RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - III ಬೆಂಗಳೂರು, ಶನಿವಾರ , ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) ನಂ . ೪೩೧ 
Part - III || Bangalore , Saturday , February 16 , 2013 (Magha 27 , Shaka Varsha 1934 ) _ No. 431 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ , ತುಮಕೂರು. 

ಅಧಿಸೂಚನೆ 

ಪ್ರಪತ್ರ - 1 

(ನಿಯಮ 8 ( 1) ನೋಡಿ) 

ನಂ . ಚು (2) ವಿವ/82(7)/2012 -13, ದಿನಾಂಕ:16.02 . 2013 
1964ರ ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ 48 - ಪಾವಗಡ ಪುರಸಭೆಯ 23 ವಾರ್ಡ್‌ಗಳಿಂದ 
ಪುರಸಭಾ ಕೌನ್ಸಿಲ್‌ನ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಗೆ ಲಗತ್ತಿಸಿರುವ ಪ್ರಪತ್ರ - 1ರ ಅನುಬಂಧದಲ್ಲಿ ವಿವರಗಳನ್ನು ನೀಡಲಾಗಿರುವ 
ಸದರಿ ಪುರಸಭಾ ಕೌನ್ಸಿಲ್‌ನ 1 ರಿಂದ 23 ವಾರ್ಡ್‌ಗಳಿಂದ ತುಂಬಲು ಚುನಾವಣೆಗಳನ್ನು ನಡೆಸಬೇಕಾಗಿರುವುದರಿಂದ, 

ಈಗ ಕರ್ನಾಟಕ ಪೌರಸಭೆಗಳ(ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು , 1977ರ ನಿಯಮ 8ರ ಅನುಸಾರವಾಗಿ ಮತ್ತು ರಾಜ್ಯ ಚುನಾವಣಾ 
ಆಯೋಗದ ಆದೇಶ ಸಂ .ರಾಚುಆ.18.ಇಯುಬಿ.2013, ದಿನಾಂಕ:14.02 . 2013ರಂತೆ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಆರ್.ಕೆ.ರಾಜು, ಭಾ . ಆ. ಸೇ ., ಆದ 
ನಾನು ಸದರಿ ಚುನಾವಣೆಯ ಸಂಬಂಧವಾಗಿ ಈ ಕೆಳಕಾಣಿಸಿದ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 
ಕ್ರ. ಸಂ . ಚುನಾವಣಾ ಚಟುವಟಿಕೆ 

ದಿನಾಂಕ 
1) ಚುನಾವಣಾಧಿಕಾರಿಯವರು ಪ್ರಪತ್ರ - 1- ಎ ರಲ್ಲಿ ಚುನಾವಣಾ ನೋಟೀಸನ್ನು ಪ್ರಕಟಿಸುವ ದಿನಾಂಕ ಮತ್ತು ದಿನ. | 16 - 02 - 2013 

ಶನಿವಾರ 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ. 

23 - 02 - 2013 

ಶನಿವಾರ 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ. 

25 - 02 - 2013 

ಸೋಮವಾರ 
4 ) | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ. 
| 

27 - 02 - 2013 

ಬುಧವಾರ 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ. 

07 - 03 - 2013 

ಗುರುವಾರ 
ಮತದಾನದ ಸಮಯ ( ದಿನಾಂಕ 07. 03. 2013ರ) ಬೆಳಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5. 00 ಗಂಟೆಯವರೆಗೆ 
ಮರು ಮತದಾನ ಅವಶ್ಯಕವಿದ್ದಲ್ಲಿ, ಮತದಾನ ನಡೆಯುವ ದಿನಾಂಕ ಮತ್ತು ದಿನ. 

09 - 03 - 2013 

ಶನಿವಾರ 
ಮತಗಳ ಎಣಿಕೆ ಬೆಳಗ್ಗೆ 8.00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

11 - 03 -2013 

ಸೋಮವಾರ 
| ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ. 

11. 03 .2013 
ಸೋಮವಾರ 


( ೨೩೬೯ ) 


೨೩೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಪುರಸಭೆ, ಪಾವಗಡ 


ಪ್ರಪತ್ರ - 1 ರ ಅನುಬಂಧ 
( ವಾರ್ಡ್ವಾರು ವಿವರಗಳಿಗೆ ನಗರಾಭಿವೃದ್ಧಿ ಇಲಾಖೆಯ ಕರ್ನಾಟಕ ರಾಜ್ಯಪತ್ರ ಅಧಿಸೂಚನೆ ನಂ . ನಅಇ 88 ಎಂಎಲ್ಆರ್ 2007 ( 25 - ಜಿ ) 

ಬೆಂಗಳೂರು, ದಿನಾಂಕ 27 .7.2007 ಮೇರೆಗೆ) 


ವಾರ್ಡ್ 


ಮೀಸಲಾತಿ 


ಮೀಸಲಾತಿ 


ಸಂಖ್ಯೆ 


ವಾರ್ಡ್ 
ಸಂಖ್ಯೆ 
13 | 


ಪರಿಶಿಷ್ಟ ಪಂಗಡ 


- 


2 


14 


ಸಾಮಾನ್ಯ 
ಹಿಂದುಳಿದ ವರ್ಗ ( ಎ ) ( ಮಹಿಳೆ) 


16 


ಹಿಂದುಳಿದ ವರ್ಗ ( ಎ) 


ಸಾಮಾನ್ಯ 
ಹಿಂದುಳಿದ ವರ್ಗ ( ಎ) 


| ಹಿಂದುಳಿದ ವರ್ಗ ( ಎ) 
ಸಾಮಾನ್ಯ 
ಪರಿಶಿಷ್ಟ ಜಾತಿ 
ಹಿಂದುಳಿದ ವರ್ಗ ( ಬಿ) 
ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) 
ಹಿಂದುಳಿದ ವರ್ಗ ( ಬಿ)( ಮಹಿಳೆ) 
ಸಾಮಾನ್ಯ (ಮಹಿಳೆ) 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಸಾಮಾನ್ಯ 
| ಪರಿಶಿಷ್ಟ ಜಾತಿ( ಮಹಿಳೆ) 


19 


20 | 


21 


ಪರಿಶಿಷ್ಟ ಪಂಗಡ( ಮಹಿಳೆ) 
ಪರಿಶಿಷ್ಟ ಜಾತಿ 
ಹಿಂದುಳಿದ ವರ್ಗ ( ಎ) 
ಸಾಮಾನ್ಯ (ಮಹಿಳೆ) 
ಹಿಂದುಳಿದ ವರ್ಗ ( ಎ) ( ಮಹಿಳೆ) 


12 


ಆರ್ . ಕೆ. ರಾಜು 
ಜಿಲ್ಲಾಧಿಕಾರಿ ಹಾಗು ಜಿಲ್ಲಾ ಚುನಾವಣಾಧಿಕಾರಿ 

ತುಮಕೂರು ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ – III 
Part - III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೩೨ 
Bangalore , Saturday , February 16, 2013 (Magha 27, Shaka Varsha 1934) | No. 432 


| 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು. 

ಅಧಿಸೂಚನೆ 

ಪ್ರಪತ್ರ - 1 

(ನಿಯಮ 8 (1) ನೋಡಿ) 

ನಂ. ಚು(2) ವಿವ/82(8)/ 2012 - 13, ದಿನಾಂಕ:16.02.2013 
1964ರ ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ 51 - ಗುಬ್ಬಿ ಪಟ್ಟಣ ಪಂಚಾಯತಿಯ 17 
ವಾರ್ಡ್‌ಗಳಿಂದ ಪಟ್ಟಣ ಪಂಚಾಯತಿ ಕೌನ್ಸಿಲ್‌ನ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು 
ನೀಡಲಾಗಿರುವ ಸದರಿ ಪಟ್ಟಣ ಪಂಚಾಯತಿಯ ಕೌನ್ಸಿಲ್‌ನ 1 ರಿಂದ 17 ವಾರ್ಡ್‌ಗಳಿಂದ ತುಂಬಲು ಚುನಾವಣೆಗಳನ್ನು ನಡೆಸಬೇಕಾಗಿರುವುದರಿಂದ, 

ಈಗ ಕರ್ನಾಟಕ ಪೌರಸಭೆಗಳ(ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು, 1977ರ ನಿಯಮ 8ರ ಅನುಸಾರವಾಗಿ ಮತ್ತು ರಾಜ್ಯ ಚುನಾವಣಾ 
ಆಯೋಗದ ಆದೇಶ ಸಂ .ರಾಚುಆ.18 .ಇಯುಬಿ.2013 , ದಿನಾಂಕ:14.02.2013ರಂತೆ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಆರ್‌.ಕೆ. ರಾಜು, ಭಾ . ಆ. ಸೇ ., ಆದ 
ನಾನು ಸದರಿ ಚುನಾವಣೆಯ ಸಂಬಂಧವಾಗಿ ಈ ಕೆಳಕಾಣಿಸಿದ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೩೭೧ 


ಕ್ರ . ಸಂ . 


ಚುನಾವಣಾ ಚಟುವಟಿಕೆ 


ದಿನಾಂಕ 


1) 


16 - 02 - 2013 


ಚುನಾವಣಾಧಿಕಾರಿಯವರು ಪ್ರಪತ್ರ - 1 - ಎ ರಲ್ಲಿ ಚುನಾವಣಾ ನೋಟೀಸನ್ನು ಪ್ರಕಟಿಸುವ ದಿನಾಂಕ ಮತ್ತು 
ದಿನ . 


ಶನಿವಾರ 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ. 


23 - 02 - 2013 


ಶನಿವಾರ 


3) 


ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ. 


25 - 02 - 2013 
ಸೋಮವಾರ 


ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ. 


27 - 02 - 2013 
ಬುಧವಾರ 


5) 


| ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ. 


07 - 03 - 2013 
ಗುರುವಾರ 


| ಮತದಾನದ ಸಮಯ ( ದಿನಾಂಕ 07 .03 .2013ರ) ಬೆಳಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆಯವರೆಗೆ 


ಮರು ಮತದಾನ ಅವಶ್ಯಕವಿದ್ದಲ್ಲಿ, ಮತದಾನ ನಡೆಯುವ ದಿನಾಂಕ ಮತ್ತು ದಿನ. 


09 - 03 -2013 


ಶನಿವಾರ 


ಮತಗಳ ಎಣಿಕೆ ಬೆಳಗ್ಗೆ 8.00 ಗಂಟೆಯಿಂದ ( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


11 - 03 - 2013 
ಸೋಮವಾರ 


9) | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ. 


11. 03.2013 
ಸೋಮವಾರ 


ಪಟ್ಟಣ ಪಂಚಾಯತಿ, ಗುಬ್ಬಿ 

ಪ್ರಪತ್ರ -1 ರ ಅನುಬಂಧ 
( ವಾರ್ಡ್ವಾರು ವಿವರಗಳಿಗೆ ನಗರಾಭಿವೃದ್ಧಿ ಇಲಾಖೆಯ ಕರ್ನಾಟಕ ರಾಜ್ಯಪತ್ರ ಅಧಿಸೂಚನೆ ನಂ . ನಅಇ 88 ಎಂಎಲ್ಆರ್ 2007 ( 25 - ಜೆ) 

ಬೆಂಗಳೂರು, ದಿನಾಂಕ 27.7 .2007 ಮೇರೆಗೆ) 


ಮೀಸಲಾತಿ 


ಮೀಸಲಾತಿ 


ವಾರ್ಡ್ 
ಸಂಖ್ಯೆ 


ವಾರ್ಡ್ 
ಸಂಖ್ಯೆ 


ಹಿಂದುಳಿದ ವರ್ಗ ( ಬಿ) ( ಮಹಿಳೆ) 


ಸಾಮಾನ್ಯ 
ಹಿಂದುಳಿದ ವರ್ಗ ( ಎ ) 


ಪರಿಶಿಷ್ಟ ಜಾತಿ 
ಸಾಮಾನ್ಯ ( ಮಹಿಳೆ ) 
ಹಿಂದುಳಿದ ವರ್ಗ ( ಎ)( ಮಹಿಳೆ ) 


ಹಿಂದುಳಿದ ವರ್ಗ ( ಎ ) 


ಸಾಮಾನ್ಯ 
ಹಿಂದುಳಿದ ವರ್ಗ ( ಎ) 
ಪರಿಶಿಷ್ಟ ಪಂಗಡ( ಮಹಿಳೆ) 
ಸಾಮಾನ್ಯ ( ಮಹಿಳೆ) . 
ಸಾಮಾನ್ಯ ( ಮಹಿಳೆ) 
ಹಿಂದುಳಿದ ವರ್ಗ ( ಎ ) ( ಮಹಿಳೆ) 


16 


ಪರಿಶಿಷ್ಟ ಜಾತಿ (ಮಹಿಳೆ ) 
ಸಾಮಾನ್ಯ 
ಸಾಮಾನ್ಯ 


17 


ಸಾಮಾನ್ಯ 


ಆರ್ . ಕೆ. ರಾಜು 
ಜಿಲ್ಲಾಧಿಕಾರಿ ಹಾಗು ಜಿಲ್ಲಾ ಚುನಾವಣಾಧಿಕಾರಿ 

ತುಮಕೂರು ಜಿಲ್ಲೆ 


ದಿನ. 


೨೩೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - III || ಬೆಂಗಳೂರು, ಶನಿವಾರ , ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) ನಂ . ೪೩. ೩ 
Part - III || Bangalore, Saturday , February 16 , 2013 (Magha 27 , Shaka Varsha 1934 ) | No . 433 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು. 

ಅಧಿಸೂಚನೆ 

ಪ್ರಪತ್ರ -1 

(ನಿಯಮ 8 (1) ನೋಡಿ) 

ನಂ . ಚು ( 2) ವಿವ/ 82 (9)/ 2012 - 13 , ದಿನಾಂಕ:16. 02.2013 
1964ರ ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ 49 - ತುರುವೇಕೆರೆ ಪಟ್ಟಣ ಪಂಚಾಯತಿಯ 
14 ವಾರ್ಡ್‌ಗಳಿಂದ ಪಟ್ಟಣ ಪಂಚಾಯತಿ ಕೌನ್ಸಿಲ್‌ನ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು 
ನೀಡಲಾಗಿರುವ ಸದರಿ ಪಟ್ಟಣ ಪಂಚಾಯತಿಯ ಕೌನ್ಸಿಲ್‌ನ 1 ರಿಂದ 14 ವಾರ್ಡ್‌ಗಳಿಂದ ತುಂಬಲು ಚುನಾವಣೆಗಳನ್ನು ನಡೆಸಬೇಕಾಗಿರುವುದರಿಂದ, 

ಈಗ ಕರ್ನಾಟಕ ಪೌರಸಭೆಗಳ(ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು, 1977ರ ನಿಯಮ 8ರ ಅನುಸಾರವಾಗಿ ಮತ್ತು ರಾಜ್ಯ ಚುನಾವಣಾ 
ಆಯೋಗದ ಆದೇಶ ಸಂ .ರಾಚುಆ.18.ಇಯುಬಿ.2013, ದಿನಾಂಕ:14 .02 .2013ರಂತೆ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಆರ್‌. ಕೆ. ರಾಜು, ಭಾ . ಆ . ಸೇ ., ಆದ 
ನಾನು ಸದರಿ ಚುನಾವಣೆಯ ಸಂಬಂಧವಾಗಿ ಈ ಕೆಳಕಾಣಿಸಿದ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 
| ಕ್ರ. ಸಂ . ಚುನಾವಣಾ ಚಟುವಟಿಕೆ 

ದಿನಾಂಕ 
ಚುನಾವಣಾಧಿಕಾರಿಯವರು ಪ್ರಪತ್ರ - l - ಎ ರಲ್ಲಿ ಚುನಾವಣಾ ನೋಟೀಸನ್ನು ಪ್ರಕಟಿಸುವ ದಿನಾಂಕ ಮತ್ತು 16 - 02 - 2013 

ಶನಿವಾರ 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ. 

23 - 02 - 2013 

ಶನಿವಾರ 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ. 

25 - 02 - 2013 

ಸೋಮವಾರ 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ. 

27 - 02 - 2013 

ಬುಧವಾರ 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ. 

07 - 03 - 2013 

ಗುರುವಾರ 
ಮತದಾನದ ಸಮಯ ( ದಿನಾಂಕ 07.03 .2013ರ) ಬೆಳಗ್ಗೆ 7. 00 ಗಂಟೆಯಿಂದ ಸಾಯಂಕಾಲ 5. 00 ಗಂಟೆಯವರೆಗೆ 
ಮರು ಮತದಾನ ಅವಶ್ಯಕವಿದ್ದಲ್ಲಿ, ಮತದಾನ ನಡೆಯುವ ದಿನಾಂಕ ಮತ್ತು ದಿನ. 

09 - 03 - 2013 

ಶನಿವಾರ 
ಮತಗಳ ಎಣಿಕೆ ಬೆಳಗ್ಗೆ 8.00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

11 - 03 - 2013 

ಸೋಮವಾರ 
| ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ. 

11. 03. 2013 

ಸೋಮವಾರ 
ಪಟ್ಟಣ ಪಂಚಾಯತಿ, ತುರುವೇಕೆರೆ 

- ಪ್ರಪತ್ರ -1 ರ ಅನುಬಂಧ 
( ವಾರ್ಡ್ವಾರು ವಿವರಗಳಿಗೆ ನಗರಾಭಿವೃದ್ಧಿ ಇಲಾಖೆಯ ಕರ್ನಾಟಕ ರಾಜ್ಯಪತ್ರ ಅಧಿಸೂಚನೆ ನಂ . ನಅಇ 88 ಎಂಎಲ್ಆರ್ 2007 ( 25 - ಹೆಚ್ ) 

ಬೆಂಗಳೂರು, ದಿನಾಂಕ 27 .7 .2007 ಮೇರೆಗೆ) 
ವಾರ್ಡ್ ಸಂಖ್ಯೆ ಮೀಸಲಾತಿ 

ವಾರ್ಡ್ ಸಂಖ್ಯೆ 

ಮೀಸಲಾತಿ 
ಸಾಮಾನ್ಯ 

ಹಿಂದುಳಿದ ವರ್ಗ ( ಎ) 
2 ಪರಿಶಿಷ್ಟ ಜಾತಿ 

ಪರಿಶಿಷ್ಟ ಪಂಗಡ ( ಮಹಿಳೆ) 
ಹಿಂದುಳಿದ ವರ್ಗ ( ಎ) 

ಸಾಮಾನ್ಯ 
ಪರಿಶಿಷ್ಟ ಜಾತಿ ( ಮಹಿಳೆ) 

ಹಿಂದುಳಿದ ವರ್ಗ ( ಬಿ) ( ಮಹಿಳೆ ) 
ಹಿಂದುಳಿದ ವರ್ಗ ( ಎ) ( ಮಹಿಳೆ ) 

ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) 

ಹಿಂದುಳಿದ ವರ್ಗ ( ಎ ) 
ಸಾಮಾನ್ಯ 

14 

ಸಾಮಾನ್ಯ ( ಮಹಿಳೆ) | 


6 


. 


ಆರ್ . ಕೆ. ರಾಜು 
ಜಿಲ್ಲಾಧಿಕಾರಿ ಹಾಗು ಜಿಲ್ಲಾ ಚುನಾವಣಾಧಿಕಾರಿ 

ತುಮಕೂರು ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

೨೩೭೩ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೩೪ 
Part - III Bangalore , Saturday , February 16 , 2013 (Magha 27 , Shaka Varsha 1934 ) No . 434 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ , ತುಮಕೂರು. 

ಅಧಿಸೂಚನೆ 

ಪ್ರಪತ್ರ - 1 

(ನಿಯಮ 8 ( 1) ನೋಡಿ) 

ನಂ . ಚು ( 2 ) ವಿವ/ 82( 10) / 2012 - 13 , ದಿನಾಂಕ:16. 02 .2013 
1964ರ ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ 50 -ಕೊರಟಗೆರೆ ಪಟ್ಟಣ ಪಂಚಾಯತಿಯ 
14 ವಾರ್ಡ್‌ಗಳಿಂದ ಪಟ್ಟಣ ಪಂಚಾಯತಿ ಕೌನ್ಸಿಲ್‌ನ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು 
ನೀಡಲಾಗಿರುವ ಸದರಿ ಪಟ್ಟಣ ಪಂಚಾಯತಿಯ ಕೌನ್ಸಿಲ್‌ನ 1 ರಿಂದ 14 ವಾರ್ಡ್‌ಗಳಿಂದ ತುಂಬಲು ಚುನಾವಣೆಗಳನ್ನು ನಡೆಸಬೇಕಾಗಿರುವುದರಿಂದ, 

ಈಗ ಕರ್ನಾಟಕ ಪೌರಸಭೆಗಳ(ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು , 1977ರ ನಿಯಮ 8ರ ಅನುಸಾರವಾಗಿ ಮತ್ತು ರಾಜ್ಯ ಚುನಾವಣಾ 
ಆಯೋಗದ ಆದೇಶ ಸಂ .ರಾಚುಆ.18.ಇಯುಬಿ. 2013 , ದಿನಾಂಕ:14 .02 .2013ರಂತೆ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಆರ್‌.ಕೆ.ರಾಜು , ಭಾ . ಆ. ಸೇ ., ಆದ 
ನಾನು ಸದರಿ ಚುನಾವಣೆಯ ಸಂಬಂಧವಾಗಿ ಈ ಕೆಳಕಾಣಿಸಿದ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 


- 


1 ) 


ಕ್ರ . ಸಂ . ಚುನಾವಣಾ ಚಟುವಟಿಕೆ 

ದಿನಾಂಕ 
ಚುನಾವಣಾಧಿಕಾರಿಯವರು ಪ್ರಪತ್ರ - 1 - ಎ ರಲ್ಲಿ ಚುನಾವಣಾ ನೋಟೀಸನ್ನು ಪ್ರಕಟಿಸುವ ದಿನಾಂಕ ಮತ್ತು 16 - 02 - 2013 
ದಿನ. 

ಶನಿವಾರ 
2) | ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ. 

23 - 02 - 2013 

ಶನಿವಾರ 
| ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ. 

25 - 02 - 2013 

ಸೋಮವಾರ 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ. 

27 - 02 - 2013 

ಬುಧವಾರ | 
ಮತದಾನ ಅವಶ್ಯವಿದ್ದರೆ , ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ. 

07 - 03 - 2013 

ಗುರುವಾರ 
ಮತದಾನದ ಸಮಯ ( ದಿನಾಂಕ 07 .03 . 2013ರ) ಬೆಳಗ್ಗೆ 7. 00 ಗಂಟೆಯಿಂದ ಸಾಯಂಕಾಲ 5. 00 ಗಂಟೆಯವರೆಗೆ 
ಮರು ಮತದಾನ ಅವಶ್ಯಕವಿದ್ದಲ್ಲಿ, ಮತದಾನ ನಡೆಯುವ ದಿನಾಂಕ ಮತ್ತು ದಿನ. 

09 - 03 - 2013 

ಶನಿವಾರ 
| ಮತಗಳ ಎಣಿಕೆ ಬೆಳಗ್ಗೆ 8.00 ಗಂಟೆಯಿಂದ ( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ ) 

11 - 03 - 2013 

ಸೋಮವಾರ 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ. 11 . 03.2013 

ಸೋಮವಾರ 


- Rಖೆ | 


ಪಟ್ಟಣ ಪಂಚಾಯತಿ, ಕೊರಟಗೆರೆ 

ಪ್ರಪತ್ರ - 1 ರ ಅನುಬಂಧ 
( ವಾರ್ಡ್ವಾರು ವಿವರಗಳಿಗೆ ನಗರಾಭಿವೃದ್ಧಿ ಇಲಾಖೆಯ ಕರ್ನಾಟಕ ರಾಜ್ಯಪತ್ರ ಅಧಿಸೂಚನೆ ನಂ . ನಅಇ 88 ಎಂಎಲ್ಆರ್ 2007 ( 25 - ಐ ) 
ಬೆಂಗಳೂರು, ದಿನಾಂಕ 27. 7.2007 ಮೇರೆಗೆ) 
ವಾರ್ಡ್ ಸಂಖ್ಯೆ ಮೀಸಲಾತಿ 

ವಾರ್ಡ್ ಸಂಖ್ಯೆ 

ಮೀಸಲಾತಿ 
ಹಿಂದುಳಿದ ವರ್ಗ ( ಎ) 

ಸಾಮಾನ್ಯ 
ಸಾಮಾನ್ಯ 

ಪರಿಶಿಷ್ಟ ಪಂಗಡ ( ಮಹಿಳೆ ) 
ಸಾಮಾನ್ಯ ( ಮಹಿಳೆ ) 

ಹಿಂದುಳಿದ ವರ್ಗ ( ಎ) 
4 ಹಿಂದುಳಿದ ವರ್ಗ ( ಎ) 

ಹಿಂದುಳಿದ ವರ್ಗ ( ಬಿ ) ( ಮಹಿಳೆ) 
5 ಸಾಮಾನ್ಯ ( ಮಹಿಳೆ) 

| ಹಿಂದುಳಿದ ವರ್ಗ ( ಎ )( ಮಹಿಳೆ) - 
ಪರಿಶಿಷ್ಟ ಜಾತಿ ( ಮಹಿಳೆ) 

ಸಾಮಾನ್ಯ 
ಪರಿಶಿಷ್ಟ ಪಂಗಡ 

14 | 

ಪರಿಶಿಷ್ಟ ಜಾತಿ 


ಆರ್ . ಕೆ. ರಾಜು 
ಜಿಲ್ಲಾಧಿಕಾರಿ ಹಾಗು ಜಿಲ್ಲಾ ಚುನಾವಣಾಧಿಕಾರಿ 

ತುಮಕೂರು ಜಿಲ್ಲೆ 


೨೩೭೪ 


ಭಾಗ – III 
Part - III 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ , ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೩. ೫ 
Bangalore, Saturday , February 16 , 2013 (Magha 27 , Shaka Varsha 1934 ) No. 435 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ 

ಅಧಿಸೂಚನೆ 

ಪ್ರಪತ್ರ - ೧ 

(ನಿಯಮ 8 (1) ನೋಡಿ) 
( ನಗರಸಭೆ , ಪುರಸಭೆ ಮತ್ತು ಪಟ್ಟಣ ಪಂಚಾಯತಿ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 

ಸಂ .ಇಎಲ್ಎ ನ್ (2 )ಸಿಆರ್ /93/ 2012 - 13 , ದಿನಾಂಕ 16 - 02 - 2013 


1964 ನೇ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪ ಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಕೋಲಾರ ನಗರಸಭೆಯ 1 ರಿಂದ 35 
ವಾರ್ಡುಗಳಿಂದ ನಗರಸಭೆಯ , ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಪ್ರಪತ್ರ 1ರ ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ 
ಕೋಲಾರ ನಗರಸಭೆಯ ವಿವಿಧ ವಾರ್ಡುಗಳಿಂದ ತುಂಬಲು, 

ಕರ್ನಾಟಕ ಪುರಸಭೆಗಳ ನಿಯಮಗಳು (ಕೌನ್ಸಿಲರುಗಳ ಚುನಾವಣೆ) 1977 ರ 8 ನೇ ನಿಯಮದ ಅನುಸಾರವಾಗಿ ಕೋಲಾರ ಜಿಲ್ಲೆಯ 
ಜಿಲ್ಲಾಧಿಕಾರಿಯಾದ ಡಾ . ಡಿ.ಎಸ್. ವಿಶ್ವನಾಥ್, ಭಾ . ಆ. ಸೇ . ಆದ ನಾನು ನಗರ ಸ್ಥಳೀಯ ಸಂಸ್ಥೆಗಳ 2013 ರ ಸಾರ್ವತ್ರಿಕ ಚುನಾವಣೆಯ ಸಂಬಂಧದಲ್ಲಿ ಈ 
ಕೆಳಕಂಡ ಚುನಾವಣಾ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿರುತ್ತೇನೆ. 


1 | ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ | 16 - 02 - 2013 ( ಶನಿವಾರ) 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 - 02 - 2013 ( ಶನಿವಾರ) 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 (ಸೋಮವಾರ) . 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 27 - 02 - 2013 ( ಬುಧವಾರ) 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ & ದಿನ 

07 - 03 - 2013 ( ಗುರುವಾರ) 
ಮತದಾನದ ಸಮಯ 

ದಿ: 7 - 3 - 2013 ರಂದು ಬೆಳಿಗ್ಗೆ 7 - 00 ಗಂಟೆಯಿಂದ 

ಸಂಜೆ 5 - 00 ಗಂಟೆಯವರೆಗೆ 
7 ] ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ 

11 - 03 - 2013 (ಸೋಮವಾರ) 
ಬೆಳಿಗ್ಗೆ 8 - 00 ಗಂಟೆಯಿಂದ 

( ಆಯಾ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ ) 
8 | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ 

11- 03 - 2013 (ಸೋಮವಾರ) 
ಮತ್ತು ದಿನ 


6 


ಡಾ : ಡಿ.ಎಸ್. ವಿಶ್ವನಾಥ್ 

ಜಿಲ್ಲಾಧಿಕಾರಿಗಳು , 
ಕೋಲಾರ ಜಿಲ್ಲೆ, ಕೋಲಾರ. 


ಪ್ರಪತ್ರ ೧ ರ ಅನುಬಂಧ 
ನಗರ ಸ್ಥಳೀಯ ಸಂಸ್ಥೆಗಳ ಕೌನ್ಸಿಲರುಗಳ ಸ್ಥಾನಗಳಿಗಾಗಿ ಸಾರ್ವತ್ರಿಕ ಚುನಾವಣೆ - 2013 

* ನಗರಸಭೆ,ಕೋಲಾರ 


ಜಿಲ್ಲೆ : ಕೋಲಾರ. 


ವಾರ್ಡಿನ ಸಂಖ್ಯೆ 
ಮತ್ತು ಹೆಸರು 


ಸದಸ್ಯ ಸ್ಥಾನಗಳ 

ಸಂಖ್ಯೆ 


ಮೀಸಲಾತಿ ಪ್ರವರ್ಗಗಳು 
(Categories of Reservation ) 


3 


- 4 


1 | 1 - ಟಮಕ 


ಒಂದು 


ಒಂದು 


2 - ಗಾಂಧಿನಗರ 
| 3 | 3 -ಕೋಟೆ ಮತ್ತು ಗಾಂಧಿನಗರ 


ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಜಾತಿ 
ಹಿಂ . ವ . ( ಎ) 


ಒಂದು 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೩೭೫ 


ವಾರ್ಡಿನ ಸಂಖ್ಯೆ 
ಮತ್ತು ಹೆಸರು 


ಸದಸ್ಯ ಸ್ಥಾನಗಳ 

ಸಂಖ್ಯೆ 


ಮೀಸಲಾತಿ ಪ್ರವರ್ಗಗಳು 
( Categories of Reservation ) 


4 - ಕುರುಬರಪೇಟೆ 


ಒಂದು 


5 - ಕುರುಬರಪೇಟೆ ಕನಕನಪಾಳ್ಯ 


ಒಂದು 


ಒಂದು 


6 - ಅಂಬೇಡ್ಕರ್ ನಗರ 
7 - ಗಲ್ ಪೇಟೆ ಪಾಲಸಂದ್ರ ತೇಜೇಟ್ 
8 - ಗಲ್ ಪೇಟೆ ಬೊಂಬು ಬಜಾರ್ 


ಸಾಮಾನ್ಯ ( ಮಹಿಳೆ) 

ಸಾಮಾನ್ಯ 
ಪರಿಶಿಷ್ಟ. ಜಾತಿ 

ಸಾಮಾನ್ಯ 
ಪರಿಶಿಷ್ಟ ಪಂಗಡ (ಮಹಿಳೆ ) 


ಒಂದು 


ಒಂದು 


[ ೨ - ಫಕೀರ್ ವಾಡ ಕಿಲಾಯಿ ಪೇಟೆ 


ಒಂದು 


ಸಾಮಾನ್ಯ 


10 - ಗೌರಿಪೇಟೆ 


ಒಂದು 


ಸಾಮಾನ್ಯ 


11 


ಒಂದು 


ಸಾಮಾನ್ಯ 


| 11- ಗೌರಿಪೇಟೆ ಅರಳೇಪೇಟೆ 
| 12 - ಹಳೇ ಹೆಂಚಿನ ಕಾರ್ಖಾನೆ ಹೊಸ ಬಡಾವಣೆ 


12 


| 12 - 


ತಿ 


ಒಂದು 


ಸಾಮಾನ್ಯ 


13 


13 - ಪಿ. ಸಿ ಬಡಾವಣೆ ಮತ್ತು ಪಿ . ಸಿ . ಹಳ್ಳಿ 


ಒಂದು 


ಸಾಮಾನ್ಯ 


14 | 14 - ಜಯನಗರ 


ಒಂದು 


ಹಿಂ . ವ, ( ಬಿ) 


15 - ಹಾರೋಹಳ್ಳಿ 


ಒಂದು 


ಹಿಂ . ವ. ( ಎ) ( ಮಹಿಳೆ) . 


16 - ಷಹೀದ್ ನಗರ 


ಒಂದು 


ಹಿಂ . ವ. ( ಎ) 


17 - ಷಾಹೀನ್ ಷಾ ನಗರ 


ಒಂದು 


18 - ಷಾಹೀನ್ ಷಾ ನಗರ 


ಒಂದು 


ಒಂದು 
ಒಂದು 


ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಹಿಂ . ವ. ( ಎ) 


ಒಂದು 


೧೧ 


ಒಂದು 


ಸಾಮಾನ್ಯ ( ಮಹಿಳೆ) 
ಹಿಂ . ವ. ( ಎ) ( ಮಹಿಳೆ ) 


23 


ಒಂದು 


ಒಂದು 


19 - ದರ್ಗಾ ಮೊಹಲ್ಲಾ 

20-ಕಠಾರಿಪಾಳ್ಯ 
21 21 - ಕಠಾರಿಪಾಳ್ಯ 

22 - ಹವೇಲಿ ಮೊಹಲ್ಲಾ 

23 - ಕಿಲಾರಿ ಪೇಟೆ 
24 24 -ಕೀಲುಕೋಟೆ ಬಡಾವಣೆ 
25 | 25 -ಕೆ.ಜಿ .ಮೊಹಲ್ಲಾ 
26 | | 26 - ನ್ಯಾಮತ್‌ ಬೀ ದರ್ಗಾ 
27 . 27 - ಕಾರಂಜಿ ಕಟ್ಟೆ ಮುನೇಶ್ವರ ನಗರ 
28 28 -ಕೀಲುಕೋಟೆ ಮತ್ತು ವಿಭೂತಿಪುರ 
29 | 29 - ಕಾರಂಜಿ ಕಟ್ಟೆ 
30 | 30 -ಪೂಲ್ ಷಾ ಮೊಹಲ್ಲಾ 


ಸಾಮಾನ್ಯ 
ಹಿಂ . ವ. ( ಬಿ) ( ಮಹಿಳೆ ) 


ಒಂದು 


ಒಂದು 


ಪರಿಶಿಷ್ಟ ಜಾತಿ (ಮಹಿಳೆ ) 


ಒಂದು 


ಹಿಂ . ವ. ( ಎ ) ( ಮಹಿಳೆ) 


ಒಂದು 


ಹಿಂ . ವ. ( ಎ ) 


ಒಂದು 


- ಸಾಮಾನ್ಯ ( ಮಹಿಳೆ) . 


ಒಂದು 


ಹಿಂ . ವ. ( ಎ) 


31 


31 - ವಿನಾಯಕ ನಗರ ನೂರ್ ನಗರ 


ಒಂದು 


32 


32 - ರಹಮತ್ ನಗರ ಪೂರ್ವ 


ಒಂದು 


ಸಾಮಾನ್ಯ ( ಮಹಿಳೆ ) 
ಸಾಮಾನ್ಯ ( ಮಹಿಳೆ) 

ಹಿಂ . ವ . ( ಎ) 


33 


ಒಂದು 


[ 33 -ರಹಮತ್ ನಗರ ಪಶ್ಚಿಮ 
34 | 34 - ಮಿಲ್ಲತ್ ನಗರ 
35 35 - ರಹಮತ್ ನಗರ 


ಒಂದು 


ಹಿಂ . ವ, ( ಎ) 


ಒಂದು 


ಸಾಮಾನ್ಯ ( ಮಹಿಳೆ ) 


ಡಾ : ಡಿ.ಎಸ್. ವಿಶ್ವನಾಥ್ 

ಜಿಲ್ಲಾಧಿಕಾರಿಗಳು , 
ಕೋಲಾರ ಜಿಲ್ಲೆ,ಕೋಲಾರ . 


೨೩೭೬ 


ಭಾಗ – III 
Part - III 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೩೬ 
Bangalore , Saturday , February 16 , 2013 (Magha 27 , Shaka Varsha 1934 ) No . 436 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ 

ಅಧಿಸೂಚನೆ 

ಪ್ರಪತ್ರ- ೧ 

(ನಿಯಮ 8 (1 ) ನೋಡಿ) 
( ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 

ಸಂ . ಇಎಲ್ ಎನ್ ( 2) ಸಿಆರ್ / 93 / 2012 - 13 , ದಿನಾಂಕ 16 - 02 - 2013 


1964 ನೇ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪ ಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಮಾಲೂರು ಪುರಸಭೆಯ 1 ರಿಂದ 23 
ವಾರ್ಡುಗಳಿಂದ ಪುರಸಭೆಯ , ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಪ್ರಪತ್ರ 1ರ ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ 
ಮಾಲೂರು ಪುರಸಭೆಯ ವಿವಿಧ ವಾರ್ಡುಗಳಿಂದ ತುಂಬಲು, 

ಕರ್ನಾಟಕ ಪುರಸಭೆಗಳ ನಿಯಮಗಳು (ಕೌನ್ಸಿಲರುಗಳ ಚುನಾವಣೆ) 1977 ರ 8 ನೇ ನಿಯಮದ ಅನುಸಾರವಾಗಿ ಕೋಲಾರ ಜಿಲ್ಲೆಯ 
ಜಿಲ್ಲಾಧಿಕಾರಿಯಾದ ಡಾ : ಡಿ.ಎಸ್. ವಿಶ್ವನಾಥ್, ಭಾ .ಆ. ಸೇ , ಆದ ನಾನು ನಗರ ಸ್ಥಳೀಯ ಸಂಸ್ಥೆಗಳ 2013ರ ಸಾರ್ವತ್ರಿಕ ಚುನಾವಣೆಯ ಸಂಬಂಧದಲ್ಲಿ ಈ 
ಕೆಳಕಂಡ ಚುನಾವಣಾ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿರುತ್ತೇನೆ. 


1 | ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ | 16 - 02 - 2013 ( ಶನಿವಾರ) 
2 | ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 - 02 - 2013 ( ಶನಿವಾರ) 
3 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 (ಸೋಮವಾರ) 
4 | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 02 - 2013 ( ಬುಧವಾರ) 
5 | ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ & ದಿನ | 07 - 03 - 2013 ( ಗುರುವಾರ) 
6 | ಮತದಾನದ ಸಮಯ 

ದಿ: 7 - 3 - 2013 ರಂದು ಬೆಳಿಗ್ಗೆ 7 - 00 ಗಂಟೆಯಿಂದ 

ಸಂಜೆ 5 - 00 ಗಂಟೆಯವರೆಗೆ 
7 | ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ 

11 - 03 - 2013 (ಸೋಮವಾರ) 
ಬೆಳಿಗ್ಗೆ 8 - 00 ಗಂಟೆಯಿಂದ 

(ಆಯಾ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
8 | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ 

11 - 03 -2013 (ಸೋಮವಾರ) 
ಮತ್ತು ದಿನ 


ಡಾ : ಡಿ . ಎಸ್. ವಿಶ್ವನಾಥ್ 

ಜಿಲ್ಲಾಧಿಕಾರಿಗಳು , 
ಕೋಲಾರ ಜಿಲ್ಲೆ , ಕೋಲಾರ . 


ಪ್ರಪತ್ರ ೧ ರ ಅನುಬಂಧ 
ನಗರ ಸ್ಥಳೀಯ ಸಂಸ್ಥೆಗಳ ಕೌನ್ಸಿಲರುಗಳ ಸ್ಥಾನಗಳಿಗಾಗಿ ಸಾರ್ವತ್ರಿಕ ಚುನಾವಣೆ-2013 

ಪುರಸಭೆ, ಮಾಲೂರು 
ಜಿಲ್ಲೆ : ಕೋಲಾರ 
ವಾರ್ಡಿನ ಸಂಖ್ಯೆ 

ಸದಸ್ಯ ಸ್ಥಾನಗಳ 

ಮೀಸಲಾತಿ ಪ್ರವರ್ಗಗಳು 
ಮತ್ತು ಹೆಸರು 

(Categories of Reservation ) 
3 


8(CH 


ಸಂಖ್ಯೆ 


- 


4 


ಒಂದು 


ಒಂದು 


1 - ಕುಂಬಾರಪೇಟೆ 
2 . 2 - ಕುಂಬೇಶ್ವರ 

3 | 3 - ಅಂಬೇಡ್ಕರ್ ಕಾಲೋನಿ 
| 4 | 4 - ಅಗ್ರಹಾರ ಬೀದಿ 


ಸಾಮಾನ್ಯ 
ಸಾಮಾನ್ಯ 
ಪರಿಶಿಷ್ಟಜಾತಿ 
ಹಿಂ . ವ . ( ಎ) ( ಮಹಿಳೆ) 


ಒಂದು 


ಒಂದು 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೩೭೭ 


ವಾರ್ಡಿನ ಸಂಖ್ಯೆ 
ಮತ್ತು ಹೆಸರು 

2 


ಸಂ . 


ಸದಸ್ಯ ಸ್ಥಾನಗಳ 

ಸಂಖ್ಯೆ 
_ 3 


ಮೀಸಲಾತಿ ಪ್ರವರ್ಗಗಳು 
( Categories of Reservation) 


- 


4 


5 


| 5 -ಶ್ರೇಣಿಗರ ಬೀದಿ 


6 . 


6 - ಬಾಬುರಾವ್ ಛತ್ರದ ಬೀದಿ 


7 - ಕೆ. ಇ . ಬಿ .ಕಚೇರಿ 


8 - ಹನುಮಂತ ನಗರ 
9 | ೨ - ಮಾರುತಿ ಬಡಾವಣೆ 

10 - ಮಾರಿಕಾಂಭ 
11 | 11 - ಚಿಕ್ಕ ಮಾರಿಕಾಂಬ 
12 | 12 - ಧರ್ಮರಾಯ ದೇವಸ್ಥಾನ ಬಡಾವಣೆ 


13 - ಸಿ . ಪಿ . ಬಡಾವಣೆ 


14 -ಜೂನಿಯರ್ ಕಾಲೇಜು ರಸ್ತೆ 


15 


15 - ಅದರ್ಶ ನಗರ 


ಒಂದು 

ಸಾಮಾನ್ಯ ( ಮಹಿಳೆ) 
ಒಂದು 

ಪರಿಶಿಷ್ಟ ಪಂಗಡ ( ಮಹಿಳೆ ) 
ಒಂದು 

ಸಾಮಾನ್ಯ 
ಒಂದು 

ಪರಿಶಿಷ್ಟ. ಜಾತಿ ( ಮಹಿಳೆ) 
ಒಂದು 

ಹಿಂ .ಎ . ( ಎ) 
ಒಂದು 

ಹಿಂ . ವ. ( ಬಿ ) 
ಒಂದು 

ಸಾಮಾನ್ಯ 
ಒಂದು 

ಈ ಹಿಂ . ವ. ( ಎ) 
ಒಂದು 

ಸಾಮಾನ್ಯ 
ಒಂದು 

ಸಾಮಾನ್ಯ ( ಮಹಿಳೆ) 
ಒಂದು 

ಸಾಮಾನ್ಯ 
ಒಂದು 

ಸಾಮಾನ್ಯ ( ಮಹಿಳೆ) 
ಒಂದು 

ಸಾಮಾನ್ಯ 
ಒಂದು 

ಹಿಂ . ವ. ( ಬಿ) ( ಮಹಿಳೆ ) 
ಒಂದು 

ಈ ಹಿಂ . ವ. ( ಎ) 
ಒಂದು 

ಹಿಂ . ವ. ( ಎ) ( ಮಹಿಳೆ) 
ಒಂದು 

ಸಾಮಾನ್ಯ ( ಮಹಿಳೆ) . 
ಒಂದು 

ಪರಿಶಿಷ್ಟ. ಜಾತಿ 
ಒಂದು 

ಹಿಂ . ವ. ( ಎ ) 
ಡಾ : ಡಿ.ಎಸ್ . ವಿಶ್ವನಾಥ್ 

ಜಿಲ್ಲಾಧಿಕಾರಿಗಳು , 
ಕೋಲಾರ ಜಿಲ್ಲೆ ,ಕೋಲಾರ. 


16 


| 16 - ನೆಹರು ಬಡಾವಣೆ 
17 - ಮಟನ್ ಮಾರ್ಕೆಟ್ 


18 - ಶಕ್ತಿ ನಗರ 
19 | 19 - ಪಟಾಲಮ್ಮ 
20 | 20 - ಅಣ್ಣಯ್ಯ ರೆಡ್ಡಿ 

21 - ಎ . ಡಿ.ಕಾಲೋನಿ ( ಗೌತಮ್‌ನಗರ ) 

22 - ಸಮತಾ ನಗರ 
| 23 | 23 - ಇಂದಿರಾ ನಗರ 


21 . 


22 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part - III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) ನಂ . ೪೩೭ 
Bangalore, Saturday , February 16, 2013 (Magha 27, Shaka Varsha 1934 ) || No. 437 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 

ಅಧಿಸೂಚನೆ 

ಪ್ರಪತ್ರ - ೧ 

(ನಿಯಮ 8 (1) ನೋಡಿ) 
( ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 

ಸಂ . ಇಎಲ್ ಎನ್( 2)ಸಿಆರ್/93 /2012 - 13, ದಿನಾಂಕ 16 -02 - 2013 
1964 ನೇ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪ ಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಬಂಗಾರಪೇಟೆ ಪುರಸಭೆಯ 1 ರಿಂದ 23 
ವಾರ್ಡುಗಳಿಂದ ಪುರಸಭೆಯ , ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಪ್ರಪತ್ರ 1ರ ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ 
ಬಂಗಾರಪೇಟೆ ಪುರಸಭೆಯ ವಿವಿಧ ವಾರ್ಡುಗಳಿಂದ ತುಂಬಲು, 

ಕರ್ನಾಟಕ ಪುರಸಭೆಗಳ ನಿಯಮಗಳು (ಕೌನ್ಸಿಲರುಗಳ ಚುನಾವಣೆ) 1977 ರ 8 ನೇ ನಿಯಮದ ಅನುಸಾರವಾಗಿ ಕೋಲಾರ ಜಿಲ್ಲೆಯ 
ಜಿಲ್ಲಾಧಿಕಾರಿಯಾದ ಡಾ : ಡಿ.ಎಸ್. ವಿಶ್ವನಾಥ್ , ಭಾ . ಆ. ಸೇ , ಆದ ನಾನು ನಗರ ಸ್ಥಳೀಯ ಸಂಸ್ಥೆಗಳ 2013ರ ಸಾರ್ವತ್ರಿಕ ಚುನಾವಣೆಯ ಸಂಬಂಧದಲ್ಲಿ ಈ 
ಕೆಳಕಂಡ ಚುನಾವಣಾ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿರುತ್ತೇನೆ. 


೨೩೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


1 . ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ 16 - 02 - 2013 ( ಶನಿವಾರ) 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 - 02 - 2013 ( ಶನಿವಾರ) 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 (ಸೋಮವಾರ ) 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 02 - 2013 ( ಬುಧವಾರ) 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ & ದಿನ 

07 - 03 - 2013 ( ಗುರುವಾರ) 
ಮತದಾನದ ಸಮಯ 

ದಿ: 7 - 3 - 2013 ರಂದು ಬೆಳಿಗ್ಗೆ 7 - 00 | 

ಗಂಟೆಯಿಂದ ಸಂಜೆ 5 - 00 ಗಂಟೆಯವರೆಗೆ 
7 | ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ 

11 - 03- 2013 (ಸೋಮವಾರ) 
ಬೆಳಿಗ್ಗೆ 8 - 00 ಗಂಟೆಯಿಂದ 

( ಆಯಾ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
8 . ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು | 

ನಾರರ ಮತ್ತು | 11 - 03 - 2013 (ಸೋಮವಾರ) 
ದಿನ 


b)|| 


| 


| 


| 


| 


| 


| 


| 


| 


ಡಾ : ಡಿ.ಎಸ್. ವಿಶ್ವನಾಥ್ 

ಜಿಲ್ಲಾಧಿಕಾರಿಗಳು , 

ಕೋಲಾರ ಜಿಲ್ಲೆ , ಕೋಲಾರ . 
ಪ್ರಪತ್ರ ೧ ರ ಅನುಬಂಧ 
ನಗರ ಸ್ಥಳೀಯ ಸಂಸ್ಥೆಗಳ ಕೌನ್ಸಿಲರುಗಳ ಸ್ಥಾನಗಳಿಗಾಗಿ ಸಾರ್ವತ್ರಿಕ ಚುನಾವಣೆ - 2013 

ಪುರಸಭೆ , ಬಂಗಾರಪೇಟೆ. 
ಜಿಲ್ಲೆ :ಕೋಲಾರ. 
ವಾರ್ಡಿನ ಸಂಖ್ಯೆ 

ಮೀಸಲಾತಿ ಪ್ರವರ್ಗಗಳು 
ಮತ್ತು ಹೆಸರು 

ಸದಸ್ಯ ಸ್ಥಾನಗಳ ಸಂಖ್ಯೆ | 

(Categories of Reservation ) 
2 

3 | 

4 
1 | 1- ಗಂಗಮ್ಮನ ಪಾಳ್ಯ 

ಒಂದು 

ಪರಿಶಿಷ್ಟ ಜಾತಿ 
2 - ಸಿ. ರಹೀಂ ಗಾರ್ಡನ್ 

ಒಂದು 

ಸಾಮಾನ್ಯ 
3 - ಸೇಟ್ ಕಾಂಪೌಂಡ್ - 1 

ಒಂದು 

ಪರಿಶಿಷ್ಟ ಜಾತಿ 
4 - ಸೇಟ್ ಕಾಂಪೌಂಡ್ - 2 

ಒಂದು 

ಸಾಮಾನ್ಯ ( ಮಹಿಳೆ ) 
5 | 5 - ಟಿಪ್ಪು ನಗರ 

| ಒಂದು 

ಸಾಮಾನ್ಯ 
| 6 - ಗಾಂಧಿನಗರ 

ಒಂದು 

ಸಾಮಾನ್ಯ 
- 7 | 7 - ಸಂಜಯಗಾಂಧಿ ನಗರ & ಕುಂಬಾರಪಾಳ್ಯ 

ಒಂದು 

ಪರಿಶಿಷ್ಟ ಜಾತಿ ( ಮಹಿಳೆ ) 
8 | 8 - ವಿವೇಕಾನಂದ ನಗರ -1 

ಒಂದು 

ಹಿಂ . ವ.( ಬಿ ) ( ಮಹಿಳೆ) 
9 | ೨ - ವಿವೇಕಾನಂದ ನಗರ -2 

ಒಂದು 

ಸಾಮಾನ್ಯ 
10 || 10 - ಶಾಂತಿನಗರ | 

ಒಂದು 

ಸಾಮಾನ್ಯ 
11 | 11 - ವಿಜಯನಗರ - 1 

ಒಂದು 

ಹಿಂ . ವ.( ಎ) 
12 | 12 -ಬೋವಿ ಕಾಲೋನಿ 

ಒಂದು 

ಹಿಂ . ವ. ( ಎ) ( ಮಹಿಳೆ ) 
13 | 13 - ವಿಜಯನಗರ - 2 

ಒಂದು 

ಸಾಮಾನ್ಯ ( ಮಹಿಳೆ) 
14 | 14 - ವಿಜಯನಗರ - 3 

ಒಂದು 

ಹಿಂ . ವ. ( ಎ) ( ಮಹಿಳೆ) 
15 | 15 -ನ್ಯೂಟೌನ್- 1 

ಒಂದು 

ಹಿಂ . ವ. ( ಎ ) 
16 | 16 -ನ್ಯೂಟೌನ್ - 2 

ಒಂದು 

ಹಿಂ . ವ. ( ಬಿ) 
17 - ಹಳೇಟೌನ್-1 

ಒಂದು 

ಹಿಂ . ವ. ( ಎ) 
18 - ಹಳೇಟೌನ್ - 2 

ಒಂದು 

ಸಾಮಾನ್ಯ (ಮಹಿಳೆ) 
| 19 - ಕುಪ್ಪಸ್ವಾಮಿ ಮೊದಲಿಯಾರ್ ಬಡಾವಣೆ 

ಒಂದು 

ಸಾಮಾನ್ಯ 
20 | 20 -ರೈಲ್ವೆ ಕ್ವಾರ್ಟಸ್ 

ಒಂದು 

ಪರಿಶಿಷ್ಟ. ಜಾತಿ 
21 | 21 - ದೇಶಿಹಳ್ಳಿ 

ಒಂದು 

ಪರಿಶಿಷ್ಟ ಜಾತಿ ( ಮಹಿಳೆ ) 
22 22 - ಅಮರಾವತಿ ಬಡಾವಣೆ 

ಒಂದು 

ಹಿಂ . ವ. ( ಎ ) 
- 23 | 23 - ಕೆರೆಕೋಡಿ 

ಒಂದು | ಪರಿಶಿಷ್ಟ ಪಂಗಡ ( ಮಹಿಳೆ) 

ಡಾ : ಡಿ.ಎಸ್. ವಿಶ್ವನಾಥ್ 
ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ, ಕೋಲಾರ . 


| 


| 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part - III 


| 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

೨೩೭೯ 
ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೩೮ 
Bangalore , Saturday , February 16, 2013 (Magha 27, Shaka Varsha 1934) | No . 438 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 

ಅಧಿಸೂಚನೆ 

ಪ್ರಪತ್ರ - ೧ 

(ನಿಯಮ 8 (1) ನೋಡಿ) 
( ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 

ಸಂ . ಇಎಲ್‌ಎನ್‌ ( 2) ಸಿಆರ್ / 93 / 2012 - 13 , ದಿನಾಂಕ 16 - 02 - 2013 


1964 ನೇ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪ ಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ರಾಬರ್ಟ್‌ಸನ್‌ಪೇಟೆ (ಕೆ. ಜಿ.ಎಫ್ ) ನಗರಸಭೆಯ 
1 ರಿಂದ 35 ವಾರ್ಡುಗಳಿಂದ ನಗರಸಭೆಯ , ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಪ್ರಪತ್ರ -1ರ ಅನುಬಂಧದಲ್ಲಿ ನೀಡಲಾಗಿರುವ 
ವಿವರಗಳಂತೆ ರಾಬರ್ಟ್‌ಸನ್‌ಪೇಟೆ (ಕೆ. ಜಿ.ಎಫ್.) ನಗರಸಭೆಯ ವಿವಿಧ ವಾರ್ಡುಗಳಿಂದ ತುಂಬಲು, 

ಕರ್ನಾಟಕ ಪುರಸಭೆಗಳ ನಿಯಮಗಳು (ಕೌನ್ಸಿಲರುಗಳ ಚುನಾವಣೆ) 1977 ರ 8 ನೇ ನಿಯಮದ ಅನುಸಾರವಾಗಿ ಕೋಲಾರ ಜಿಲ್ಲೆಯ 
ಜಿಲ್ಲಾಧಿಕಾರಿಯಾದ ಡಾ . ಡಿ.ಎಸ್. ವಿಶ್ವನಾಥ್ , ಭಾ . ಆ. ಸೇ . ಆದ ನಾನು ನಗರ ಸ್ಥಳೀಯ ಸಂಸ್ಥೆಗಳ 2013ರ ಸಾರ್ವತ್ರಿಕ ಚುನಾವಣೆಯ ಸಂಬಂಧದಲ್ಲಿ ಈ 
ಕೆಳಕಂಡ ಚುನಾವಣಾ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿರುತ್ತೇನೆ. 
| 1 | ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ | 16 - 02 - 2013 ( ಶನಿವಾರ) 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 - 02 - 2013 ( ಶನಿವಾರ) 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 (ಸೋಮವಾರ) . 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 02 - 2013 ( ಬುಧವಾರ) 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ & ದಿನ 

07 - 03 - 2013 ( ಗುರುವಾರ) . 
ಮತದಾನದ ಸಮಯ 

ದಿ : 7 - 3 - 2013 ರಂದು ಬೆಳಿಗ್ಗೆ 7 - 00 

ಗಂಟೆಯಿಂದ ಸಂಜೆ 5 - 00 ಗಂಟೆಯವರೆಗೆ 
7 | ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ 

11 - 03 - 2013 (ಸೋಮವಾರ) 
ಬೆಳಿಗ್ಗೆ 8 - 00 ಗಂಟೆಯಿಂದ 

( ಆಯಾ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ 

11 - 03 - 2013 (ಸೋಮವಾರ) 
ಮತ್ತು ದಿನ 


8 


| 


ಡಾ : ಡಿ.ಎಸ್. ವಿಶ್ವನಾಥ್ 

ಜಿಲ್ಲಾಧಿಕಾರಿಗಳು , 
ಕೋಲಾರ ಜಿಲ್ಲೆ, ಕೋಲಾರ. 


8(d 


ಮೀಸಲಾತಿ ಪ್ರವರ್ಗಗಳು 
(Categories of Reservation ) 


ಪ್ರಪತ್ರ ೧ ರ ಅನುಬಂಧ 
ನಗರ ಸ್ಥಳೀಯ ಸಂಸ್ಥೆಗಳ ಕೌನ್ಸಿಲರುಗಳ ಸ್ಥಾನಗಳಿಗಾಗಿ ಸಾರ್ವತ್ರಿಕ ಚುನಾವಣೆ - 2013 

ನಗರಸಭೆ , ರಾಬರ್ಟ್‌ಸನ್‌ಪೇಟೆ ( ಕೆ. ಜಿ.ಎಫ್.) 
ಜಿಲ್ಲೆ : ಕೋಲಾರ. 
ವಾರ್ಡಿನ ಸಂಖ್ಯೆ 

ಸದಸ್ಯ ಸ್ಥಾನಗಳ 
ಮತ್ತು ಹೆಸರು 

ಸಂಖ್ಯೆ 
- 2 
11- ಬಿ. ಇ . ಎಂ . ಎಲ್ ಆಫೀಸರ್ ವಾರ್ಡ್ 

ಒಂದು 
2 | 2 - ಬಿ. ಇ . ಎಂ .ಎಲ್ ಎಂಪ್ಲಾಯೀಸ್ ವಾರ್ಡ್ 

ಒಂದು 
3 | 3 - ಬಾಲಘಾಟ್ ವಾರ್ಡ್ 

ಒಂದು 
4 | 4 - ಟ್ಯಾಂಕ್ ವಾರ್ಡ್ 

ಒಂದು 
5 | 5 - ಓರಿಯಂಟಲ್ ವಾರ್ಡ್ 

ಒಂದು 


- 


4 


ಹಿಂ . ವ . ( ಬಿ) 
ಪರಿಶಿಷ್ಟ ಪಂಗಡ( ಮಹಿಳೆ) | 
ಪರಿಶಿಷ್ಟ ಜಾತಿ( ಮಹಿಳೆ) 

ಪರಿಶಿಷ್ಟಜಾತಿ 
ಪರಿಶಿಷ್ಟ ಜಾತಿ 


೨೩೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಸದಸ್ಯ ಸ್ಥಾನಗಳ 


ಸಂ . 


ಸಂಖ್ಯೆ 


ಒಂದು 
ಒಂದು 
ಒಂದು 
ಒಂದು 


9 


| 9 - 


10 | 


ಒಂದು 


11 


| 


ಒಂದು 


12 


ಒಂದು 


ಒಂದು 


14 


ಒಂದು 


ಒಂದು 


ಒಂದು 
ಒಂದು 


ಒಂದು 


ಒಂದು 


ವಾರ್ಡಿನ ಸಂಖ್ಯೆ 

ಮತ್ತು ಹೆಸರು 
6 | 6 - ಹೆನ್ರಿಸ್ ವಾರ್ಡ್ 
7 | 7 - ಬುಲೆನ್ಸ್ ವಾರ್ಡ್ 
8 | 8- ಎಡ್ಗರ್ ವಾರ್ಡ್ 

[ ೨ - ಚೆಲ್ಲಪ್ಪ ವಾರ್ಡ್ 
| 10 - ಚಿನ್ನಕನ್ನು ವಾರ್ಡ್ 
| 11 - ರಿವಿರ್ಟ್ಸ್ ವಾರ್ಡ್ 

| 12 - ಸೆಂಟ್ ಮೇರೀಸ್ ವಾರ್ಡ್ 
13 | 13 - ಹಾಸ್ಪಿಟಲ್ ವಾರ್ಡ್ 

14 - ಅಲ್ಬರ್ಟ್ ವಾರ್ಡ್ 
15 | 15 - ಎಸ್. ಟಿ . ವಾರ್ಡ್ 
16 | 16 - ಇ . ಟಿ . ವಾರ್ಡ್ 
17 | 17 - ಎನ್. ಟಿ. ವಾರ್ಡ್ 
18 | 18 - ಕೆನಡೀಸ್ ವಾರ್ಡ್ 
19 | 19 - ಸ್ವಾಮಿನಾಥ್ ವಾರ್ಡ್ 
20 | 20 -ಶ್ರೀರಾಮ ವಾರ್ಡ್ 
21 21-ಸೋಮೇಶ್ವರ ವಾರ್ಡ್ 
22 22 - ಸ್ವರ್ಣ ನಗರ ವಾರ್ಡ್ 

23 - ಮಜೀದ್ ವಾರ್ಡ್ 

24 - ಗೀತಾ ವಾರ್ಡ್ 
( 25 25- ಜೈನ್ ವಾರ್ಡ್ 

26 | 26 - ಡಾ .ಅಂಬೇಡ್ಕರ್‌ ವಾರ್ಡ್ 
27 | 27 -ಕಿಂಗ್ ಜಾರ್ಜ್ ವಾರ್ಡ್ 
28 | 28 - ಪಾಲಕಾರ್‌ ವಾರ್ಡ್ 
29 | 29 - ಗಣೇಶಪುರಂ ವಾರ್ಡ್ 
30 | 30 - ಮಸ್ಕಂ ವಾರ್ಡ್ 
31 | 31- ಗಾಂಧಿ ವಾರ್ಡ್ 
32 | 32 - ಭಾರತೀಪುರಂ ವಾರ್ಡ್ 
33 33 - ಅಂಡ್ರಸನ್ ಪೇಟೆ ವಾರ್ಡ್ 
34 | 34 - ಅಬೌ ಬಜಾರ್ ವಾರ್ಡ್ 
35 | 35 - ಪಂಡಾರಂ ವಾರ್ಡ್ 


ಮೀಸಲಾತಿ ಪ್ರವರ್ಗಗಳು 
(Categories of Reservation ) 

ಪರಿಶಿಷ್ಟ ಜಾತಿ 
- ಸಾಮಾನ್ಯ 
ಪರಿಶಿಷ್ಟ. ಜಾತಿ(ಮಹಿಳೆ) 
ಪರಿಶಿಷ್ಟ ಜಾತಿ( ಮಹಿಳೆ) 

ಪರಿಶಿಷ್ಟ. ಜಾತಿ 
ಪರಿಶಿಷ್ಟ ಜಾತಿ 
ಹಿಂ . ವ. ( ಎ) 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಜಾತಿ 

ಪರಿಶಿಷ್ಟ ಜಾತಿ 
ಪರಿಶಿಷ್ಟ. ಜಾತಿ ( ಮಹಿಳೆ) 

ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಜಾತಿ ( ಮಹಿಳೆ ) 
ಪರಿಶಿಷ್ಟ. ಜಾತಿ ( ಮಹಿಳೆ) 
ಹಿಂ . ವ. ( ಎ) ( ಮಹಿಳೆ ) 

ಹಿಂ . ವ . ( ಎ ) 
ಹಿಂ . ವ. ( ಎ) ( ಮಹಿಳೆ) 

ಹಿಂ . ವ. ( ಎ) 
ಹಿಂ . ವ . ( ಎ) 

ಪರಿಶಿಷ್ಟ ಜಾತಿ 
ಸಾಮಾನ್ಯ ( ಮಹಿಳೆ ) 

ಸಾಮಾನ್ಯ 
ಹಿಂ . ವ. ( ಎ) 
ಹಿಂ . ವ. ( ಎ) 

ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) 
ಹಿಂ . ವ . ( ಬಿ) (ಮಹಿಳೆ) 
ಹಿಂ . ವ. ( ಎ) ( ಮಹಿಳೆ) 

ಹಿಂ . ವ. ( ಎ ) 


ಒಂದು 


ಒಂದು 


ಒಂದು 


23 


ಒಂದು 


24 


ಒಂದು 


ಒಂದು 


ಒಂದು 


ಒಂದು 


ಒಂದು 
ಒಂದು 


ಒಂದು 


ಒಂದು 


ಒಂದು 


ಒಂದು 


ಒಂದು 


ಒಂದು 


ಡಾ : ಡಿ.ಎಸ್. ವಿಶ್ವನಾಥ್ 

ಜಿಲ್ಲಾಧಿಕಾರಿಗಳು , 

ಕೋಲಾರ ಜಿಲ್ಲೆ, ಕೋಲಾರ. 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) || ನಂ . ೪೩೯ 
Part - III || Bangalore, Saturday , February 16 , 2013 ( Magha 27 , Shaka Varsha 1934 ) | No . 439 

ಜಿಲ್ಲಾಧಿಕಾರಿಯವರ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ 

ಅಧಿಸೂಚನೆ 

ಪ್ರಪತ್ರ - ೧ 

(ನಿಯಮ 8 (1) ನೋಡಿ) 
( ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 

ಸಂ .ಇಎಲ್ಎ ನ್ ( 2) ಸಿಆರ್ / 93 / 2012 - 13, ದಿನಾಂಕ 16 - 02 - 2013 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೩೮೧ 


1964 ನೇ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪ ಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಮುಳಬಾಗಿಲು ಪುರಸಭೆಯ 1 ರಿಂದ 27 
ವಾರ್ಡುಗಳಿಂದ ಪುರಸಭೆಯ , ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಪ್ರಪತ್ರ 1ರ ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ 
ಮುಳಬಾಗಿಲು ಪುರಸಭೆಯ ವಿವಿಧ ವಾರ್ಡುಗಳಿಂದ ತುಂಬಲು, 

ಕರ್ನಾಟಕ ಪರಸಭೆಗಳ ನಿಯಮಗಳು (ಕೌನ್ಸಿಲರುಗಳ ಚುನಾವಣೆ) 1977 ರ 8 ನೇ ನಿಯಮದ ಅನುಸಾರವಾಗಿ ಕೋಲಾರ ಜಿಲ್ಲೆಯ 
ಜಿಲ್ಲಾಧಿಕಾರಿಯಾದ ಡಾ . ಡಿ.ಎಸ್ . ವಿಶ್ವನಾಥ್, ಭಾ . ಆ. ಸೇ , ಆದ ನಾನು ನಗರ ಸ್ಥಳೀಯ ಸಂಸ್ಥೆಗಳ 2013ರ ಸಾರ್ವತ್ರಿಕ ಚುನಾವಣೆಯ ಸಂಬಂಧದಲ್ಲಿ ಈ 
ಕೆಳಕಂಡ ಚುನಾವಣಾ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿರುತ್ತೇನೆ. 


2 . 


| 1 | ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ | 16 - 02 - 2013 ( ಶನಿವಾರ) 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

| 23 - 02 - 2013 ( ಶನಿವಾರ) 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 ( 

ಸೋಮವಾರ) 
4 | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 27 - 02 - 2013 ( ಬುಧವಾರ) 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ & ದಿನ 

07 - 03- 2013 ( ಗುರುವಾರ) 
ಮತದಾನದ ಸಮಯ 

ದಿ: 7 - 3 - 2013 ರಂದು ಬೆಳಿಗ್ಗೆ 7 - 00 ಗಂಟೆಯಿಂದ 

ಸಂಜೆ 5 - 00 ಗಂಟೆಯವರೆಗೆ 
7 | ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ 

11 - 03 - 2013 (ಸೋಮವಾರ) 
ಬೆಳಿಗ್ಗೆ 8 - 00 ಗಂಟೆಯಿಂದ 

(ಆಯಾ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ 

11 - 03 - 2013 (ಸೋಮವಾರ) 
ಮತ್ತು ದಿನ 


6 


ಡಾ : ಡಿ.ಎಸ್ . ವಿಶ್ವನಾಥ್ 
- ಜಿಲ್ಲಾಧಿಕಾರಿಗಳು , 
ಕೋಲಾರ ಜಿಲ್ಲೆ, ಕೋಲಾರ . 


ಪ್ರಪತ್ರ ೧ ರ ಅನುಬಂಧ 
ನಗರ ಸ್ಥಳೀಯ ಸಂಸ್ಥೆಗಳ ಕೌನ್ಸಿಲರುಗಳ ಸ್ಥಾನಗಳಿಗಾಗಿ ಸಾರ್ವತ್ರಿಕ ಚುನಾವಣೆ- 2013 

ಪುರಸಭೆ , ಮುಳಬಾಗಲು 


ಜಿಲ್ಲೆ : ಕೋಲಾರ. 


ವಾರ್ಡಿನ ಸಂಖ್ಯೆ 
ಮತ್ತು ಹೆಸರು 


ಸ೦. 


ಸದಸ್ಯ ಸ್ಥಾನಗಳ 

ಸಂಖ್ಯೆ 


ಮೀಸಲಾತಿ ಪ್ರವರ್ಗಗಳು 
(Categories of Reservation ) 


ಒಂದು 


ಒಂದು 


ಒಂದು 


ಒಂದು 


ಒಂದು 


ಒಂದು 


11- ತಾತಿಪಾಳ್ಯ 
2 . 

2 - ಮುತ್ಯಾಲಪೇಟೆ 
3 | 3 - ಗಣೇಶಪಾಳ್ಯ 

4 - ಮುತ್ಯಾಲಪೇಟೆ ಹೊಸ ಎ . ಡಿ.ಕಾಲೋನಿ 
15- ಹಳೆ ಎ. ಡಿ.ಕಾಲೋನಿ ಅಂಬೇಡ್ಕರ್ ನಗರ 

| 6 - ತ್ಯಾಗರಾಜ ನಗರ ಬೋವಿ ಕಾಲೋನಿ 
7 | 7 - ವೀರಭದ್ರನಗರ ಬುಸಾಲಗುಂಟೆ 

8 - ಮುತ್ಯಾಲಪೇಟೆ 
9 - ಮುತ್ಯಾಲಪೇಟೆ 

| 10 - ಭಜಂತ್ರಿ ಪಾಳ್ಯ ಸುನಾರ್ಕ ಮೊಹಲ್ಲಾ ಕುರುಬರಪೇಟೆ 
11 | 11 - ಕುರುಬರಪೇಟೆ 
12 12 - ಕುರುಬರಪೇಟೆ 
13 | 13 - ನೂಗಲಬಂಡೆ | 


ಒಂದು 


ಸಾಮಾನ್ಯ 
ಹಿಂ . ವ. ( ಬಿ ) ( ಮಹಿಳೆ) 

ಸಾಮಾನ್ಯ 
ಹಿಂ . ವ. ( ಬಿ) 
ಪರಿಶಿಷ್ಟ ಜಾತಿ 

ಪರಿಶಿಷ್ಟ ಜಾತಿ 
ಸಾಮಾನ್ಯ ( ಮಹಿಳೆ) 

ಸಾಮಾನ್ಯ 
ಹಿಂ . ವ. ( ಎ) 
ಹಿಂ . ವ. ( ಎ ) 
ಸಾಮಾನ್ಯ 
ಸಾಮಾನ್ಯ 
ಹಿಂ . ವ. ( ಎ) 


ಒಂದು 


ಒಂದು 


ಒಂದು 


ಒಂದು 


ಒಂದು 


ಒಂದು 


೨೩೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಸದಸ್ಯ ಸ್ಥಾನಗಳ 


ಸಂಖ್ಯೆ 


ಒಂದು 


ವಾರ್ಡಿನ ಸಂಖ್ಯೆ 

ಮತ್ತು ಹೆಸರು 
14 | 14 - ನೂಗಲಬಂಡೆ 
15 | 15 - ಕುರುಬರಪೇಟೆ ಮೇಲಿನ ಭಾಗ ನೂಗಲಬಂಡೆ 
16 | 16 - ಹೈದರಿ ನಗರ 
17 | 17 - ಹೈದರಿ ನಗರ 
18 | 18 -ನೇತಾಜಿ ನಗರ 


ಒಂದು 


ಒಂದು 


ಒಂದು 


ಒಂದು 


19 


ಒಂದು 


ಮೀಸಲಾತಿ ಪ್ರವರ್ಗಗಳು 
( Categories of Reservation) 
ಹಿಂ . ವ. ( ಎ ) ( ಮಹಿಳೆ) 

ಸಾಮಾನ್ಯ 
ಹಿಂ . ವ. ( ಎ ) ( ಮಹಿಳೆ) 

ಹಿಂ . ವ. ( ಎ) 
ಪರಿಶಿಷ್ಟ ಜಾತಿ ( ಮಹಿಳೆ) 
ಹಿಂ . ವ. ( ಎ) ( ಮಹಿಳೆ ) 
ಸಾಮಾನ್ಯ ( ಮಹಿಳೆ) 

ಸಾಮಾನ್ಯ 

ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) 
ಸಾಮಾನ್ಯ ( ಮಹಿಳೆ) 

ಸಾಮಾನ್ಯ ( ಮಹಿಳೆ ) 
ಪರಿಶಿಷ್ಟ ಪಂಗಡ ( ಮಹಿಳೆ) 


ಒಂದು 


ಒಂದು 


19 - ಮುಜಾವರ್ ಮೊಹಲ್ಲಾ 
| 20 - ಅಗ್ರಹಾರ ಕುಂಬಾರಪಾಳ್ಯ 
21 21 - ಜಹಗೀರ್ ಮೊಹಲ್ಲಾ ಅಗ್ರಹಾರ ಭಾಗಶಃ 
2222 - ಗುಣಿಗುಂಟೆಪಾಳ್ಯ 

| 23-ಸೋಮೇಶ್ವರ ಪಾಳ್ಯ 

| 24-ತೋಟಿಲುಪಾಳ್ಯ 
25 | 

25 - ಪಳ್ಳಿಗರ ಪಾಳ್ಯ 
| 26 - ಹೊಸಪಾಳ್ಯ 
27 | 27 - ಕ್ಷರ್ಮೀಕಾ ಮೊಹಲ್ಲಾ 


ಒಂದು 


23 


ಒಂದು 


ಒಂದು 


ಒಂದು 


ಒಂದು 


ಒಂದು 


ಸಾಮಾನ್ಯ 


ಡಾ : ಡಿ.ಎಸ್ . ವಿಶ್ವನಾಥ್ 

ಜಿಲ್ಲಾಧಿಕಾರಿಗಳು, 

ಕೋಲಾರ ಜಿಲ್ಲೆ, ಕೋಲಾರ . 
ವಿಶೇಷ ರಾಜ್ಯ ಪತ್ರಿಕೆ 
- ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭ , ಶಕ ವರ್ಷ ೧೯೩೪) | ನಂ . ೪೪೦ 
Bangalore , Saturday, February 16 , 2013 (Magha 27, Shaka Varsha 1934 ) No. 440 


ಭಾಗ – III 
Part - III 


|| 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ 

ಅಧಿಸೂಚನೆ 

ಪ್ರಪತ್ರ - ೧ 

( ನಿಯಮ 8 (1 ) ನೋಡಿ) 
( ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 

ಸಂ .ಇಎಲ್‌ಎನ್‌ ( 2) ಸಿಆರ್ / 93 / 2012 - 13, ದಿನಾಂಕ 16 - 02 -2013 


1964 ನೇ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದಶ್ರೀನಿವಾಸಪುರ ಪುರಸಭೆಯ 1 ರಿಂದ 23 
ವಾರ್ಡುಗಳಿಂದ ಪುರಸಭೆ, ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಪ್ರಪತ್ರ 1ರ ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ 
ಶ್ರೀನಿವಾಸಪುರ ಪುರಸಭೆ ವಿವಿಧ ವಾರ್ಡುಗಳಿಂದ ತುಂಬಲು, 

ಕರ್ನಾಟಕ ಪುರಸಭೆಗಳ ನಿಯಮಗಳು (ಕೌನ್ಸಿಲರುಗಳ ಚುನಾವಣೆ) 1977 ರ 8 ನೇ ನಿಯಮದ ಅನುಸಾರವಾಗಿ ಕೋಲಾರ ಜಿಲ್ಲೆಯ 
ಜಿಲ್ಲಾಧಿಕಾರಿಯಾದ ಡಾ . ಡಿ.ಎಸ್. ವಿಶ್ವನಾಥ್ , ಭಾ . ಆ.ಸೇ , ಆದ ನಾನು ನಗರ ಸ್ಥಳೀಯ ಸಂಸ್ಥೆಗಳ 2013ರ ಸಾರ್ವತ್ರಿಕ ಚುನಾವಣೆಯ ಸಂಬಂಧದಲ್ಲಿ ಈ 
ಕೆಳಕಂಡ ಚುನಾವಣಾ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿರುತ್ತೇನೆ. 


| 1 | ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ 
2 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 
3 . ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ | 
| ಮತದಾನ ಅವಶ್ಯವಿದ್ದರೆ , ಮತದಾನವನ್ನು ನಡೆಸಬೇಕಾದ ದಿನಾಂಕ & ದಿನ 
ಮತದಾನದ ಸಮಯ 


| 16 - 02 - 2013 ( ಶನಿವಾರ) . 

23 - 02 - 2013 ( ಶನಿವಾರ) 
25 - 02 - 2013 (ಸೋಮವಾರ) 
27 - 02 - 2013 ( ಬುಧವಾರ) 
07 - 03 - 2013 ( ಗುರುವಾರ) . 
ದಿ: 7 -3 -2013 ರಂದು ಬೆಳಿಗ್ಗೆ 7 - 00 
ಗಂಟೆಯಿಂದ ಸಂಜೆ 5 - 00 ಗಂಟೆಯವರೆಗೆ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೩೮೩ 


7 ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ 


11 - 03 - 2013 (ಸೋಮವಾರ ) 
ಬೆಳಿಗ್ಗೆ 8 - 00 ಗಂಟೆಯಿಂದ 
(ಆಯಾ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


8 | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ 

ಮತ್ತು ದಿನ 


11 -03 -2013 (ಸೋಮವಾರ) 


( ಡಾ . ಡಿ.ಎಸ್. ವಿಶ್ವನಾಥ್ ) 

- ಜಿಲ್ಲಾಧಿಕಾರಿಗಳು , 
ಕೋಲಾರ ಜಿಲ್ಲೆ ,ಕೋಲಾರ. 


ಪ್ರಪತ್ರ ೧ ರ ಅನುಬಂಧ 
ನಗರ ಸ್ಥಳೀಯ ಸಂಸ್ಥೆಗಳ ಕೌನ್ಸಿಲರುಗಳ ಸ್ಥಾನಗಳಿಗಾಗಿ ಸಾರ್ವತ್ರಿಕ ಚುನಾವಣೆ -2013 

ಪುರಸಭೆ, ಶ್ರೀನಿವಾಸಪುರ 


ಜಿಲ್ಲೆ : ಕೋಲಾರ. 


6 
. 


ಸದಸ್ಯ ಸ್ಥಾನಗಳ ಸಂಖ್ಯೆ 


ವಾರ್ಡಿನ ಸಂಖ್ಯೆ 
ಮತ್ತು ಹೆಸರು 

2 


ಮೀಸಲಾತಿ ಪ್ರವರ್ಗಗಳು 
(Categories of Reservation ) 

4 


3 


ಒಂದು 


ಒಂದು 


ಒಂದು 
ಒಂದು 


ಒಂದು 


ಒಂದು 


ಒಂದು 


ಒಂದು 


ಒಂದು 


10 . 


ಒಂದು 


ಒಂದು 


1 - ಎಂ . ಜಿ.ರಸ್ತೆ ಪಶ್ಚಿಮ 
| 2 - ರಾಮಕೃಷ್ಣ ಬಡಾವಣೆ -2 

3 - ಹೊಸಪೇಟೆ ಬಡಾವಣೆ ( ಸುಬಾಷ್ ರಸ್ತೆ) 
| 4 - ತ್ಯಾಗರಾಜ್ ಬಡಾವಣೆ 

5 -ಕಟ್ಟೆ ಕೆಳಗಿನ ಪಾಳ್ಯ 
| 6 -ಮೋತಿಲಾಲ್ ರಸ್ತೆ 
7 -ನೆಹರು ರಸ್ತೆ 
8 - ಹನುಮನಪಾಳ್ಯ 
[ ೨ - ಜಗಜೀವನ ಪಾಳ್ಯ 

10 - ಅಕ್ಟರ್‌ ರಸ್ತೆ 
11 | 11 - ಅಂಬೇಡ್ಕರ್‌ ಪಾಳ್ಯ ಮತ್ತು ಸಂತೇ ಮೈದಾನ 
12 | 12 - ಅಜಾದ್ ರಸ್ತೆ 
13 || 13 - ಗಫಾರ್ ಖಾನ್ ಮೊಹಲ್ಲಾ -1 
14 14 - ಗಫಾರ್ ಖಾನ್ ಮೊಹಲ್ಲಾ- 2 
15 | 15 - ಹೈದರಾಲಿ ಮೊಹಲ್ಲಾ -1 
- 16 | 16 - ಜಾಕೀರ್ ಹುಸೇನ್ ಮೊಹಲ್ಲಾ - 2 

17 - ವೆಂಕಟೇಶ್ವರ ಬಡಾವಣೆ - 2 
18 - ಎಂ . ಜಿ. ರಸ್ತೆ ಪೂರ್ವ 
19 - ರಾಮಕೃಷ್ಣ ಬಡಾವಣೆ- 1 

20 - ರಂಗಾ ರಸ್ತೆ 
21 | 21 - ಹೈದರಾಲಿ ಮೊಹಲ್ಲಾ - 2 
- 22 | 22 - ಜಾಕೀರ್ ಹುಸೇನ್ ಮೊಹಲ್ಲಾ- 1 
23 | 

23 - ವೆಂಕಟೇಶ್ವರ ಬಡಾವಣೆ - 1 


ಪರಿಶಿಷ್ಟ ಜಾತಿ 

ಸಾಮಾನ್ಯ 
ಹಿಂ . ವ , ( ಎ ) ( ಮಹಿಳೆ) 

ಹಿಂ . ವ. ( ಎ ) 

ಸಾಮಾನ್ಯ 
ಸಾಮಾನ್ಯ (ಮಹಿಳೆ) 

ಸಾಮಾನ್ಯ 
ಸಾಮಾನ್ಯ 
ಪರಿಶಿಷ್ಟ ಜಾತಿ 
ಸಾಮಾನ್ಯ 
ಸಾಮಾನ್ಯ 

ಹಿಂ . ವ. ( ಎ ) 
ಸಾಮಾನ್ಯ ( ಮಹಿಳೆ ) 

ಸಾಮಾನ್ಯ 
- ಸಾಮಾನ್ಯ ( ಮಹಿಳೆ) . 

ಹಿಂ . ವ. ( ಎ ) ( ಮಹಿಳೆ) 
ಪರಿಶಿಷ್ಟ. ಪಂಗಡ( ಮಹಿಳೆ) 

ಹಿಂ . ವ . ( ಬಿ) 
ಸಾಮಾನ್ಯ ( ಮಹಿಳೆ) 
ಪರಿಶಿಷ್ಟ ಜಾತಿ ( ಮಹಿಳೆ) 

ಹಿಂ . ವ , ( ಎ ) 
ಹಿಂ . ವ. ( ಎ) 


ಒಂದು 


ಒಂದು 


ಒಂದು 


ಒಂದು 


ಒಂದು 


ಒಂದು 


ಒಂದು 


ಒಂದು 


20 | 


ಒಂದು 


ಒಂದು 


ಒಂದು 


ಒಂದು 


ಹಿಂ . ವ, ( ಬಿ) ( ಮಹಿಳೆ) 


ಡಾ : ಡಿ.ಎಸ್ . ವಿಶ್ವನಾಥ್ 

ಜಿಲ್ಲಾಧಿಕಾರಿಗಳು, 
ಕೋಲಾರ ಜಿಲ್ಲೆ, ಕೋಲಾರ. 


೨೩೮೪ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 


|| 


ಭಾಗ - III 
Part - III 


ನಂ . ೪೪೧ 
No. 441 


ಬೆಂಗಳೂರು, ಶನಿವಾರ , ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | 
Bangalore, Saturday , February 16 , 2013 (Magha 27 , Shaka Varsha 1934 ) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಅಧಿಸೂಚನೆ 

ಪ್ರಪತ್ರ - 1 
( 8( 1) ನೇ ನಿಯಮವನ್ನು ನೋಡಿ) 
ಚುನಾವಣೆ.ಸಿಆರ್‌.132 - 1 / 2012 - 13 , ದಿನಾಂಕ:16 - 02 - 2013 


1964 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಮೊಳಕಾಲ್ಲೂರು ಪಟ್ಟಣ 
ಪಂಚಾಯ್ತಿ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ಹೇಳಿದ ಸದರಿ ಪಟ್ಟಣ ಪಂಚಾಯ್ತಿಯ ವಿವಿಧ ವಾರ್ಡ್‌ಗಳಿಂದ ತುಂಬಲು 
ಚುನಾವಣೆ ನಡೆಸಬೇಕಾಗಿರುತ್ತದೆ. 

ಈಗ 1977 ಕರ್ನಾಟಕ ಮುನಿಪಾಲಿಟಿಗಳ ಕೌನ್ಸಿಲರುಗಳ ( ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಚಿತ್ರದುರ್ಗ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳಾದ ವಿ. ಪಿ . ಇಕ್ಕೇರಿ, ಭಾ . ಆ . ಸೇ ಎಂಬ ಹೆಸರಿನ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು 
ಈ ಮೂಲಕ ನಿಗದಿಪಡಿಸಿದ್ದೇನೆ. 


23 .02 .2013 ( ಶನಿವಾರ ) 

25.02 . 2013 (ಸೋಮವಾರ) 
: 27.02.2013 ( ಬುಧವಾರ) 
: 07 . 03.2013 ( ಗುರುವಾರ) 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

ನಾಮಪತ್ರಗಳ ಪರಿಶೀಲನೆಯ ದಿನಾಂಕ ಮತ್ತು ದಿನ 
3. ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 
4. ಮತದಾನ ಅವಶ್ಯವಿದ್ದರೆ ಮತದಾನ ನಡೆಸುವ ದಿನಾಂಕ ಮತ್ತು ದಿನ 

ಮತದಾನದ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಂಜೆ 5.00ಗಂಟೆಯವರೆಗೆ 
ಮರು ಮತದಾನ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 
ಮತಗಳ ಎಣಿಕೆ ಬೆಳಿಗ್ಗೆ 8.00 ಘಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ 
ಮತ್ತು ದಿನ 


: 09.03.2013 ( ಶನಿವಾರ ) 
: 11.03 .2013 (ಸೋಮವಾರ) 
: 11 .03 .2013 (ಸೋಮವಾರ) 


ವಿ. ಪಿ. ಇಕ್ಕೇರಿ 
ಜಿಲ್ಲಾಧಿಕಾರಿಗಳು, 

ಚಿತ್ರದುರ್ಗ ಜಿಲ್ಲೆ 
ಮೊಳಕಾಲ್ಲೂರು ಪಟ್ಟಣ ಪಂಚಾಯ್ತಿ 

ಅನುಬಂಧ 
ಪ್ರವರ್ಗ /ಮೀಸಲಾತಿ 

ಕ್ರ. ಸಂ | ವಾರ್ಡಿನ ಹೆಸರು | ಪ್ರವರ್ಗ /ಮೀಸಲಾತಿ 


ಕ್ರ. ಸಂ 


| ವಾರ್ಡಿನ ಹೆಸರು 


ವಾರ್ಡ್ ನಂ . 9 | ಸಾಮಾನ್ಯ 


ವಾರ್ಡ್ ನಂ . 1 | ಹಿಂದುಳಿದ ವರ್ಗ ( ಎ) | 
ವಾರ್ಡ್ ನಂ . 2 | ಪರಿಶಿಷ್ಟ ಜಾತಿ ( ಮಹಿಳೆ) 
ವಾರ್ಡ್ ನಂ . 3 | ಪರಿಶಿಷ್ಟ ಪಂಗಡ ( ಮಹಿಳೆ) 
ವಾರ್ಡ್ ನಂ . 4 | ಸಾಮಾನ್ಯ 
ವಾರ್ಡ್ ನಂ . 5 | ಹಿಂದುಳಿದ ವರ್ಗ ( ಎ) 
ವಾರ್ಡ್ ನಂ . 6 | ಸಾಮಾನ್ಯ 
ವಾರ್ಡ್ ನಂ . 7 | ಸಾಮಾನ್ಯ 
ವಾರ್ಡ್ ನಂ . 8 | ಪರಿಶಿಷ್ಟ ಪಂಗಡ 


ವಾರ್ಡ್ ನಂ . 10 ಹಿಂದುಳಿದ ವರ್ಗ ( ಎ) 
ವಾರ್ಡ್ ನಂ . 11 | ಪರಿಶಿಷ್ಟ ಜಾತಿ 
ವಾರ್ಡ್ ನಂ . 12 | ಹಿಂದುಳಿದ ವರ್ಗ ( ಬಿ)( ಮಹಿಳೆ) 
ವಾರ್ಡ್ ನಂ . 13 ಹಿಂದುಳಿದ ವರ್ಗ ( ಎ)( ಮಹಿಳೆ) | 
ವಾರ್ಡ್ ನಂ . 14 | ಸಾಮಾನ್ಯ ( ಮಹಿಳೆ) 
ವಾರ್ಡ್ ನಂ . 15 | ಸಾಮಾನ್ಯ ( ಮಹಿಳೆ) 


8 . 


ವಿ. ಪಿ. ಇಕ್ಕೇರಿ 
ಜಿಲ್ಲಾಧಿಕಾರಿಗಳು, 
ಚಿತ್ರದುರ್ಗ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

೨೩೮೫ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಶನಿವಾರ , ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೪೨ 
Part - III Bangalore, Saturday , February 16 , 2013 (Magha 27 , Shaka Varsha 1934 ) No. 442 

ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಅಧಿಸೂಚನೆ 

ಪ್ರಪತ್ತ - 1 
( 8(1) ನೇ ನಿಯಮವನ್ನು ನೋಡಿ) 

ಚುನಾವಣೆ.ಸಿಆರ್‌.132 - 2 /2012 - 13 , ದಿನಾಂಕ:16 - 02 - 2013 
1964 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಚಳ್ಳಕೆರೆ ಪುರಸಭೆ ಕೌನ್ಸಿಲರುಗಳ 
ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ಹೇಳಿದ ಸದರಿ ಪುರಸಭೆಯ ವಿವಿಧ ವಾರ್ಡ್‌ಗಳಿಂದ ತುಂಬಲು ಚುನಾವಣೆ ನಡೆಸಬೇಕಾಗಿರುತ್ತದೆ. 

ಈಗ 1977 ಕರ್ನಾಟಕ ಮುನಿಪಾಲಿಟಿಗಳ ಕೌನ್ಸಿಲರುಗಳ ( ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಚಿತ್ರದುರ್ಗ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳಾದ ವಿ. ಪಿ.ಇಕ್ಕೇರಿ, ಭಾ. ಆ.ಸೇ ಎಂಬ ಹೆಸರಿನ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು 
ಈ ಮೂಲಕ ನಿಗದಿಪಡಿಸಿದ್ದೇನೆ. 
1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

: 23.02 .2013 ( ಶನಿವಾರ) 
2. ನಾಮಪತ್ರಗಳ ಪರಿಶೀಲನೆಯ ದಿನಾಂಕ ಮತ್ತು ದಿನ 

: 25.02.2013 (ಸೋಮವಾರ) 
ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

: 27.02.2013 ( ಬುಧವಾರ) 
ಮತದಾನ ಅವಶ್ಯವಿದ್ದರೆ ಮತದಾನ ನಡೆಸುವ ದಿನಾಂಕ ಮತ್ತು ದಿನ 

: 07.03.2013 ( ಗುರುವಾರ) 
ಮತದಾನದ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಂಜೆ 5.00ಗಂಟೆಯವರೆಗೆ 
5. ಮರು ಮತದಾನ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 

: 09 . 03.2013 ( ಶನಿವಾರ) 
ಮತಗಳ ಎಣಿಕೆ ಬೆಳಿಗ್ಗೆ 8.00 ಘಂಟೆಯಿಂದ ( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

: 11 .03.2013 (ಸೋಮವಾರ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ : 11. 03.2013 (ಸೋಮವಾರ) 

ವಿ. ಪಿ. ಇಕ್ಕೇರಿ 

ಜಿಲ್ಲಾಧಿಕಾರಿಗಳು , ಚಿತ್ರದುರ್ಗ ಜಿಲ್ಲೆ 
ಚಳ್ಳಕೆರೆ ಪುರಸಭೆ 

ಅನುಬಂಧ 
ಕ್ರಸಂ | ವಾರ್ಡಿನ ಹೆಸರು ಪ್ರವರ್ಗ /ಮೀಸಲಾತಿ 

* ವಾರ್ಡಿನ ಹೆಸರು | ಪ್ರವರ್ಗ /ಮೀಸಲಾತಿ 


ಕ್ರ. ಸಂ 


- 2 


- 3 


ವಾರ್ಡ್ ನಂ . 1 | ಪರಿಶಿಷ್ಟ ಪಂಗಡ 
ವಾರ್ಡ್ ನಂ . 2 | ಪರಿಶಿಷ್ಟ ಪಂಗಡ | 
ವಾರ್ಡ್ ನಂ . 3 ಸಾಮಾನ್ಯ ( ಮಹಿಳೆ) 
ವಾರ್ಡ್ ನಂ . 4 ಸಾಮಾನ್ಯ 
ವಾರ್ಡ್ ನಂ . 5 . ಪರಿಶಿಷ್ಟ ಜಾತಿ 
ವಾರ್ಡ್ ನಂ . 6 . ಪರಿಶಿಷ್ಟ ಪಂಗಡ( ಮಹಿಳೆ) 
ವಾರ್ಡ್ ನಂ . 7 ಪರಿಶಿಷ್ಟ ಪಂಗಡ( ಮಹಿಳೆ ) 
ವಾರ್ಡ್ ನಂ . 8 . ಹಿಂದುಳಿದ ವರ್ಗ ( ಎ ) 
ವಾರ್ಡ್ ನಂ . 9 ಹಿಂದುಳಿದ ವರ್ಗ ( ಎ) 
ವಾರ್ಡ್ ನಂ . 10 | ಪರಶಿಷ್ಟ ಪಂಗಡ( ಮಹಿಳೆ) 
ವಾರ್ಡ್ ನಂ . 11 | ಸಾಮಾನ್ಯ 
ವಾರ್ಡ್ ನಂ . 12 ಸಾಮಾನ್ಯ ( ಮಹಿಳೆ) 
ವಾರ್ಡ್ ನಂ . 13 ಸಾಮಾನ್ಯ 
ವಾರ್ಡ್ ನಂ . 14 ಹಿಂದುಳಿದ ವರ್ಗ ( ಎ)( ಮಹಿಳೆ) | 


ವಾರ್ಡ್ ನಂ . 15 | ಪರಿಶಿಷ್ಟ ಜಾತಿ 
ವಾರ್ಡ್ ನಂ . 16 | ಸಾಮಾನ್ಯ 
ವಾರ್ಡ್ ನಂ . 17 | ಹಿಂದುಳಿದ ವರ್ಗ ( ಎ) 
ವಾರ್ಡ್ ನಂ . 18 | ಪರಿಶಿಷ್ಟ ಜಾತಿ(ಮಹಿಳೆ) 
ವಾರ್ಡ್ ನಂ . 19 | ಹಿಂದುಳಿದ ವರ್ಗ ( ಬಿ) ( ಮಹಿಳೆ) 
ವಾರ್ಡ್ ನಂ . 20 ಹಿಂದುಳಿದ ವರ್ಗ ( ಬಿ) 
ವಾರ್ಡ್ ನಂ . 21 | ಸಾಮಾನ್ಯ 
ವಾರ್ಡ್ ನಂ . 22 | ಪರಿಶಿಷ್ಟ ಜಾತಿ 
ವಾರ್ಡ್ ನಂ . 23 | ಹಿಂದುಳಿದ ವರ್ಗ ( ಎ) 
ವಾರ್ಡ್ ನಂ . 24 | ಹಿಂದುಳಿದ ವರ್ಗ ( ಎ )( ಮಹಿಳೆ) 
ವಾರ್ಡ್ ನಂ . 25 | ಪರಿಶಿಷ್ಟ ಪಂಗಡ 
ವಾರ್ಡ್ ನಂ . 26 | ಪರಿಶಿಷ್ಟ ಪಂಗಡ 
ವಾರ್ಡ್ ನಂ . 27 | ಹಿಂದುಳಿದ ವರ್ಗ ( ಎ ) 


26 


| 


27. 


ವಿ. ಪಿ. ಇಕ್ಕೇರಿ 
ಜಿಲ್ಲಾಧಿಕಾರಿಗಳು , ಚಿತ್ರದುರ್ಗ ಜಿಲ್ಲೆ 


೨೩೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - III || ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೪೩ 
Part - III Bangalore , Saturday , February 16 , 2013 (Magha 27 , Shaka Varsha 1934 ) No . 443 

ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

- ಅಧಿಸೂಚನೆ | 

ಪ್ರಪತ್ರ - 1 
( 8( 1) ನೇ ನಿಯಮವನ್ನು ನೋಡಿ) 

ಚುನಾವಣೆ.ಸಿಆರ್‌ .132 - 3 / 2012 - 13 , ದಿನಾಂಕ:16 - 02 - 2013 
1964 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಚಿತ್ರದುರ್ಗ ನಗರಸಭೆ 
ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ಹೇಳಿದ ಸದರಿ ನಗರಸಭೆ ವಿವಿಧ ವಾರ್ಡ್‌ಗಳಿಂದ ತುಂಬಲು ಚುನಾವಣೆ 
ನಡೆಸಬೇಕಾಗಿರುತ್ತದೆ. 

ಈಗ 1977 ಕರ್ನಾಟಕ ಮುನಿಪಾಲಿಟಿಗಳ ಕೌನ್ಸಿಲರುಗಳ ( ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಚಿತ್ರದುರ್ಗ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳಾದ ವಿ. ಪಿ. ಇಕ್ಕೇರಿ, ಭಾ . ಆ. ಸೇ ಎಂಬ ಹೆಸರಿನ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು 
ಈ ಮೂಲಕ ನಿಗದಿಪಡಿಸಿದ್ದೇನೆ. 
1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

: 23 .02 .2013 ( ಶನಿವಾರ ) 
2 . ನಾಮಪತ್ರಗಳ ಪರಿಶೀಲನೆಯ ದಿನಾಂಕ ಮತ್ತು ದಿನ 

: 25.02.2013 (ಸೋಮವಾರ) 
ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

: 27.02 .2013 ( ಬುಧವಾರ ) 
ಮತದಾನ ಅವಶ್ಯವಿದ್ದರೆ ಮತದಾನ ನಡೆಸುವ ದಿನಾಂಕ ಮತ್ತು ದಿನ 

: 07.03 . 2013 ( ಗುರುವಾರ) 
- ಮತದಾನದ ಸಮಯ ಬೆಳಿಗ್ಗೆ 7. 00 ಗಂಟೆಯಿಂದ ಸಂಜೆ 5.00ಗಂಟೆಯವರೆಗೆ 
ಮರು ಮತದಾನ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 

: 09.03. 2013 ( ಶನಿವಾರ) 
ಮತಗಳ ಎಣಿಕೆ ಬೆಳಿಗ್ಗೆ 8.00 ಘಂಟೆಯಿಂದ ( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

: 11.03.2013 (ಸೋಮವಾರ) 
7. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ : 11.03.2013 (ಸೋಮವಾರ) 

- ವಿ. ಪಿ . ಇಕ್ಕೇರಿ 

ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ 
ಚಿತ್ರದುರ್ಗ ನಗರಸಭೆ 

ಅನುಬಂಧ 
ಕ್ರಸಂ | ವಾರ್ಡಿನ ಹೆಸರು ಪ್ರವರ್ಗ /ಮೀಸಲಾತಿ 

ಕ್ರಸಂ | ವಾರ್ಡಿನ ಹೆಸರು | ಪ್ರವರ್ಗ / ಮೀಸಲಾತಿ 
2 | - 3 

2 
1 | ವಾರ್ಡ್ ನಂ . 1 | ಸಾಮಾನ್ಯ 

ವಾರ್ಡ್ ನಂ . 19 ಹಿಂದುಳಿದ ವರ್ಗ ( ಬಿ) 
ವಾರ್ಡ್ ನಂ . 2 ಸಾಮಾನ್ಯ 

ವಾರ್ಡ್ ನಂ . 20 ಹಿಂದುಳಿದ ವರ್ಗ ( ಎ) 
ವಾರ್ಡ್ ನಂ . 3 

ವಾರ್ಡ್ ನಂ . 21 | ಸಾಮಾನ್ಯ 
ವಾರ್ಡ್ ನಂ . 4 | ಹಿಂದುಳಿದ ವರ್ಗ ( ಎ) 

ವಾರ್ಡ್ ನಂ . 22 | ಸಾಮಾನ್ಯ 
ವಾರ್ಡ್ ನಂ . 5 | ಹಿಂದುಳಿದ ವರ್ಗ ( ಎ ) 

ವಾರ್ಡ್ ನಂ . 23 | ಸಾಮಾನ್ಯ 
ವಾರ್ಡ್ ನಂ . 6 | ಹಿಂದುಳಿದ ವರ್ಗ ( ಎ ) 

ವಾರ್ಡ್ ನಂ . 24 | ಸಾಮಾನ್ಯ 
ವಾರ್ಡ್ ನಂ . 7 

ವಾರ್ಡ್ ನಂ . 25 | ಪರಿಶಿಷ್ಟ ಜಾತಿ 
ವಾರ್ಡ್ ನಂ . 8 | ಹಿಂದುಳಿದ ವರ್ಗ ( ಬಿ) 

ವಾರ್ಡ್ ನಂ . 26 | ಹಿಂದುಳಿದ ವರ್ಗ( ಎ) 
| 9 | ವಾರ್ಡ್ ನಂ . 9 ( ಸಾಮಾನ್ಯ ( ಮಹಿಳೆ) | 

ವಾರ್ಡ್ ನಂ . 27 | ಸಾಮಾನ್ಯ 
ವಾರ್ಡ್ ನಂ . 10 | ಹಿಂದುಳಿದ ವರ್ಗ ( ಎ )( ಮಹಿಳೆ) 

ವಾರ್ಡ್ ನಂ . 28 | ಸಾಮಾನ್ಯ 
ವಾರ್ಡ್ ನಂ . 11 | ಸಾಮಾನ್ಯ ( ಮಹಿಳೆ) | 

ವಾರ್ಡ್ ನಂ . 29 | ಸಾಮಾನ್ಯ ( ಮಹಿಳೆ) 
ವಾರ್ಡ್ ನಂ . 12 | ಸಾಮಾನ್ಯ ( ಮಹಿಳೆ) 

ವಾರ್ಡ್ ನಂ . 30 | ಪರಿಶಿಷ್ಟ ಪಂಗಡ 
ವಾರ್ಡ್ ನಂ . 13 | ಹಿಂದುಳಿದ ವರ್ಗ ( ಎ ) ( ಮಹಿಳೆ) 

ವಾರ್ಡ್ ನಂ . 31 | ಪರಿಶಿಷ್ಟ ಜಾತಿ 
ವಾರ್ಡ್ ನಂ . 14 | ಹಿಂದುಳಿದ ವರ್ಗ ( ಎ)( ಮಹಿಳೆ) 

ವಾರ್ಡ್ ನಂ . 32 | ಪರಿಶಿಷ್ಟ ಪಂಗಡ( ಮಹಿಳೆ) 
ವಾರ್ಡ್ ನಂ . 15 | ಪರಿಶಿಷ್ಟ ಜಾತಿ 

ವಾರ್ಡ್ ನಂ . 33 | ಪರಿಶಿಷ್ಟ ಜಾತಿ(ಮಹಿಳೆ) 
ವಾರ್ಡ್ ನಂ . 16 | ಪರಿಶಿಷ್ಟ ಪಂಗಡ 

ವಾರ್ಡ್ ನಂ . 34 ( ಹಿಂದುಳಿದ ವರ್ಗ ( ಎ) 
ವಾರ್ಡ್ ನಂ . 17 | ಪರಿಶಿಷ್ಟ ಜಾತಿ( ಮಹಿಳೆ ) | 

ವಾರ್ಡ್ ನಂ . 35 | ಹಿಂದುಳಿದ ವರ್ಗ ( ಬಿ) (ಮಹಿಳೆ) 
18 | ವಾರ್ಡ್ ನಂ . 18 | ಸಾಮಾನ್ಯ ( ಮಹಿಳೆ) 


ಸಾಮಾನ್ಯ 


ಸಾಮಾನ್ಯ 


14 


| 


ವಿ . ಪಿ . ಇಕ್ಕೇರಿ 
ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

೨೩೮೭ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೪೪ 
Part - III | Bangalore, Saturday , February 16, 2013 ( Magha 27 , Shaka Varsha 1934 ) || No . 444 

ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

- ಅಧಿಸೂಚನೆ 

ಪ್ರಪತ್ರ - 1 
( 8( 1) ನೇ ನಿಯಮವನ್ನು ನೋಡಿ) 

ಚುನಾವಣೆ.ಸಿಆರ್‌.132 - 4 / 2012 - 13 , ದಿನಾಂಕ:16 - 02 - 2013 
1964 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಹಿರಿಯೂರು ಪುರಸಭೆ 
ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ಹೇಳಿದ ಸದರಿ ಪುರಸಭೆಯ ವಿವಿಧ ವಾರ್ಡ್‌ಗಳಿಂದ ತುಂಬಲು ಚುನಾವಣೆ 
ನಡೆಸಬೇಕಾಗಿರುತ್ತದೆ. 

ಈಗ 1977 ಕರ್ನಾಟಕ ಮುನಿಪಾಲಿಟಿಗಳ ಕೌನ್ಸಿಲರುಗಳ ( ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಚಿತ್ರದುರ್ಗ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳಾದ ವಿ. ಪಿ. ಇಕ್ಕೇರಿ, ಭಾ . ಆ. ಸೇ ಎಂಬ ಹೆಸರಿನ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು 
ಈ ಮೂಲಕ ನಿಗದಿಪಡಿಸಿದ್ದೇನೆ. 
1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

: 23 .02.2013 ( ಶನಿವಾರ) 
2. ನಾಮಪತ್ರಗಳ ಪರಿಶೀಲನೆಯ ದಿನಾಂಕ ಮತ್ತು ದಿನ 

: 25.02 .2013 (ಸೋಮವಾರ) 
ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

: 27.02. 2013 ( ಬುಧವಾರ) 
ಮತದಾನ ಅವಶ್ಯವಿದ್ದರೆ ಮತದಾನ ನಡೆಸುವ ದಿನಾಂಕ ಮತ್ತು ದಿನ 

: 07.03.2013 ( ಗುರುವಾರ ) 
ಮತದಾನದ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಂಜೆ 5. 00ಗಂಟೆಯವರೆಗೆ 
ಮರು ಮತದಾನ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 

: 09.03 .2013 ( ಶನಿವಾರ ) 
ಮತಗಳ ಎಣಿಕೆ ಬೆಳಿಗ್ಗೆ 8.00 ಘಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ ) 

: 11 .03. 2013 (ಸೋಮವಾರ) 
7 . ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು : 11 .03.2013 (ಸೋಮವಾರ) 

ದಿನ 


– 


೧ 


೦ 


- 


2 


1 


. 


ವಿ. ಪಿ. ಇಕ್ಕೇರಿ 

ಜಿಲ್ಲಾಧಿಕಾರಿಗಳು , ಚಿತ್ರದುರ್ಗ ಜಿಲ್ಲೆ 
ಹಿರಿಯೂರು ಪುರಸಭೆ 

ಅನುಬಂಧ 
ವಾರ್ಡಿನ ಹೆಸರು ಪ್ರವರ್ಗ /ಮೀಸಲಾತಿ 

ಕ್ರ. ಸಂ | ವಾರ್ಡಿನ ಹೆಸರು ಪ್ರವರ್ಗ /ಮೀಸಲಾತಿ 
- 2 

- 3 
ವಾರ್ಡ್ ನಂ . 1 ] ಸಾಮಾನ್ಯ 

ವಾರ್ಡ್ ನಂ . 15 | ಪರಿಶಿಷ್ಟ ಜಾತಿ 
ವಾರ್ಡ್ ನಂ . 2 ಪರಿಶಿಷ್ಟ ಜಾತಿ( ಮಹಿಳೆ) 

ವಾರ್ಡ್ ನಂ . 16 | ಸಾಮಾನ್ನ ( ಮಹಿಳೆ) 
ವಾರ್ಡ್ ನಂ .3 ಪರಿಶಿಷ್ಟ ಜಾತಿ 

ವಾರ್ಡ್ ನಂ . 17 | ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಜಾತಿ( ಮಹಿಳೆ) 

ವಾರ್ಡ್ ನಂ . 18 ಸಾಮಾನ್ಯ 
ವಾರ್ಡ್ ನಂ . 5 | ಸಾಮಾನ್ಯ 

ವಾರ್ಡ್ ನಂ . 19 ಹಿಂದುಳಿದ ವರ್ಗ ( ಎ )( ಮಹಿಳೆ) 
ವಾರ್ಡ್ ನಂ . 6 ಸಾಮಾನ್ಯ ( ಮಹಿಳೆ) 

ವಾರ್ಡ್ ನಂ . 20 | ಸಾಮಾನ್ಯ 
ವಾರ್ಡ್ ನಂ . 7 ಸಾಮಾನ್ಯ ( ಮಹಿಳೆ ) 

ವಾರ್ಡ್ ನಂ . 21 | ಸಾಮಾನ್ಯ ( ಮಹಿಳೆ) 
ವಾರ್ಡ್ ನಂ . 8 | ಹಿಂದುಳಿದ ವರ್ಗ ( ಎ)( ಮಹಿಳೆ) 

ವಾರ್ಡ್ ನಂ . 22 ಹಿಂದುಳಿದ ವರ್ಗ ( ಎ) 
_ 9 | ವಾರ್ಡ್ ನಂ . 9 | ಹಿಂದುಳಿದ ವರ್ಗ ( ಎ ) ( ಮಹಿಳೆ) 

ವಾರ್ಡ್ ನಂ . 23 | ಸಾಮಾನ್ಯ 
ವಾರ್ಡ್ ನಂ . 10 ಹಿಂದುಳಿದ ವರ್ಗ ( ಎ) 

ವಾರ್ಡ್ ನಂ . 24 | ಪರಿಶಿಷ್ಟ ಪಂಗಡ( ಮಹಿಳೆ ) 
ವಾರ್ಡ್ ನಂ . 11 ಹಿಂದುಳಿದ ವರ್ಗ ( ಎ ) 

* ವಾರ್ಡ್ ನಂ . 25 | ಪರಿಶಿಷ್ಟ ಪಂಗಡ 
12 | ವಾರ್ಡ್ ನಂ . 12 | ಹಿಂದುಳಿದ ವರ್ಗ ( ಎ ) 

ವಾರ್ಡ್ ನಂ . 26 | ಹಿಂದುಳಿದ ವರ್ಗ ( ಬಿ ) 
ವಾರ್ಡ್ ನಂ . 13 | ಸಾಮಾನ್ಯ 

ವಾರ್ಡ್ ನಂ . 27 | ಹಿಂದುಳಿದ ವರ್ಗ ( ಬಿ) ( ಮಹಿಳೆ) 
ವಾರ್ಡ್ ನಂ . 14 | ಸಾಮಾನ್ಯ 


- ವಿ . ಪಿ . ಇಕ್ಕೇರಿ 
ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ 


೨೩೮೮ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 


ಭಾಗ – III ಬೆಂಗಳೂರು, ಶನಿವಾರ , ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) . ನಂ . ೪೪೫ 
Part - III || Bangalore, Saturday , February 16 , 2013 ( Magha 27 , Shaka Varsha 1934 ) || No . 445 

ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಅಧಿಸೂಚನೆ 

ಪ್ರಪತ್ತ - 1 
( 8(1) ನೇ ನಿಯಮವನ್ನು ನೋಡಿ) 

ಚುನಾವಣೆ .ಸಿಆರ್‌.132 - 5 / 2012 - 13 , ದಿನಾಂಕ:16 - 02 - 2013 
1964 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಹೊಸದುರ್ಗ ಪುರಸಭೆ 
ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ಹೇಳಿದ ಸದರಿ ಪುರಸಭೆಯ ವಿವಿಧ ವಾರ್ಡ್‌ಗಳಿಂದ ತುಂಬಲು ಚುನಾವಣೆ 
ನಡೆಸಬೇಕಾಗಿರುತ್ತದೆ. 

ಈಗ 1977 ಕರ್ನಾಟಕ ಮುನಿಪಾಲಿಟಿಗಳ ಕೌನ್ಸಿಲರುಗಳ ( ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಚಿತ್ರದುರ್ಗ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳಾದ ವಿ . ಪಿ . ಇಕ್ಕೇರಿ, ಭಾ . ಆ. ಸೇ ಎಂಬ ಹೆಸರಿನ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು 
ಈ ಮೂಲಕ ನಿಗದಿಪಡಿಸಿದ್ದೇನೆ. 
1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

: 23. 02. 2013 ( ಶನಿವಾರ) 
ನಾಮಪತ್ರಗಳ ಪರಿಶೀಲನೆಯ ದಿನಾಂಕ ಮತ್ತು ದಿನ 

: 25. 02 .2013 (ಸೋಮವಾರ) 
3. ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

: 27.02. 2013 ( ಬುಧವಾರ) 
ಮತದಾನ ಅವಶ್ಯವಿದ್ದರೆ ಮತದಾನ ನಡೆಸುವ ದಿನಾಂಕ ಮತ್ತು ದಿನ 

: 07 . 03.2013 ( ಗುರುವಾರ) 
ಮತದಾನದ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಂಜೆ 5.00ಗಂಟೆಯವರೆಗೆ 
5. ಮರು ಮತದಾನ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 

: 09 .03 .2013 (ಶನಿವಾರ) 
6. ಮತಗಳ ಎಣಿಕೆ ಬೆಳಿಗ್ಗೆ 8.00 ಘಂಟೆಯಿಂದ ( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

: 11 . 03.2013 (ಸೋಮವಾರ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ : 11.03.2013 (ಸೋಮವಾರ) 


3 


ವಿ. ಪಿ. ಇಕ್ಕೇರಿ 

ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ 
ಹೊಸದುರ್ಗ ಪುರಸಭೆ 

ಅನುಬಂಧ 
ಕ್ರ. ಸಂ | ವಾರ್ಡಿನ ಹೆಸರು 

ಪ್ರವರ್ಗ /ಮೀಸಲಾತಿ 

ಕ್ರ. ಸಂ | ವಾರ್ಡಿನ ಹೆಸರು ಪ್ರವರ್ಗ / ಮೀಸಲಾತಿ 
- 2 

2 

3 

. 
ವಾರ್ಡ್ ನಂ . 1 ಸಾಮಾನ್ಯ 

ವಾರ್ಡ್ ನಂ . 13 ) ಸಾಮಾನ್ಯ ( ಮಹಿಳೆ ) 
ವಾರ್ಡ್ ನಂ . 2 ಸಾಮಾನ್ಯ 

ವಾರ್ಡ್ ನಂ . 14 | ಸಾಮಾನ್ಯ 
ವಾರ್ಡ್ ನಂ . 3 ಹಿಂದುಳಿದ ವರ್ಗ ( ಬಿ) ( ಮಹಿಳೆ) 

ವಾರ್ಡ್ ನಂ . 15 | ಸಾಮಾನ್ಯ 
ವಾರ್ಡ್ ನಂ . 4 ಹಿಂದುಳಿದ ವರ್ಗ ( ಎ ) 

ವಾರ್ಡ್ ನಂ . 16 | ಹಿಂದುಳಿದ ವರ್ಗ ( ಎ) ( ಮಹಿಳೆ) 
ವಾರ್ಡ್ ನಂ . 5 ಸಾಮಾನ್ಯ ( ಮಹಿಳೆ) 

ವಾರ್ಡ್ ನಂ . 17 | ಪರಿಶಿಷ್ಟ ಜಾತಿ( ಮಹಿಳೆ) 
ವಾರ್ಡ್ ನಂ . 6 ಸಾಮಾನ್ಯ 

ವಾರ್ಡ್ ನಂ . 18 ಪರಿಶಿಷ್ಟ ಪಂಗಡ( ಮಹಿಳೆ) 
ವಾರ್ಡ್ ನಂ . 7 ಹಿಂದುಳಿದ ವರ್ಗ ( ಎ) 

ವಾರ್ಡ್ ನಂ . 19 ಹಿಂದುಳಿದ ವರ್ಗ ( ಎ) 
ವಾರ್ಡ್ ನಂ . 8 | ಪರಿಶಿಷ್ಟ ಜಾತಿ 

ವಾರ್ಡ್ ನಂ . 20 | ಸಾಮಾನ್ಯ 
ವಾರ್ಡ್ ನಂ . 9 | ಹಿಂದುಳಿದ ವರ್ಗ ( ಎ) ( ಮಹಿಳೆ ) . 

ವಾರ್ಡ್ ನಂ . 21 | ಸಾಮಾನ್ಯ (ಮಹಿಳೆ) 
ವಾರ್ಡ್ ನಂ . 10 | ಹಿಂದುಳಿದ ವರ್ಗ ( ಬಿ) 

ವಾರ್ಡ್ ನಂ . 22 | ಸಾಮಾನ್ಯ 
ವಾರ್ಡ್ ನಂ . 11 ಹಿಂದುಳಿದ ವರ್ಗ ( ಎ) 

ವಾರ್ಡ್ ನಂ . 23 | ಸಾಮಾನ್ಯ (ಮಹಿಳೆ) 
ವಾರ್ಡ್ ನಂ . 12 ಪರಿಶಿಷ್ಟ ಜಾತಿ 


ವಿ . ಪಿ. ಇಕ್ಕೇರಿ 
ಜಿಲ್ಲಾಧಿಕಾರಿಗಳು , ಚಿತ್ರದುರ್ಗ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ – III 
Part - III | 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

೨೩೮೯ 
ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೪೬ 
Bangalore, Saturday , February 16, 2013 (Magha 27 , Shaka Varsha 1934) || No. 446 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ 

- ಅಧಿಸೂಚನೆ | 

ಪ್ರಪತ್ರ - 1 
( 8( 1) ನೇ ನಿಯಮವನ್ನು ನೋಡಿ) 
ಚುನಾವಣೆ. ಸಿಆರ್‌.132 - 6 / 2012 - 13, ದಿನಾಂಕ:16 - 02 - 2013 


1964 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಹೊಳಲ್ಕೆರೆ ಪಟ್ಟಣ ಪಂಚಾಯ್ತಿ 
ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ಹೇಳಿದ ಸದರಿ ಪಟ್ಟಣ ಪಂಚಾಯ್ತಿಯ ವಿವಿಧ ವಾರ್ಡ್‌ಗಳಿಂದ ತುಂಬಲು ಚುನಾವಣೆ 
ನಡೆಸಬೇಕಾಗಿರುತ್ತದೆ. 

ಈಗ 1977 ಕರ್ನಾಟಕ ಮುನಿಪಾಲಿಟಿಗಳ ಕೌನ್ಸಿಲರುಗಳ ( ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಚಿತ್ರದುರ್ಗ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳಾದ ವಿ. ಪಿ . ಇಕ್ಕೇರಿ, ಭಾ . ಆ . ಸೇ ಎಂಬ ಹೆಸರಿನ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು 
ಈ ಮೂಲಕ ನಿಗದಿಪಡಿಸಿದ್ದೇನೆ. 


1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 .02 .2013 ( ಶನಿವಾರ) 
2. ನಾಮಪತ್ರಗಳ ಪರಿಶೀಲನೆಯ ದಿನಾಂಕ ಮತ್ತು ದಿನ 

: 25.02 .2013 (ಸೋಮವಾರ) 
3. ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

: 27 .02.2013 ( ಬುಧವಾರ) 
ಮತದಾನ ಅವಶ್ಯವಿದ್ದರೆ ಮತದಾನ ನಡೆಸುವ ದಿನಾಂಕ ಮತ್ತು ದಿನ 

: 07.03.2013 ( ಗುರುವಾರ) 
ಮತದಾನದ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಂಜೆ 5.00ಗಂಟೆಯವರೆಗೆ 
5. ಮರು ಮತದಾನ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 

: 09.03.2013 ( ಶನಿವಾರ) 
6. ಮತಗಳ ಎಣಿಕೆ ಬೆಳಿಗ್ಗೆ 8.00 ಘಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

: 11.03.2013 (ಸೋಮವಾರ) 
7 . ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ : 11.03.2013 (ಸೋಮವಾರ) 


ವಿ. ಪಿ. ಇಕ್ಕೇರಿ 
ಜಿಲ್ಲಾಧಿಕಾರಿಗಳು, 
ಚಿತ್ರದುರ್ಗ ಜಿಲ್ಲೆ 


ಹೊಳಲ್ಕೆರೆ ಪಟ್ಟಣ ಪಂಚಾಯ್ತಿ 

ಅನುಬಂಧ 


ಕ್ರ. ಸಂ 


ವಾರ್ಡಿನ ಹೆಸರು 


ಪ್ರವರ್ಗ /ಮೀಸಲಾತಿ 


ಕ್ರ. ಸಂ 


ವಾರ್ಡಿನ ಹೆಸರು 


ಪ್ರವರ್ಗ /ಮೀಸಲಾತಿ 


2 


3 . 


ವಾರ್ಡ್ ನಂ . 1 | ಸಾಮಾನ್ಯ 


ವಾರ್ಡ್ ನಂ . 9 | ಹಿಂದುಳಿದ ವರ್ಗ ( ಎ) 
ವಾರ್ಡ್ ನಂ . 10 | ಪರಿಶಿಷ್ಟ ಪಂಗಡ ( ಮಹಿಳೆ) 


ವಾರ್ಡ್ 


ನಂ . 11 


4 


ವಾರ್ಡ್ ನಂ . 12 


ವಾರ್ಡ್ ನಂ . 2 ಸಾಮಾನ್ಯ 

ವಾರ್ಡ್ ನಂ . 3 ಸಾಮಾನ್ಯ 
. | ವಾರ್ಡ್ ನಂ . 4 | ಸಾಮಾನ್ಯ ( ಮಹಿಳೆ) 

ವಾರ್ಡ್ ನಂ . 5 | ಹಿಂದುಳಿದ ವರ್ಗ ( ಬಿ) ( ಮಹಿಳೆ ) . 
ವಾರ್ಡ್ ನಂ . 6 | ಸಾಮಾನ್ಯ ( ಮಹಿಳೆ) 
ವಾರ್ಡ್ ನಂ . 7 ಸಾಮಾನ್ಯ 
ವಾರ್ಡ್ ನಂ . 8 ಹಿಂದುಳಿದ ವರ್ಗ ( ಎ) ( ಮಹಿಳೆ) 


ವಾರ್ಡ್ ನಂ . 13 


ಸಾಮಾನ್ಯ 

ಪರಿಶಿಷ್ಟ ಜಾತಿ( ಮಹಿಳೆ) 
| ಹಿಂದುಳಿದ ವರ್ಗ( ಎ) 
ಹಿಂದುಳಿದ ವರ್ಗ ( ಎ) 
ಪರಿಶಿಷ್ಟ ಜಾತಿ 


ವಾರ್ಡ್ ನಂ . 14 


ವಾರ್ಡ್ ನಂ . 15 


ವಿ . ಪಿ. ಇಕ್ಕೇರಿ 
ಜಿಲ್ಲಾಧಿಕಾರಿಗಳು , 
ಚಿತ್ರದುರ್ಗ ಜಿಲ್ಲೆ 


೨೩೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೪೭ 
Bangalore , Saturday , February 16 , 2013 (Magha 27 , Shaka Varsha 1934 ) No . 447 


ಭಾಗ – III 
Part - III 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಅಧಿಸೂಚನೆ 

ಪ್ರಪತ್ರ - 1 
( 10(1) ನೇ ನಿಯಮವನ್ನು ನೋಡಿ) 
ಸಂಖ್ಯೆ ರಾಚು ಸಿಆರ್.78(1)/2012 - 13 , ದಿನಾಂಕ : 16 -2 -2013 


1976 ರ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮದ ಉಪಬಂಧಗಳ ಮೇರೆಗೆ ಸ್ಥಾಪಿತವಾದ ದಾವಣಗೆರೆ ಮಹಾನಗರಪಾಲಿಕೆಯ 41 
ವಾರ್ಡುಗಳಿಂದ ಸದರಿ ಮಹಾನಗರಪಾಲಿಕೆಗೆ ಚುನಾಯಿತ ಸದಸ್ಯರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ 
ತುಂಬಲು ಚುನಾವಣೆ ನಡೆಸಬೇಕಾಗಿರುವುದರಿಂದ 

ಕರ್ನಾಟಕ ಪೌರ ನಿಗಮಗಳ ( ಚುನಾವಣೆ) ನಿಯಮಗಳು 1979 ರ 10ನೇ ನಿಯಮಕ್ಕೆ ಅನುಸಾರವಾಗಿ ದಾವಣಗೆರೆ ಜಿಲ್ಲೆಯ 
ಜಿಲ್ಲಾಧಿಕಾರಿಯಾದ ಎಸ್ . ಎಸ್ . ಪಟ್ಟಣಶೆಟ್ಟಿ ಎಂಬ ಹೆಸರಿನ ನಾನು ಸದರಿ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ 
ಮೂಲಕ ನಿಗದಿಪಡಿಸುತ್ತೇನೆ. 
1 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 

23 - 02 -2013 ( ಶನಿವಾರ) 
| 2 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 ( 

ಸೋಮವಾರ) 
| 3 | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 02 - 2013 ( ಬುಧವಾರ) 

07 - 03 - 2013 ( ಗುರುವಾರ) 
4 ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ , ದಿನ ಮತ್ತು ಸಮಯ 

ಬೆಳಿಗ್ಗೆ 7.00 ಗಂಟೆಯಿಂದ 

ಸಾಯಂಕಾಲ 5 .00 ಗಂಟೆಯವರೆಗೆ 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು 

11 - 03 - 2013 (ಸೋಮವಾರ) 


ದಿನ 


2 


. 


ಎಸ್. ಎಸ್ . ಪಟ್ಟಣಶೆಟ್ಟಿ 

ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ 
ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ ರಾಚು ಸಿಆರ್.78 (1)/ 2012 -13 

ದಿನಾಂಕ 16 -2 -2013 ಕ್ಕೆ ಅನುಬಂಧ 

ಮಹಾನಗರಪಾಲಿಕೆ, ದಾವಣಗೆರೆ 
ಕ್ರಸಂ ವಾರ್ಡ್ ಸಂಖ್ಯೆ 

ಮೀಸಲಾತಿ 
1. ಎಸ್ . ಜೆ . ಎಂ . ನಗರ 

ಪರಿಶಿಷ್ಟ ಪಂಗಡ 
2 . ಗಾಂಧಿ ನಗರ 

ಪರಿಶಿಷ್ಟ ಜಾತಿ 
3 . ಭಾಷಾ ನಗರ 

ಸಾಮಾನ್ಯ ( ಮಹಿಳೆ) 
| 4 . ಮಂಡಕ್ಕಿ ಭಟ್ಟಿ ಲೇ ಔಟ್ 

ಸಾಮಾನ್ಯ 
5 . ಬೇತೂರು ರಸ್ತೆ ಹೌಸಿಂಗ್ ಬೋರ್ಡ್ ಕಾಲೋನಿ 

ಪರಿಶಿಷ್ಟ ಜಾತಿ 
6 .| 6. ಅಹ್ಮದ್ ನಗರ 

ಹಿಂದುಳಿದ ವರ್ಗ ಎ 
7. ಆಜಾದ್ ನಗರ 

ಸಾಮಾನ್ಯ 
8. ಕುರುಬರ ಕೇರಿ 

ಸಾಮಾನ್ಯ 
9 | 9 , ಜಾಲಿನಗರ 

ಸಾಮಾನ್ಯ ( ಮಹಿಳೆ) 
10 | 10 . ಸುರೇಶ್ ನಗರ 

ಪರಿಶಿಷ್ಟ ಪಂಗಡ ( ಮಹಿಳೆ) 
11 11. ಗಣೇಶ ಪೇಟೆ 

ಸಾಮಾನ್ಯ ( ಮಹಿಳೆ) 
12 12 . ಬಸವ ರಾಜ್ ಪೇಟೆ 

ಹಿಂದುಳಿದ ವರ್ಗ ಎ 
13 . ಚಾಮರಾಜಪೇಟೆ 

| 

ಸಾಮಾನ್ಯ 
14 | 14, ಬಸವಾಪುರ 

| 

ಸಾಮಾನ್ಯ 


5 


. 


8 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೩೯೧ 


ಕ್ರಸಂ. 


18 


| 19 


| 


* ) 


) . 


| 


ವಾರ್ಡ್ ಸಂಖ್ಯೆ 
15 | 15 . ಭಾರತ್ ಕಾಲೋನಿ| 
16 | 16, ಮಂಡಿಪೇಟೆ 
17 | 17 . ಕಾಯಿಪೇಟೆ 

18. ದೇವರಾಜ್ ಅರಸ್ ಬಡಾವಣೆ 
19 | 19 , ಯಲ್ಲಮ್ಮ ನಗರ | 
20 20. ವಿನೋಬ ನಗರ 

21 . ಪಿ . ಜೆ. ಬಡಾವಣೆ 
22 . ಕೆ. ಬಿ . ಬಡಾವಣೆ 
23. ಆವರಗೆರೆ 
24 . ನಿಟ್ಟುವಳ್ಳಿ ಆಂಜನೇಯ ಬಡಾವಣೆ 
25. ಭಗತ್ ಸಿಂಗ್ ನಗರ 
26. ಕೆ. ಟಿ. ಜೆ. ನಗರ - 01 
27. ಕೆ. ಟಿ. ಜೆ. ನಗರ - 02 

28. ಎಂ . ಸಿ.ಸಿ. ಎ ಬ್ಲಾಕ್ 
29 29 . ನಿಜಲಿಂಗಪ್ಪ ಬಡಾವಣೆ 
30 30. ಎಸ್. ಎಸ್ . ಬಡಾವಣೆ 
31 | 31. ಸಿದ್ಧವೀರಪ್ಪ ಬಡಾವಣೆ 
32 | 32 . ಎಂ . ಸಿ . ಸಿ. ಬಿ ಬ್ಲಾಕ್ 

33 . ಕೆ. ಇ. ಬಿ. ಕಾಲೋನಿ 

| 34. ನಿಟ್ಟುವಳ್ಳಿ ಹೊಸ ಬಡಾವಣೆ 
35 | 35. ನಿಟ್ಟುವಳ್ಳಿ ಚಿಕ್ಕನಹಳ್ಳಿ ಬಡಾವಣೆ 
_ 36 | 36 , ಶಿವಕುಮಾರಸ್ವಾಮಿ ಬಡಾವಣೆ 
37 | 37. ಕಾಮೈಡ್ ಲೆನಿನ್ ನಗರ 

38. ವಿದ್ಯಾನಗರ 
39. ಆಂಜನೇಯ ಬಡಾವಣೆ 
40 . ಶಾಮನೂರು 
41. ಬುದ್ದ ಬಸವ ಭೀಮನಗರ 


ಮೀಸಲಾತಿ 
ಪರಿಶಿಷ್ಟ ಜಾತಿ ( ಮಹಿಳೆ) 
ಹಿಂದುಳಿದ ವರ್ಗ ಎ ( ಮಹಿಳೆ ) 

ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) 
ಹಿಂದುಳಿದ ವರ್ಗ ಎ ( ಮಹಿಳೆ) 
ಹಿಂದುಳಿದ ವರ್ಗ ಬಿ 

ಸಾಮಾನ್ಯ 
ಹಿಂದುಳಿದ ವರ್ಗ ಎ 

ಸಾಮಾನ್ಯ 
ಹಿಂದುಳಿದ ವರ್ಗ ಎ ( ಮಹಿಳೆ) 
ಹಿಂದುಳಿದ ವರ್ಗ ಎ 

ಸಾಮಾನ್ಯ 
ಹಿಂದುಳಿದ ವರ್ಗ ಎ 
ಸಾಮಾನ್ಯ ( ಮಹಿಳೆ ) 

ಸಾಮಾನ್ಯ 
ಹಿಂದುಳಿದ ವರ್ಗ ಎ 

ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) | 
ಹಿಂದುಳಿದ ವರ್ಗ ಬಿ 

ಪರಿಶಿಷ್ಟ ಜಾತಿ 
ಹಿಂದುಳಿದ ವರ್ಗ ಎ ( ಮಹಿಳೆ) . 
ಹಿಂದುಳಿದ ವರ್ಗ ಎ 

ಸಾಮಾನ್ಯ 

ಸಾಮಾನ್ಯ 
ಹಿಂದುಳಿದ ವರ್ಗ ಬಿ ( ಮಹಿಳೆ ) 

ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) 

ಎಸ್ .ಎಸ್. ಪಟ್ಟಣಶೆಟ್ಟಿ 
- ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ 


33 
34 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ – III 
Part - III 


ನಂ . ೪೪೮ 
No . 448 


| 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭ , ಶಕ ವರ್ಷ ೧೯೩೪) | 
Bangalore , Saturday , February 16 , 2013 (Magha 27 , Shaka Varsha 1934 ) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಅಧಿಸೂಚನೆ 

ಪ್ರಪತ್ರ- 1 

(8(1) ನೇ ನಿಯಮವನ್ನು ನೋಡಿ) 
ಸಂಖ್ಯೆ ರಾಚು ಸಿಆರ್ .78 ( 2) / 2012 - 13, ದಿನಾಂಕ : 16 - 2 - 2013 


1964 ರ ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಉಪಬಂಧಗಳ ಮೇರೆಗೆ ಸ್ಥಾಪಿತವಾದ ಹರಿಹರ ನಗರಸಭೆಯ 31 ವಾರ್ಡುಗಳಿಂದ ಸದರಿ 
ನಗರಸಭೆಗೆ ಚುನಾಯಿತ ಸದಸ್ಯರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ ತುಂಬಲು ಚುನಾವಣೆ 
ನಡೆಸಬೇಕಾಗಿರುವುದರಿಂದ 

ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು 1977 ರ 8ನೇ ನಿಯಮಕ್ಕೆ ಅನುಸಾರವಾಗಿ ದಾವಣಗೆರೆ ಜಿಲ್ಲೆಯ 
ಜಿಲ್ಲಾಧಿಕಾರಿಯಾದ ಎಸ್.ಎಸ್ . ಪಟ್ಟಣಶೆಟ್ಟಿ ಎಂಬ ಹೆಸರಿನ ನಾನು ಸದರಿ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ 
ಮೂಲಕ ನಿಗದಿಪಡಿಸುತ್ತೇನೆ. 


೨೩೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


( ಎ ) 


23 - 02 - 2013 ( ಶನಿವಾರ) 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 
( ಬಿ) ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


25 - 02 - 2013 (ಸೋಮವಾರ) 


ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


27 - 02 - 2013 ( ಬುಧವಾರ) 


ಮತದಾನ ಅವಶ್ಯವಿದ್ದರೆ , ಮತದಾನವನ್ನು ನಡೆಸಬೇಕಾದ ದಿನಾಂಕ, ದಿನ ಮತ್ತು ಸಮಯ 


07 - 03 - 2013 ( ಗುರುವಾರ) 

ಬೆಳಿಗ್ಗೆ 7.00 ಗಂಟೆಯಿಂದ 
ಸಾಯಂಕಾಲ 5. 00 ಗಂಟೆಯವರೆಗೆ 


( ಇ) | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ | | 


11 - 03 - 2013 (ಸೋಮವಾರ) 


ಎಸ್.ಎಸ್ . ಪಟ್ಟಣಶೆಟ್ಟಿ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ 


1 


| 1 


| 


ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ ರಾಚು ಸಿಆರ್.78(2)/ 2012 - 13 

ದಿನಾಂಕ 16 -2 - 2013 ಕ್ಕೆ ಅನುಬಂಧ 

ನಗರಸಭೆ , ಹರಿಹರ 
ಕ್ರಸಂ ವಾರ್ಡ್ ಸಂಖ್ಯೆ ಹಾಗೂ ಹೆಸರು 

ಮೀಸಲಾತಿ 
1. ಎ .ಕೆ. ಕಾಲೋನಿ 

ಪರಿಶಿಷ್ಟ ಜಾತಿ 
2 | 2 . ಕೆ. ಎಸ್.ಎಸ್. ಐ . ಡಿ. ಸಿ . ಹಂಸಾಗರ ಕಾಂಪೌಂಡ್ 

ಸಾಮಾನ್ಯ 
33. ವಿಜಯನಗರ 

ಸಾಮಾನ್ಯ 
4 | 4 , ಹರ್ಲಾಪುರ 

ಪರಿಶಿಷ್ಟ ಜಾತಿ 
5 | 5. ತಗ್ಗಿನಕೇರಿ 

ಹಿಂದುಳಿದ ವರ್ಗ ಎ 
6 | 6, ಕುರುಬರಬೀದಿ 

ಸಾಮಾನ್ಯ ( ಮಹಿಳೆ) 
7. ಗಾಂಧಿನಗರ ( ಗುರುಸಿದ್ದಪ್ಪ ಹಾಸ್ಟೇಲ್) 

ಹಿಂದುಳಿದ ವರ್ಗ ಎ ( ಮಹಿಳೆ) 
8 | 8, ಹೊಸ ಭರಂಪುರ 

ಸಾಮಾನ್ಯ ( ಮಹಿಳೆ) 
9 | 9 . ಗಾಂದಿನಗರ 

ಸಾಮಾನ್ಯ ( ಮಹಿಳೆ) 
10 | 10. ಟಪ್ಪುನಗರ 

ಸಾಮಾನ್ಯ 
11 | 11, ಭಾರತ್ ಆಯಿಲ್ ಮಿಲ್ ಕಾಂಪೌಂಡ್ , ಜೈಭೀಮ್‌ನಗರ 

ಪರಿಶಿಷ್ಟ ಜಾತಿ ( ಮಹಿಳೆ ) 
12 | 12 . ಮರಾಠಗಲ್ಲಿ 

ಹಿಂದುಳಿದ ವರ್ಗ ಎ 
13 | 13, ನಡವಲಪೇಟೆ 

ಹಿಂದುಳಿದ ವರ್ಗ ಬಿ ( ಮಹಿಳೆ ) 
14 | 14. ಕೋಟೆ ಏರಿಯಾ 

ಸಾಮಾನ್ಯ ( ಮಹಿಳೆ) 
15 15. ತಹಸೀಲ್ದಾರ ಬೀದಿ ಹಳೇ ಬಂಬೂಬಜಾರ್‌ 

ಹಿಂದುಳಿದ ವರ್ಗ ಎ 
16 | 16. ಕುಂಬಾರ ಓಣಿ 

ಸಾಮಾನ್ಯ 
17. ಅಗಸರ ಓಣಿ 

ಹಿಂದುಳಿದ ವರ್ಗ ಎ ( ಮಹಿಳೆ ) 
18 | 18. ಬಹಾರ್ ಮಕ್ಕನ್ ಏರಿಯಾ 

ಹಿಂದುಳಿದ ವರ್ಗ ಬಿ 
19 | 19, ಜೆ. ಸಿ.ಆರ್. ಬಡಾವಣೆ - 1 

ಸಾಮಾನ್ಯ ( ಮಹಿಳೆ) 
20 | 20. ಹೆಚ್.ಎಸ್. ಬಡಾವಣೆ - 1 

ಸಾಮಾನ್ಯ ( ಮಹಿಳೆ) 
21 | 21. ಜೆ. ಸಿ. ಆರ್. ಬಡಾವಣೆ - 2 

ಹಿಂದುಳಿದ ವರ್ಗ ಎ (ಮಹಿಳೆ) . 
22 | 22 . ಕಾಳಿದಾಸನಗರ 

ಹಿಂದುಳಿದ ವರ್ಗ ಎ 
23 23 . ಬೆಂಕಿನಗರ 

ಸಾಮಾನ್ಯ 
24 | 24. ನೀಲಕಂಠನಗರ | 

ಹಿಂದುಳಿದ ವರ್ಗ ಎ 
25 | 25. ಪ್ರಶಾಂತ್‌ನಗರ 

ಸಾಮಾನ್ಯ 
26 | 26 . ರಾಜಾರಾಂ ಕಾಲೋನಿ 

ಸಾಮಾನ್ಯ 
27 | 27, ಹೆಚ್. ಎಸ್ . ಬಡಾವಣೆ - 2 

ಸಾಮಾನ್ಯ 


17 


| 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೩೯೩ 


ಕ್ರಸಂ 


ವಾರ್ಡ್ ಸಂಖ್ಯೆ ಹಾಗೂ ಹೆಸರು 


28 | 28, ಸುಣಗಾರಬೀದಿ 
29 | 29, ಹಳ್ಳದಕೇರಿ 
30 | 30 . ವಿದ್ಯಾನಗರ 
31 | 31, ಇಂದಿರಾನಗರ 


ಮೀಸಲಾತಿ 
ಸಾಮಾನ್ಯ 
ಸಾಮಾನ್ಯ 

ಸಾಮಾನ್ಯ 
ಪರಿಶಿಷ್ಟ ಪಂಗಡ ( ಮಹಿಳೆ) 


ಎಸ್.ಎಸ್ . ಪಟ್ಟಣಶೆಟ್ಟಿ 
ಜಿಲ್ಲಾಧಿಕಾರಿಗಳು , ದಾವಣಗೆರೆ ಜಿಲ್ಲೆ 


ಭಾಗ - III | 
Part – III 


ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೪೯ 
Bangalore , Saturday , February 16 , 2013 (Magha 27 , Shaka Varsha 1934 ) No. 449 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಅಧಿಸೂಚನೆ 

ಪ್ರಪತ್ರ - 1 

( 8(1) ನೇ ನಿಯಮವನ್ನು ನೋಡಿ) 

ಸಂಖ್ಯೆ ರಾಚು ಸಿಆರ್ .78(3)/ 2012 - 13 , ದಿನಾಂಕ : 16 - 2 - 2013 
1964 ರ ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಉಪಬಂಧಗಳ ಮೇರೆಗೆ ಸ್ಥಾಪಿತವಾದ ಹರಪನಹಳ್ಳಿ ಪುರಸಭೆಯ 27 ವಾರ್ಡುಗಳಿಂದ 
ಸದರಿ ಪುರಸಭೆಗೆ ಚುನಾಯಿತ ಸದಸ್ಯರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ ತುಂಬಲು ಚುನಾವಣೆ 
ನಡೆಸಬೇಕಾಗಿರುವುದರಿಂದ 

ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು 1977 ರ 8ನೇ ನಿಯಮಕ್ಕೆ ಅನುಸಾರವಾಗಿ ದಾವಣಗೆರೆ ಜಿಲ್ಲೆಯ 
ಜಿಲ್ಲಾಧಿಕಾರಿಯಾದ ಎಸ್ .ಎಸ್ . ಪಟ್ಟಣಶೆಟ್ಟಿ ಎಂಬ ಹೆಸರಿನ ನಾನು ಸದರಿ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ 
ಮೂಲಕ ನಿಗದಿಪಡಿಸುತ್ತೇನೆ. 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 - 02 - 2013 ( ಶನಿವಾರ) 
( ಬಿ) ( ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 (ಸೋಮವಾರ) 
( ಸಿ) | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 02 - 2013 ( ಬುಧವಾರ) 

07 - 03 - 2013 ( ಗುರುವಾರ) 
( ಡಿ) ಮತದಾನ ಅವಶ್ಯವಿದ್ದರೆ , ಮತದಾನವನ್ನು ನಡೆಸಬೇಕಾದ ದಿನಾಂಕ, ದಿನ ಮತ್ತು ಸಮಯ 

ಬೆಳಿಗ್ಗೆ 7.00 ಗಂಟೆಯಿಂದ 

ಸಾಯಂಕಾಲ 5 .00 ಗಂಟೆಯವರೆಗೆ 
( ಇ) | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ | 11 - 03 - 2013 (ಸೋಮವಾರ) 


ಎಸ್. ಎಸ್ . ಪಟ್ಟಣಶೆಟ್ಟಿ 
ಜಿಲ್ಲಾಧಿಕಾರಿಗಳು, 
ದಾವಣಗೆರೆ ಜಿಲ್ಲೆ 


ಕ್ರಸಂ 


ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ ರಾಚು ಸಿಆರ್ .78( 3)/ 2012 - 13 

ದಿನಾಂಕ 16 - 2 - 2013 ಕ್ಕೆ ಅನುಬಂಧ 

ಪುರಸಭೆ , ಹರಪನಹಳ್ಳಿ 
ವಾರ್ಡ್ ಸಂಖ್ಯೆ ಹಾಗೂ ಹೆಸರು 

ಮೀಸಲಾತಿ 
1. ಗುಡೇಕೋಟೆಕೇರಿ 

ಪರಿಶಿಷ್ಟ ಪಂಗಡ ( ಮಹಿಳೆ) 
2 . ಕುರುಬರಕೇರಿ 

ಸಾಮಾನ್ಯ ( ಮಹಿಳೆ) 
3 . ಅಗಸನಕಟ್ಟೆ 

- ಸಾಮಾನ್ಯ 
4 . ಜೋಯಿಸರಕೇರಿ 

ಸಾಮಾನ್ಯ (ಮಹಿಳೆ) 
| 5 | 5. ಬಾಪೂಜಿ ಬಡಾವಣೆ 

ಪರಿಶಿಷ್ಟ ಜಾತಿ ( ಮಹಿಳೆ) 


೨೩೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರಸಂ | ವಾರ್ಡ್ ಸಂಖ್ಯೆ ಹಾಗೂ ಹೆಸರು 
6 | 6. ಬಾಣಗೇರಿ 


7 


7 . ಸುಣಗಾರಗೇರಿ 


* ಮೀಸಲಾತಿ 

ಹಿಂದುಳಿದ ವರ್ಗ ಎ 
ಹಿಂದುಳಿದ ವರ್ಗ ಬಿ ( ಮಹಿಳೆ) 

ಹಿಂದುಳಿದ ವರ್ಗ ಎ 
ಹಿಂದುಳಿದ ವರ್ಗ ಎ 
ಸಾಮಾನ್ಯ ( ಮಹಿಳೆ) 

- ಸಾಮಾನ್ಯ 
ಹಿಂದುಳಿದ ವರ್ಗ ಎ 


8. ಸಂಡೂರುಗೇರಿ 
_ 9 | ೨. ಉಪ್ಪಾರಗೇರಿ 
10 | 10. ಶಿಲಾರಗೇರಿ 
11 | 11 , ಚಿತ್ತಾರಗೇರಿ 
12 | 12 . ಪಠಾಣಗೇರಿ 

13. ಹಿಪ್ಪಿತೋಟ 
14 . ತೆಲುಗರ ಓಣಿ 
15 . ಸಾಳೇರಕೇರಿ 
16. ಗುಡಿಕೇರಿ 
17. ಗೋಳೇರಕೇರಿ 


ಹಿಂದುಳಿದ ವರ್ಗ ಎ 


20 | 


18. ಬಸ್ ಪೇಟೆ 
19 . ಮೇಗಳಪೇಟೆ 

20. ಹಳೇಕುರುಬರಗೇರಿ 
21 21 . ಅಂಬೇಡ್ಕರ್ ನಗರ 

22 . ಹುಲ್ಲುಗರಡಿಕೇರಿ 
23 | 23 . ಕೊರವರಗೇರಿ 

24. ಗುಂಡಿನಕೇರಿ 

25. ತೆಕ್ಕದಗರಡಿಕೇರಿ 
26 | 26 , ವಾಲ್ಮೀಕಿನಗರ 

27 . ಗಾಜಿಕೇರಿ 


ಸಾಮಾನ್ಯ 

ಸಾಮಾನ್ಯ 
ಹಿಂದುಳಿದ ವರ್ಗ ಎ ( ಮಹಿಳೆ) 
ಸಾಮಾನ್ಯ ( ಮಹಿಳೆ) 

ಸಾಮಾನ್ಯ 
ಹಿಂದುಳಿದ ವರ್ಗ ಎ ( ಮಹಿಳೆ) 
ಹಿಂದುಳಿದ ವರ್ಗ ಬಿ 

ಪರಿಶಿಷ್ಟ ಪಂಗಡ 
ಪರಿಶಿಷ್ಟ ಪಂಗಡ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಪರಿಶಿಷ್ಟ ಪಂಗಡ 
ಪರಿಶಿಷ್ಟ ಜಾತಿ 


ಎಸ್ .ಎಸ್ . ಪಟ್ಟಣಶೆಟ್ಟಿ 
ಜಿಲ್ಲಾಧಿಕಾರಿಗಳು , 
ದಾವಣಗೆರೆ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part – III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) 
Bangalore , Saturday , February 16 , 2013 (Magha 27, Shaka Varsha 1934 ) 


ನಂ . ೪೫೦ 
No. 450 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಅಧಿಸೂಚನೆ 

ಪ್ರಪತ್ತ - 1 

(8(1) ನೇ ನಿಯಮವನ್ನು ನೋಡಿ) 

ಸಂಖ್ಯೆ ರಾಚು ಸಿಆರ್. 78 (4)/2012 - 13 , ದಿನಾಂಕ : 16 -2 - 2013 
1964 ರ ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಉಪಬಂಧಗಳ ಮೇರೆಗೆ ಸ್ಥಾಪಿತವಾದ ಹೊನ್ನಾಳಿ ಪಟ್ಟಣ ಪಂಚಾಯತಿಯ 16 
ವಾರ್ಡುಗಳಿಂದ ಸದರಿ ಪಟ್ಟಣ ಪಂಚಾಯತಿಗೆ ಚುನಾಯಿತ ಸದಸ್ಯರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ 
ತುಂಬಲು ಚುನಾವಣೆ ನಡೆಸಬೇಕಾಗಿರುವುದರಿಂದ 

ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು 1977 ರ 8ನೇ ನಿಯಮಕ್ಕೆ ಅನುಸಾರವಾಗಿ ದಾವಣಗೆರೆ ಜಿಲ್ಲೆಯ 
ಜಿಲ್ಲಾಧಿಕಾರಿಯಾದ ಎಸ್ . ಎಸ್ . ಪಟ್ಟಣಶೆಟ್ಟಿ ಎಂಬ ಹೆಸರಿನ ನಾನು ಸದರಿ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ 
ಮೂಲಕ ನಿಗದಿಪಡಿಸುತ್ತೇನೆ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೩೯೫ 


( ಎ) | ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 - 02 - 2013 ( ಶನಿವಾರ) 
( ಬಿ) | ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 (ಸೋಮವಾರ) 
( ಸಿ) | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 02 - 2013 ( ಬುಧವಾರ) 

07 - 03 - 2013 (ಗುರುವಾರ) 
( ಡಿ) | ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ , ದಿನ ಮತ್ತು ಸಮಯ 

ಬೆಳಿಗ್ಗೆ 7. 00 ಗಂಟೆಯಿಂದ 

ಸಾಯಂಕಾಲ 5.00 ಗಂಟೆಯವರೆಗೆ 
( ಇ) | 

ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ | 11 - 03 - 2013 (ಸೋಮವಾರ) 


ಎಸ್ .ಎಸ್ . ಪಟ್ಟಣಶೆಟ್ಟಿ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ 


ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ ರಾಚು ಸಿಆರ್ .78 ( 4) / 2012 - 13 

ದಿನಾಂಕ 16 -2 - 2013 ಕ್ಕೆ ಅನುಬಂಧ 

ಪಟ್ಟಣ ಪಂಚಾಯತಿ, ಹೊನ್ನಾಳಿ 
ಕ್ರಸಂ ವಾರ್ಡ್ ಸಂಖ್ಯೆ ಹಾಗೂ ಹೆಸರು 

ಮೀಸಲಾತಿ 
11. ಕಕ್ಕೇರಿ 

ಸಾಮಾನ್ಯ 
22. ಅಗ್ರಹಾರ 

ಪರಿಶಿಷ್ಟ ಜಾತಿ ( ಮಹಿಳೆ ) 
3. ಮಂಡಕ್ಕಿಕೇರಿ 

ಹಿಂದುಳಿದ ವರ್ಗ ಎ 
4 . ಕೋಟೆ 

ಸಾಮಾನ್ಯ 
5 . ಪೇಟೆ 

ಸಾಮಾನ್ಯ 
6 . ದುರ್ಗಿಗುಡಿ ಬಡಾವಣೆ ಉತ್ತರ ಭಾಗ 

ಪರಿಶಿಷ್ಟ ಪಂಗಡ ( ಮಹಿಳೆ) 
7. ತುಂಗಭದ್ರಾ ಬಡಾವಣೆ ಉತ್ತರ ಭಾಗ 

ಹಿಂದುಳಿದ ವರ್ಗ ಎ 
8. ತುಂಗಭದ್ರಾ ಬಡಾವಣೆ ದಕ್ಷಿಣ ಭಾಗ 

ಸಾಮಾನ್ಯ (ಮಹಿಳೆ) | 
9 | 9, ದುರ್ಗಿಗುಡಿ ಬಡಾವಣೆ ಮಧ್ಯ ಭಾಗ 

ಸಾಮಾನ್ಯ 
10 | 10. ಸೊಪ್ಪಿನಕೇರಿ 

ಸಾಮಾನ್ಯ 
- 11 | 11 , ಖಾಜೀ ಮೊಹಲ್ಲಾ 

| 

ಹಿಂದುಳಿದ ವರ್ಗ ಎ ( ಮಹಿಳೆ) 
12 | 12 . ಮಾರ್ಕೇಟ್ ಏರಿಯಾ 

ಸಾಮಾನ್ಯ 
13 13. ಪುಟ್ಟಕೆಂಚಣ್ಣಾರ ಕೇರಿ 

ಸಾಮಾನ್ಯ (ಮಹಿಳೆ) 
14 14. ದುರ್ಗಿಗುಡಿ ಬಡಾವಣೆ ದಕ್ಷಿಣ ಭಾಗ 

ಹಿಂದುಳಿದ ವರ್ಗ ಬಿ ( ಮಹಿಳೆ) 
- 15 | 15 , ಹೊಸಕೇರಿ 

| 

ಹಿಂದುಳಿದ ವರ್ಗ ಎ 
16 | 16. ಸರ್ವರಕೇರಿ 

ಸಾಮಾನ್ಯ ( ಮಹಿಳೆ) 


ಎಸ್. ಎಸ್ . ಪಟ್ಟಣಶೆಟ್ಟಿ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೫೧ 
Part - III | | Bangalore , Saturday , February 16 , 2013 (Magha 27 , Shaka Varsha 1934 ) _ No. 451 

ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಅಧಿಸೂಚನೆ 

ಪ್ರಪತ್ರ - 1 

( 8( 1) ನೇ ನಿಯಮವನ್ನು ನೋಡಿ) 

ಸಂಖ್ಯೆ ರಾಚು ಸಿಆರ್.78(5)/ 2012 -13, ದಿನಾಂಕ : 16 -2 - 2013 
1964 ರ ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಉಪಬಂಧಗಳ ಮೇರೆಗೆ ಸ್ಥಾಪಿತವಾದ ಚನ್ನಗಿರಿ ಪಟ್ಟಣ ಪಂಚಾಯತಿಯ 19 ವಾರ್ಡುಗಳಿಂದ 
ಸದರಿ ಪಟ್ಟಣ ಪಂಚಾಯತಿಗೆ ಚುನಾಯಿತ ಸದಸ್ಯರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ ತುಂಬಲು 
ಚುನಾವಣೆ ನಡೆಸಬೇಕಾಗಿರುವುದರಿಂದ 


೨೩೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು 1977 ರ 8ನೇ ನಿಯಮಕ್ಕೆ ಅನುಸಾರವಾಗಿ ದಾವಣಗೆರೆ ಜಿಲ್ಲೆಯ 
ಜಿಲ್ಲಾಧಿಕಾರಿಯಾದ ಎಸ್.ಎಸ್. ಪಟ್ಟಣಶೆಟ್ಟಿ ಎಂಬ ಹೆಸರಿನ ನಾನು ಸದರಿ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ 
ಮೂಲಕ ನಿಗದಿಪಡಿಸುತ್ತೇನೆ. 
( ಎ ) | ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 - 02 - 2013 ( ಶನಿವಾರ) 
| ( ಬಿ) | ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 ( 

ಸೋಮವಾರ) 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು 
( ಸಿ) 

27 - 02 - 2013 ( ಬುಧವಾರ) 
ಕೊನೆಯ ದಿನಾಂಕ ಮತ್ತು ದಿನ 

07 - 03 - 2013 ( ಗುರುವಾರ) 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ, ದಿನ ಮತ್ತು 

ಬೆಳಿಗ್ಗೆ 7 .00 ಗಂಟೆಯಿಂದ 
ಸಮಯ 

ಸಾಯಂಕಾಲ 5 . 00 ಗಂಟೆಯವರೆಗೆ 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ 

11 - 03 - 2013 
ದಿನಾಂಕ ಮತ್ತು ದಿನ 

(ಸೋಮವಾರ ) 


ಎಸ್ .ಎಸ್. ಪಟ್ಟಣಶೆಟ್ಟಿ 
ಜಿಲ್ಲಾಧಿಕಾರಿಗಳು, 
ದಾವಣಗೆರೆ ಜಿಲ್ಲೆ 


1 


| 


ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ ರಾಚು ಸಿಆರ್.78(5)/ 2012 - 13 

ದಿನಾಂಕ 16 -2 - 2013 ಕ್ಕೆ ಅನುಬಂಧ 

ಪಟ್ಟಣ ಪಂಚಾಯತಿ, ಚನ್ನಗಿರಿ 
ಕ್ರಸಂ ವಾರ್ಡ್ ಸಂಖ್ಯೆ ಹಾಗೂ ಹೆಸರು 

ಮೀಸಲಾತಿ 
1. ಆಶ್ರಯ ಬಡಾವಣೆ 

ಸಾಮಾನ್ಯ 
2 | 2 . ಅಂತರಘಟ್ಟೆಮ್ಮ ದೇವಸ್ಥಾನ 

ಹಿಂದುಳಿದ ವರ್ಗ ಎ 
33. ಟಿಪ್ಪುನಗರ | 

ಹಿಂದುಳಿದ ವರ್ಗ ಎ ( ಮಹಿಳೆ) 
4 | 4. ದುರ್ಗಮ್ಮ ದೇವಸ್ಥಾನ 

ಸಾಮಾನ್ಯ 
5 | 5. ನೂರಾನಿ ಮಸೀದಿ 

ಸಾಮಾನ್ಯ 
6 | 6 , ಎ.ಕೆ . ಕಾಲೋನಿ 

ಪರಿಶಿಷ್ಟ ಜಾತಿ 
7 | 7, ಸರ್ಕಾರಿ ನೌಕರರ ಕಾಲೋನಿ 

ಸಾಮಾನ್ಯ 
88, ಸೈದರ್‌ ಕೇರಿ 

ಸಾಮಾನ್ಯ ( ಮಹಿಳೆ) 
99. ಕೌಸರ್ ಮಸೀದಿ 

ಹಿಂದುಳಿದ ವರ್ಗ ಬಿ ( ಮಹಿಳೆ) . 
10 | 10. ಲಷ್ಕರ್ ಮೊಹಲ್ಲಾ 

ಹಿಂದುಳಿದ ವರ್ಗ ಎ ( ಮಹಿಳೆ) 
11 . ಸಿಹಿ ನೀರು ಬಾವಿ ರಸ್ತೆ 

ಹಿಂದುಳಿದ ವರ್ಗ ಎ 
12 | 12 . ಗೌರಮ್ಮ ದೇವಸ್ಥಾನ 

ಸಾಮಾನ್ಯ ( ಮಹಿಳೆ) 
13 | 13. ಖಾಜಿ ಮೊಹಲ್ಲಾ 

ಸಾಮಾನ್ಯ ( ಮಹಿಳೆ) 
14 | 14 . ನಾಡಿಗರ ಬೀದಿ 

ಸಾಮಾನ್ಯ 
15 | 15. ನಾಯಕರ ಬೀದಿ 

ಪರಿಶಿಷ್ಟ ಜಾತಿ ( ಮಹಿಳೆ) 
16 | 16 . ರಾಘವೇಂದ್ರ ನಗರ 

ಸಾಮಾನ್ಯ 
17 | 17. ಬೀರಲಿಂಗೇಶ್ವರ ದೇವಸ್ಥಾನ 

ಸಾಮಾನ್ಯ 
18 | 18, ಕುಕ್ಕುವಾಡಮ್ಮನ ದೇವಸ್ಥಾನ 

ಹಿಂದುಳಿದ ವರ್ಗ ಎ 
19 | 19 . ಕಣದ ಸಾಲು ಬಡಾವಣೆ 

ಪರಿಶಿಷ್ಟ ಪಂಗಡ ( ಮಹಿಳೆ) 


11 


| 


ಎಸ್. ಎಸ್ . ಪಟ್ಟಣಶೆಟ್ಟಿ 
ಜಿಲ್ಲಾಧಿಕಾರಿಗಳು, 
ದಾವಣಗೆರೆ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

೨೩೯೭ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೫೨ 
Part - III Bangalore , Saturday , February 16 , 2013 (Magha 27 , Shaka Varsha 1934 ) No . 452 

ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ , ದಾವಣಗೆರೆ 

ಅಧಿಸೂಚನೆ 

ಪ್ರಪತ್ರ - 1 

(8(1) ನೇ ನಿಯಮವನ್ನು ನೋಡಿ) 

ಸಂಖ್ಯೆ ರಾಚು ಸಿಆರ್ .78(6)/ 2012 -13, ದಿನಾಂಕ : 16 - 2 - 2013 
1964 ರ ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಉಪಬಂಧಗಳ ಮೇರೆಗೆ ಸ್ಥಾಪಿತವಾದ ಜಗಳೂರು ಪಟ್ಟಣ ಪಂಚಾಯತಿಯ 15 
ವಾರ್ಡುಗಳಿಂದ ಸದರಿ ಪಟ್ಟಣ ಪಂಚಾಯತಿಗೆ ಚುನಾಯಿತ ಸದಸ್ಯರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ 
ತುಂಬಲು ಚುನಾವಣೆ ನಡೆಸಬೇಕಾಗಿರುವುದರಿಂದ 

ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು 1977 ರ 8ನೇ ನಿಯಮಕ್ಕೆ ಅನುಸಾರವಾಗಿ ದಾವಣಗೆರೆ ಜಿಲ್ಲೆಯ 
ಜಿಲ್ಲಾಧಿಕಾರಿಯಾದ ಎಸ್. ಎಸ್ . ಪಟ್ಟಣಶೆಟ್ಟಿ ಎಂಬ ಹೆಸರಿನ ನಾನು ಸದರಿ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ 
ಮೂಲಕ ನಿಗದಿಪಡಿಸುತ್ತೇನೆ. 
| ( ಎ) ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 - 02 - 2013 ( ಶನಿವಾರ) 
( ಬಿ) | ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 (ಸೋಮವಾರ) 
( ಸಿ) | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 02 - 2013 ( ಬುಧವಾರ) . 

07 - 03 - 2013 ( ಗುರುವಾರ) 
( ಡಿ) ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ, ದಿನ ಮತ್ತು ಸಮಯ 

ಬೆಳಿಗ್ಗೆ 7 .00 ಗಂಟೆಯಿಂದ 

ಸಾಯಂಕಾಲ 5 .00 ಗಂಟೆಯವರೆಗೆ 
| ( ಇ) | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ | 11 - 03 - 2013 (ಸೋಮವಾರ) 

ಎಸ್.ಎಸ್ . ಪಟ್ಟಣಶೆಟ್ಟಿ 

ಜಿಲ್ಲಾಧಿಕಾರಿಗಳು , ದಾವಣಗೆರೆ ಜಿಲ್ಲೆ 
ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ ರಾಚು ಸಿಆರ್ .78( 6)/ 2012 - 13 

ದಿನಾಂಕ 16 - 2 - 2013 ಕ್ಕೆ ಅನುಬಂಧ 

ಪಟ್ಟಣ ಪಂಚಾಯತಿ, ಜಗಳೂರು 
ವಾರ್ಡ್ ಸಂಖ್ಯೆ ಮತ್ತು ಹೆಸರು 

ಮೀಸಲಾತಿ 
- 1 11. ಜಿಡ್ಡಿಕೆರೆ 

ಹಿಂದುಳಿದ ವರ್ಗ ಎ 
2 | 2. ಹೊರಕೆರೆ 

ಹಿಂದುಳಿದ ವರ್ಗ ಎ ( ಮಹಿಳೆ) 
3 . ಈಶ್ವರ ಕಾಲೋನಿ 

ಸಾಮಾನ್ಯ 
4. ನಾಯಕರಕೇರಿ 

ಪರಿಶಿಷ್ಟ ಜಾತಿ (ಮಹಿಳೆ) 
5. ಮಂಜುನಾಥ ಬಡಾವಣೆ 

ಸಾಮಾನ್ಯ 
6 . ಪಟೇಲ್ ಬೀದಿ 

ಹಿಂದುಳಿದ ವರ್ಗ ಎ 
| 7 | 7. ಭುವನೇಶ್ವರಿ ಕಾಲೋನಿ| 

ಪರಿಶಿಷ್ಟ ಜಾತಿ 
| 8 | 8. ಮುಸ್ಲಿಂ ಕಾಲೋನಿ 

ಸಾಮಾನ್ಯ ( ಮಹಿಳೆ ) 
* 9 19. ಶ್ರೀರಾಮ ಕಾಲೋನಿ 

ಸಾಮಾನ್ಯ 
10 | 10 , ಜೆ. ಸಿ. ಆರ್. ಬಡಾವಣೆ - II 

ಹಿಂದುಳಿದ ವರ್ಗ ಎ 
11. ಇಮಾಂ ಬಡಾವಣೆ 

- ಸಾಮಾನ್ಯ 
- 12 | 12 . ಜೆ.ಸಿ.ಆರ್. ಬಡಾವಣೆ - I 

ಹಿಂದುಳಿದ ವರ್ಗ ಬಿ ( ಮಹಿಳೆ) 
13. ವಿದ್ಯಾನಗರ 

ಪರಿಶಿಷ್ಟ ಪಂಗಡ ( ಮಹಿಳೆ) 
| 14 | 14 . ಓಂಕಾರೇಶ್ವರ ಬಡಾವಣೆ 

ಸಾಮಾನ್ಯ ( ಮಹಿಳೆ) 
| 15 | 15 , ಇಂದಿರಾ ಬಡಾವಣೆ 

ಪರಿಶಿಷ್ಟ ಪಂಗಡ 


ಕ್ರಸಂ. 


11 


| 


ಎಸ್ . ಎಸ್ . ಪಟ್ಟಣಶೆಟ್ಟಿ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ 


೨೩೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೫೩ 
Part - III | Bangalore , Saturday , February 16, 2013 (Magha 27, Shaka Varsha 1934) || No . 453 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ : ಇಎಲ್‌ಎನ್‌( ಪಂ ) ಸಿಆರ್‌. 08/ 12 - 13 ( ಭಾ ), ದಿನಾಂಕ : 16 -2 -2013 
ಕರ್ನಾಟಕ ಪುರಸಭೆಗಳ (ಸದಸ್ಯ ಚುನಾವಣೆ) ನಿಯಮಾವಳಿ 1977 ನಿಯಮ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, ಜಿಲ್ಲಾಧಿಕಾರಿಯಾಗಿರುವ ಎಂ .ಕೆ.ಅಯ್ಯಪ್ಪ ಆದ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ನಗರಸಭೆಯ 
ಚುನಾವಣೆಯನ್ನು ನಡೆಸಲು ಈ ಕೆಳಗಿನ ಕೋಷ್ಟಕದ ಅಂಕಣದ 3 ಮತ್ತು 4ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು ಕ್ರಮವಾಗಿ ಚುನಾವಣಾಧಿಕಾರಿ ಹಾಗೂ 
ಸಹಾಯಕ ಚುನಾವಣಾಧಿಕಾರಿಯನ್ನಾಗಿ ಅಂಕಣ 5ರಲ್ಲಿ ಅವರ ಹೆಸರಿನ ಮುಂದೆ ಕಾಣಿಸಿರುವ ವಾರ್ಡ್‌ಗಳಿಗೆ ನೇಮಕ ಮಾಡಿರುತ್ತೇನೆ. 

ಚುನಾವಣೆ ಪ್ರಕ್ರಿಯೆ ನಡೆಯುವ ವೇಳೆಯಲ್ಲಿ ಈ ಅಧಿಕಾರಿಗಳು ಸಂಬಂಧ ಪಟ್ಟ ತಹಶೀಲ್ದಾರ್‌ ಹಾಗೂ ಉಪ ವಿಭಾಗಾಧಿಕಾರಿಗಳ ಸಲಹೆ ಮತ್ತು 
ಮಾರ್ಗದರ್ಶನ ಪಡೆಯುವುದು. 

ಕೋಷ್ಟಕ 


* 
) 
. 


ಸಂಖ್ಯೆ . 


ಚುನಾವಣಾಧಿಕಾರಿ 

ವಾರ್ಡು ಸಂಖ್ಯೆ ಮತ್ತು ಹೆಸರು 
ಹಾಗೂ ಸಹಾಯಕ 

ಸಹಾಯಕ 
ಚುನಾವಣಾಧಿಕಾರಿಗಳು 
ಚುನಾವಣಾಧಿಕಾರಿಗಳ 

ಚುನಾವಣಾಧಿಕಾರಿಗಳು 

ವಾರ್ಡು 

ವಾರ್ಡುಗಳ ಹೆಸರು 
ಕೇಂದ್ರ ಸ್ಥಾನ 

ಸೋಮೆಶ್ವರ ಬಡಾವಣೆ 
- 2 | ಗಂಗಾಧರಪುರ 

- 3 | ಡಿ - ಕ್ರಾಸ್ 
ತಾಲ್ಲೂಕು ಪಂಚಾಯಿತಿ | ಕಾರ್ಯನಿರ್ವಾಹಕ ಅಧಿಕಾರಿ , | ತಾಲ್ಲೂಕು ಸಮಾಜ ಕಲ್ಯಾಣ 
ಕಾರ್ಯಲಯ , ತಾಲ್ಲೂಕು ಪಂಚಾಯಿತಿ ಅಧಿಕಾರಿ, ಸಮಾಜ ಕಲ್ಯಾಣ 

| ವಿನಾಯಕ ನಗರ 
ದೊಡ್ಡಬಳ್ಳಾಪುರ ಕಾರ್ಯಾಲಯ , ಇಲಾಖೆ, ದೊಡ್ಡಬಳ್ಳಾಪುರ 

ಸಿದ್ದೇನಾಯಕನಹಳ್ಳಿ 
ತಾಲ್ಲೂಕು. ದೊಡ್ಡಬಳ್ಳಾಪುರ ತಾಲ್ಲೂಕು. ತಾಲ್ಲೂಕು. 

ಖಾಸ್ ಬಾಣ್ 
ದರ್ಗಾಪುರ 
ಹೊನ್ನಿಗರ ಪೇಟೆ 
ಸಂಜಯ ನಗರ 
ವೀರಭದ್ರನಪಾಳ್ಯ 

ಕರೇನಹಳ್ಳಿ( ಕಾಳಿದಾಸ ನಗರ ) 
ಹಿರಿಯ ತೋಟಗಾರಿಕೆ ಹಿರಿಯ ತೋಟಗಾರಿಕೆ 

ಸಾಮಾಜಿಕ ಅರಣ್ಯ ವಲಯ 
ಸಹಾಯಕ ನಿರ್ದೇಶಕರ ಸಹಾಯಕ ನಿರ್ದೇಶಕರು, 

ಕನಕದಾಸ ನಗರ 

ಅಧಿಕಾರಿ, ದೊಡ್ಡಬಳ್ಳಾಪುರ 
ಕಛೇರಿ, ದೊಡ್ಡಬಳ್ಳಾಪುರ - ತೋಟಗಾರಿಕೆ ಇಲಾಖೆ, 

ತಾಲ್ಲೂಕು. 

ಭುವನೇಶ್ವರಿ ನಗರ 
ತಾಲ್ಲೂಕು. ದೊಡ್ಡಬಳ್ಳಾಪುರ ತಾಲ್ಲೂಕು. 

ನೇಯ್ದ ಬೀದಿ 
ಚೌಡೇಶ್ವರಿಗುಡಿಬೀದಿ 

ಕಲಾಸಿಪಾಳ್ಯ 

17 | ಕಲ್ಲುಪೇಟೆ 
ಸಹಾಯಕ 

ಕುಚ್ಚಪ್ಪನಪೇಟೆ 
ಕಾರ್ಯಪಾಲಕ ಸಹಾಯಕ ಕಾರ್ಯಪಾಲಕ 

ದೇವರಾಜ ನಗರ 
ಅಭಿಯಂತರರ ಕಛೇರಿ, ಅಭಿಯಂತರರು, ಜಿಲ್ಲಾ 

ಸಹಾಕರ ಸಂಘಗಳ 
ಜಿಲ್ಲಾ ಪಂಚಾಯಿತಿ ಪಂಚಾಯಿತಿ 

20 ಪಿಂಜಾರುಬೀಡು 

ನಿಬಂಧಕರು , 
ಇಂಜಿನಿಯರಿಂಗ್ ಇಂಜಿನಿಯರಿಂಗ್ 

21 ಹೇಮಾವತಿಪೇಟೆ 

ದೊಡ್ಡಬಳ್ಳಾಪುರ ತಾಲ್ಲೂಕು 
ಉಪವಿಭಾಗ, ಉಪವಿಭಾಗ, 

ನಗರ್ತರಪೇಟೆ 
ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ತಾಲ್ಲೂಕು. 
ತಾಲ್ಲೂಕು. 

ಚಿಕ್ಕಪೇಟೆ 
- 24 | ವೈಶ್ಯರಬೀದಿ 


( 


13 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೪ , ೨೦೧೩ 


೨೩೯೯ 


ವಾರ್ಡು ಸಂಖ್ಯೆ ಮತ್ತು ಹೆಸರು 


೫ 
) 
R 


ಚುನಾವಣಾಧಿಕಾರಿ 
ಹಾಗೂ ಸಹಾಯಕ 
ಚುನಾವಣಾಧಿಕಾರಿಗಳ 
ಕೇಂದ್ರ ಸ್ಥಾನ 


ಚುನಾವಣಾಧಿಕಾರಿಗಳು 


ಸಹಾಯಕ 
ಚುನಾವಣಾಧಿಕಾರಿಗಳು 


ವಾರ್ಡುಗಳ ಹೆಸರು 


ವಾರ್ಡು 
ಸಂಖ್ಯೆ. 
25 


26 


27 


| 


ಸಹಾಯಕ 
ಕಾರ್ಯಪಾಲಕ 
ಅಭಿಯಂತರರ ಕಛೇರಿ, 
ಲೋಕೋಪಯೋಗಿ 

ಇಲಾಖೆ, 
ದೊಡ್ಡಬಳ್ಳಾಪುರ 
ತಾಲ್ಲೂಕು. 


ಸಹಾಯಕ ಕಾರ್ಯಪಾಲಕ 

ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ, 
ದೊಡ್ಡಬಳ್ಳಾಪುರ ತಾಲ್ಲೂಕು. 


ರೇಷ್ಮೆ ಕೃಷಿ 
ವಿಸ್ತರಣಾಧಿಕಾರಿ , ರೇಷ್ಮೆ 

ಕೃಷಿ ಇಲಾಖೆ | 
ದೊಡ್ಡಬಳ್ಳಾಪುರ ಟೌನ್. 


ಎಲೇಪೇಟೆ 
ಕುಂಬಾರಪೇಟೆ 
ರೋಜಿಪುರ 
ಗಾಣಿಗರಪೇಟೆ 
ವಡ್ಡರಪೇಟೆ 
ಶಾಂತಿನಗರ 
ಮುತ್ಯಾಲಮ್ಮ ಗುಡಿ 


31 


ಜಿಲ್ಲಾಧಿಕಾರಿ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ 


ಕ 


ಭಾಗ – III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭ , ಶಕ ವರ್ಷ ೧೯೩೪) | ನಂ . ೪೫೪ 
Part - III | | Bangalore , Saturday , February 16 , 2013 (Magha 27, Shaka Varsha 1934 ) No. 454 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ ಇಎಲ್‌ಎನ್‌ ( ಪಂ ) ಸಿಆ‌08 /12 - 13 , ( ಭಾ ) ದಿನಾಂಕ : 16 - 2 - 2013 
ಕರ್ನಾಟಕ ಪುರಸಭೆಗಳ ( ಸದಸ್ಯ ಚುನಾವಣೆ) ನಿಯಮಾವಳಿ 1977 ನಿಯಮ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ , ಜಿಲ್ಲಾಧಿಕಾರಿಯಾಗಿರುವ ಎಂ .ಕೆ.ಅಯ್ಯಪ್ಪ ಆದ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ಪುರಸಭೆಯ ಚುನಾವಣೆಯನ್ನು 
ನಡೆಸಲು ಈ ಕೆಳಗಿನ ಕೋಷ್ಠಕದ ಅಂಕಣದ 3 ಮತ್ತು 4ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು ಕ್ರಮವಾಗಿ ಚುನಾವಣಾಧಿಕಾರಿ ಹಾಗೂ ಸಹಾಯಕ 
ಚುನಾವಣಾಧಿಕಾರಿಯನ್ನಾಗಿ ಅಂಕಣ 5ರಲ್ಲಿ ಅವರ ಹೆಸರಿನ ಮುಂದೆ ಕಾಣಿಸಿರುವ ವಾರ್ಡ್‌ಗಳಿಗೆ ನೇಮಕ ಮಾಡಿರುತ್ತೇನೆ. 

ಚುನಾವಣೆ ಪ್ರಕ್ರಿಯೆ ನಡೆಯುವ ವೇಳೆಯಲ್ಲಿ ಈ ಅಧಿಕಾರಿಗಳು ಸಂಬಂಧ ಪಟ್ಟ ತಹಶೀಲ್ದಾರ್‌ ಹಾಗೂ ಉಪ ವಿಭಾಗಾಧಿಕಾರಿಗಳ ಸಲಹೆ ಮತ್ತು 
ಮಾರ್ಗದರ್ಶನ ಪಡೆಯುವುದು. 

ಕೋಷ್ಟಕ 
ಚುನಾವಣಾಧಿಕಾರಿ ಹಾಗೂ 

ಸಹಾಯಕ 

ವಾರ್ಡು ಸಂಖ್ಯೆ ಮತ್ತು ಹೆಸರು 
ಸಹಾಯಕ ಚುನಾವಣಾಧಿಕಾರಿಗಳ | ಚುನಾವಣಾಧಿಕಾರಿಗಳು ಚುನಾವಣಾಧಿ 

ವಾರ್ಡು 
* ಕೇಂದ್ರ ಸ್ಥಾನ 

ಕಾರಿಗಳು 

ವಾರ್ಡುಗಳ ಹೆಸರು 
ಸಂಖ್ಯೆ . 

ಕಿಲಾರಿಪೇಟೆ 

2 | ಚಿಕ್ಕತಿಗಳರಪೇಟೆ 
ಉಪತಹಶೀಲ್ದಾರ್‌, 
ಕಾರ್ಯ 

ಕೋಟೆ 
ಕಾರ್ಯ ನಿರ್ವಹಣಾಧಿಕಾರಿಗಳ 

ನಾಡಕಛೇರಿ 
ನಿರ್ವಹಣಾಧಿಕಾರಿಗಳು 

ತಮ್ಮೇಗೌಡನ ಬಡಾವಣೆ 
ಕಛೇರಿ, ತಾಲ್ಲೂಕು ಪಂಚಾಯಿತಿ 

ನಂದಗುಡಿ ಹೋಬಳಿ 
ತಾಲ್ಲೂಕು ಪಂಚಾಯಿತಿ 
ಹೊಸಕೋಟೆ. 

ಹೊಸಕೋಟೆ 

ಎನ್. ಇ .ಎಸ್ ಕ್ವಾರ್ಟಸ್ 
ಹೊಸಕೋಟೆ. ತಾಲ್ಲೂಕು. 

ಸರ್ . ಎಂ . ವಿ ಬಡಾವಣೆ 
ಸರ್‌. ಎಂ . ವಿ ಬಡಾವಣೆ 
ಸರ್. ಎಂ . ವಿ ಬಡಾವಣೆ 

ಸರ್. ಎಂ . ವಿ ಬಡಾವಣೆ 
ಸಹಾಯಕ 
ಸಹಾಯಕ ಕಾರ್ಯಪಾಲಕ 

ಸರ್. ಎಂ . ವಿ ಬಡಾವಣೆ 
ಕಾರ್ಯಪಾಲಕ 
ಅಭಿಯಂತರರ ಕಛೇರಿ, 

ಉಪತಹಶೀಲ್ದಾರ್ 

ಬೆಸ್ತರ ಪೇಟೆ 
ಅಭಿಯಂತರರು . 
2 | ಲೋಕೋಪಯೋಗಿ ಇಲಾಖೆ 

ನಾಡಕಛೇರಿ 
ಲೋಕೋಪಯೋಗಿ | 

ದೊಡ್ಡತಿಗಳರ ಪೇಟೆ 

ಸೂಲಿಬೆಲೆ ಹೋಬಳಿ 
ಹೊಸಕೋಟೆತಾಲ್ಲೂಕು 
ಇಲಾಖೆ ಹೊಸಕೋಟೆ ಹೊಸಕೋಟೆ 

ನಾಲಾಗಲ್ಲಿಕಮ್ಮವಾರಿ ಪೇಟೆ 
ಹೊಸಕೋಟೆ 
ತಾಲ್ಲೂಕು ಹೊಸಕೋಟೆ ತಾಲ್ಲೂಕು 

ದರ್ಜಿಪೇಟೆ, ಕುಂಬಾರರಪೇಟೆ 
ಅರಳೇಪೇಟೆ, ಕುರುಬರಪೇಟೆ 
ಕುರುಬರಪೇಟೆ 


೨೪೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


(વા 


ಚುನಾವಣಾಧಿಕಾರಿ ಹಾಗೂ 
ಸಹಾಯಕ ಚುನಾವಣಾಧಿಕಾರಿಗಳ | ಚುನಾವಣಾಧಿಕಾರಿಗಳು 

ಕೇಂದ್ರ ಸ್ಥಾನ 


ಸಹಾಯಕ 
ಚುನಾವಣಾಧಿ 
ಕಾರಿಗಳು 


11 


ಸಹಾಯಕ ಕೃಷಿ ನಿರ್ದೆಶಕರ 
ಕಛೇರಿ, ಕೃಷಿ ಇಲಾಖೆ, 
ಹೊಸಕೋಟೆತಾಲ್ಲೂಕು 

ಹೊಸಕೋಟೆ 


ಸಹಾಯಕ ಕೃಷಿ 
ನಿರ್ದೆಶಕರು , ಕೃಷಿ 
ಇಲಾಖೆ, ಹೊಸಕೋಟೆ 
ತಾಲ್ಲೂಕು ಹೊಸಕೋಟೆ 


ಆರ್ . ಆರ್ . 
ಶಿರಸ್ತೇದಾರ್ , 
ತಾಲ್ಲೂಕು ಕಛೇರಿ, 
ಹೊಸಕೋಟೆ 
ತಾಲ್ಲೂಕು 
ಹೊಸಕೋಟೆ 


ವಾರ್ಡು ಸಂಖ್ಯೆ ಮತ್ತು ಹೆಸರು 
ವಾರ್ಡು 

ವಾರ್ಡುಗಳ ಹೆಸರು 
ಸಂಖ್ಯೆ . 

ಫಕೀರವಾಡ, ರಜಪೂತರಪೇಟೆ 
18 | ಷರಾಬ್ ಮುನಿಸ್ವಾಮಯ್ಯಪೇಟೆ 

ಗೌತಮ್ ಕಾಲೋನಿ 
20 ಎ .ಆರ್ ಬಡಾವಣೆ 

ಡಾ . ಅಂಬೇಡ್ಕರ್ ಕಾಲೋನಿ 
22 | ಖಾಜಿಮೊಹಲ್ಲಾ, ವರದಾಪುರ | 

ದಂಡುಪಾಳ್ಯ , ಸಿದ್ದಾರ್ಥನಗರ 


ಜಿಲ್ಲಾಧಿಕಾರಿಗಳು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) ನಂ . ೪೫೫ 
Part - III Bangalore, Saturday , February 16 , 2013 (Magha 27 , Shaka Varsha 1934 ) No . 455 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

- ಅಧಿಸೂಚನೆ 
ಸಂಖ್ಯೆ ಇಎಲ್‌ಎನ್‌( ಪಂ ) ಸಿಆ‌08/ 12 - 13, ( ಭಾ ) ದಿನಾಂಕ : 16 - 2 - 2013 
ಕರ್ನಾಟಕ ಪುರಸಭೆಗಳ ( ಸದಸ್ಯ ಚುನಾವಣೆ) ನಿಯಮಾವಳಿ 1977 ನಿಯಮ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, ಜಿಲ್ಲಾಧಿಕಾರಿಯಾಗಿರುವ ಎಂ .ಕೆ.ಅಯ್ಯಪ್ಪ ಆದ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ಪುರಸಭೆಯ ಚುನಾವಣೆಯನ್ನು 
ನಡೆಸಲು ಈ ಕೆಳಗಿನ ಕೋಷ್ಟಕದ ಅಂಕಣದ 3 ಮತ್ತು 4ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು ಕ್ರಮವಾಗಿ ಚುನಾವಣಾಧಿಕಾರಿ ಹಾಗೂ ಸಹಾಯಕ 
ಚುನಾವಣಾಧಿಕಾರಿಯನ್ನಾಗಿ ಅಂಕಣ 5ರಲ್ಲಿ ಅವರ ಹೆಸರಿನ ಮುಂದೆ ಕಾಣಿಸಿರುವ ವಾರ್ಡ್‌ಗಳಿಗೆ ನೇಮಕ ಮಾಡಿರುತ್ತೇನೆ. 

ಚುನಾವಣೆ ಪ್ರಕ್ರಿಯೆ ನಡೆಯುವ ವೇಳೆಯಲ್ಲಿ ಈ ಅಧಿಕಾರಿಗಳು ಸಂಬಂಧ ಪಟ್ಟ ತಹಶೀಲ್ದಾರ್‌ ಹಾಗೂ ಉಪ ವಿಭಾಗಾಧಿಕಾರಿಗಳ ಸಲಹೆ ಮತ್ತು 
ಮಾರ್ಗದರ್ಶನ ಪಡೆಯುವುದು. 


ಕೋಷ್ಟಕ 


ವಾರ್ಡು ಸಂಖ್ಯೆ ಮತ್ತು ಹೆಸರು 


ಚುನಾವಣಾಧಿಕಾರಿ ಹಾಗೂ 

ಸಹಾಯಕ 
ಸಂ | ಚುನಾವಣಾಧಿಕಾರಿಗಳ ಕೇಂದ್ರ 

ಸ್ಥಾನ 


ಚುನಾವಣಾಧಿಕಾರಿಗಳು 


ಸಹಾಯಕ 
ಚುನಾವಣಾಧಿಕಾರಿಗಳು 


ವಾರ್ಡು 


ವಾರ್ಡುಗಳ ಹೆಸರು 


ಸಂಖ್ಯೆ . 


ಕೊರಚರ ಬೀದಿ | 
ಪೂಜಮ್ಮನ ಪಾಳ್ಯ 
ಜೋಳಪ್ಪನವರ ಬೀದಿ 
ಗರಡಿ ಬೀದಿ 


ಹಿರಿಯ ಸಹಾಯಕ ಹಿರಿಯ ಸಹಾಯಕ 
ತೋಟಗಾರಿಕೆ, ನಿರ್ದೇಶಕರ | ತೋಟಗಾರಿಕೆ ನಿರ್ದೇಶಕರು, 
ಕಛೇರಿ, ತೋಟಗಾರಿಕೆ ತೋಟಗಾರಿಕೆ ಇಲಾಖೆ, 
ಇಲಾಖೆ, ದೇವನಹಳ್ಳಿ 

ದೇವನಹಳ್ಳಿ 


ವ್ಯವಸ್ಥಾಪಕರು, 
ಸಹಾಯಕ ಕೃಷಿ 
ನಿರ್ದೇಶಕರ ಕಛೇರಿ ಕೃಷಿ 
ಇಲಾಖೆ ದೇವನಹಳ್ಳಿ 


5 


ಯಲಹಂಕ ಬೀದಿ 


6 


ಗಾಣಿಗರ ಬೀದಿ 
ಕೋಟೆ ಎಡಭಾಗ 
8.ಕೋಟೆ ಬಲಭಾಗ 
ಸರೋವರಬೀದಿ 


ನೀಲೇರಿ 


ಅಚಲ ಮಂದಿರ 


2 


. 


ಸಹಾಯಕ ಕಾರ್ಯಪಾಲಕ | ಸಹಾಯಕ ಕಾರ್ಯಪಾಲಕ 
ಅಭಿಯಂತರರ ಕಛೇರಿ, ಅಭಿಯಂತರರ ಕಛೇರಿ, 

ಪಂಚಾಯತ್ ರಾಜ್ ಪಂಚಾಯತ್ ರಾಜ್ 
ಇಂಜಿನಿಯರಿಂಗ್ ಇಲಾಖೆ, ಇಂಜಿನಿಯರಿಂಗ್ ಇಲಾಖೆ, 
( PRED ) ಉಪವಿಭಾಗ ( PRED) ಉಪವಿಭಾಗ 
ದೇವನಹಳ್ಳಿ 

ದೇವನಹಳ್ಳಿ 


ವ್ಯವಸ್ಥಾಪಕರು, 

ಸಹಾಯಕ 
ಕಾರ್ಯಪಾಲಕ 
ಅಭಿಯಂತರರ ಕಛೇರಿ, 
ಪಂಚಾಯತ್ ರಾಜ್ 
ಇಂಜಿನಿಯರಿಂಗ್ 
ಇಲಾಖೆ, ( PRED) | 
ಉಪವಿಭಾಗ ದೇವನಹಳ್ಳಿ 


ಮರಳುಬಾಗಿಲು ( ಹರಿಜನ 
ಕಾಲೋನಿ) 
ಮರಳುಬಾಗಿಲು ( ಕುಂಬಾರ ಬೀದಿ) 
ಮಹಂತಿಮಠ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೪೦೧ 


ವಾರ್ಡು ಸಂಖ್ಯೆ ಮತ್ತು ಹೆಸರು 


ಚುನಾವಣಾಧಿಕಾರಿ ಹಾಗೂ 

ಸಹಾಯಕ 
ಸಂ | ಚುನಾವಣಾಧಿಕಾರಿಗಳ ಕೇಂದ್ರ 

ಸ್ಥಾನ 


ಚುನಾವಣಾಧಿಕಾರಿಗಳು 


ಸಹಾಯಕ 
ಚುನಾವಣಾಧಿಕಾರಿಗಳು 


ವಾರ್ಡು 
ಸಂಖ್ಯೆ . 


ವಾರ್ಡುಗಳ ಹೆಸರು 


ಸಹಾಯಕ ಕೃಷಿ 
ನಿರ್ದೇಶಕರ ಕಛೇರಿ ಕೃಷಿ 
ಇಲಾಖೆ, ದೇವನಹಳ್ಳಿ 


ಸಹಾಯಕ ಕೃಷಿ 
ನಿರ್ದೇಶಕರು, ಕೃಷಿ 
ಇಲಾಖೆ, ದೇವನಹಳ್ಳಿ 


ಕಾಳಮ್ಮ ದೇವಸ್ಥಾನ ಬೀದಿ 
ಅಂಬೇಡ್ಕರ್ ಕಾಲೋನಿ 
ದಾಸರಬೀದಿ 
ಗಂಗಮ್ಮ ದೇವರ ಬೀದಿ 
ಚನ್ನರಾಯಪಟ್ಟಣ್ಣ ರಸ್ತೆ ಎಡಭಾಗ 
ಚನ್ನರಾಯಪಟ್ಟಣ್ಣ ರಸ್ತೆ ಬಲಭಾಗ 
ಮದಗಲಮ್ಮಗುಡಿ ಬೀದಿ 
ಪ್ರಶಾಂತ ನಗರ 
ಅಕ್ಕಪೇಟೆ 


ಉಪ ತಹಶೀಲ್ದಾರ್‌, 
ನಾಡ ಕಛೇರಿ ಕುಂದಾಣ 


ಜಿಲ್ಲಾಧಿಕಾರಿಗಳು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


ತಿದ್ದುಪಡಿ ಅಧಿಸೂಚನೆ 
ಲ್‌ಎನ್‌ ( ಪಂ ) ಸಿಆ‌08 / 12 - 13, ( ಭಾಗ) ದಿನಾಂಕ : 16 - 2 - 2013 


ಕರ್ನಾಟಕ ಪುರಸಭೆಗಳ ( ಸದಸ್ಯ ಚುನಾವಣೆ) ನಿಯಮಾವಳಿ 1977 ನಿಯಮ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, ಜಿಲ್ಲಾಧಿಕಾರಿಯಾಗಿರುವ ಎಂ .ಕೆ.ಅಯ್ಯಪ್ಪ ಆದ ನಾನು ಈ ಹಿಂದೆ ದಿನಾಂಕ:27.11.2012ರಂದು ವ್ಯವಸ್ಥಾಪಕರು, ಸಹಾಯಕ 
ಕಾರ್ಯಪಾಲಕ ಅಭಿಯಂತರರ ಕಛೇರಿ ದೇವನಹಳ್ಳಿ ರವರನ್ನು ವಿಜಯಪುರ ಪುರಸಭೆಯ 1 ರಿಂದ 8ರ ವರೆಗಿನ ವಾರ್ಡುಗಳಿಗೆ ಚುನಾವಣೆ ನಡೆಸಲು 
ಸಹಾಯಕ ಚುನಾವಣಾಧಿಕಾರಿಯನ್ನಾಗಿ ನೇಮಿಸಲಾಗಿದ್ದು, ತಹಶೀಲ್ದಾರ್‌, ದೇವನಹಳ್ಳಿರವರ ಪತ್ರ ದಿನಾಂಕ:19.12.2012ರಂದು ಸಲ್ಲಿಸಿರುವ ವರದಿಯಂತೆ 
ವ್ಯವಸ್ಥಾಪಕರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಕಛೇರಿ ದೇವನಹಳ್ಳಿರವರಿಗೆ ಬದಲಾಗಿ ಸಹಾಯಕ ಇಂಜಿನಿಯರ್, ಲೋಕೋಪಯೋಗಿ 
ಇಲಾಖೆ, ದೇವನಹಳ್ಳಿ ರವರನ್ನು ನೇಮಿಸಲು ಪ್ರಸ್ತಾಪಿಸಿರುವುದರಿಂದ ದಿನಾಂಕ:27.11.2012ರ ಅಧಿಸೂಚನೆಯ ಕ್ರಮ ಸಂಖ್ಯೆ 1ರ ಕಾಲಂ 4 ನ್ನು ಮಾರ್ಪಡು 
ಮಾಡಿ ಈ ಕೆಳಕಂಡ ಕೋಷ್ಟಕದಲ್ಲಿ ಕಂಡಂತೆ ಸಹಾಯಕ ಚುನಾವಣಾಧಿಕಾರಿಯನ್ನು ನೇಮಕ ಮಾಡಿ ಆದೇಶಿಸಿದೆ. 

ಕೋಷ್ಟಕ 


ವಾರ್ಡ್‌ಗಳ ಸಂಖ್ಯೆ ಮತ್ತು ಹೆಸರು 


8(d 


ಚುನಾವಣಾಧಿಕಾರಿಗಳು 


ಚುನಾವಣಾಧಿಕಾರಿ 

ಸಹಾಯಕ 
ಚುನಾವಣಾಧಿಕಾರಿಗಳ 
ಕೇಂದ್ರ ಸ್ಥಾನ 
- 2 


ಸಹಾಯಕ 
ಚುನಾವಣಾಧಿಕಾರಿಗಳು 


& 


ವಾರ್ಡ್ ಹೆಸರು 


| 


ಅಶೋಕ ನಗರ 


ಜೆ . ಸಿ .ಬಡಾವಣೆ 


ಭಾರತ್ ನಗರ 


ಪುರಸಭೆ ಕಛೇರಿ, 
ವಿಜಯಪುರ 


ಸಹಾಯಕ ಕಾರ್ಯಪಾಲಕ 

ಅಭಿಯಂತರರು 
ಲೋಕೋಪಯೋಗಿ 
ಇಲಾಖೆ, ದೇವನಹಳ್ಳಿ 


ಸಹಾಯಕ ಇಂಜಿನಿಯರ್, 
ಲೋಕೋಪಯೋಗಿ 
ಇಲಾಖೆ, ದೇವನಹಳ್ಳಿ 


ಶಿಡ್ಲಘಟ್ಟ ಡಿವಿಯೇಷನ್ ರಸ್ತೆ 
ರೆಡ್ಡಿ ಬೀದಿ 
ಕೇಶವಸ್ವಾಮಿ ದೇವಸ್ಥಾನದ ರಸ್ತೆ . 
ಕೋಟೆಬೀದಿ 
| ಮಾರ್ಕೇಟ್ ರಸ್ತೆ 


ಜಿಲ್ಲಾಧಿಕಾರಿಗಳು | 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


೨೪೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - III || ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) ನಂ . ೪೫೬ 
Part - III Bangalore, Saturday, February 16 , 2013 (Magha 27 , Shaka Varsha 1934 ) No . 456 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ ಇಎಲ್‌ಎನ್‌ ( ಪಂ ) ಸಿಆ‌08 /12 - 13 , ದಿನಾಂಕ : 16 - 2 - 2013 
ಕರ್ನಾಟಕ ಪರಸಭೆಗಳ ( ಸದಸ್ಯ ಚುನಾವಣೆ) ನಿಯಮಾವಳಿ 1977 ನಿಯಮ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, ಜಿಲ್ಲಾಧಿಕಾರಿಯಾಗಿರುವ ಎಂ .ಕೆ.ಅಯ್ಯಪ್ಪ ಆದ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ವಿಜಯಪುರ ಪುರಸಭೆಯ ಚುನಾವಣೆಯನ್ನು 
ನಡೆಸಲು ಈ ಕೆಳಗಿನ ಕೋಷ್ಠಕದ ಅಂಕಣದ 3 ಮತ್ತು 4ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು ಕ್ರಮವಾಗಿ ಚುನಾವಣಾಧಿಕಾರಿ ಹಾಗೂ ಸಹಾಯಕ 
ಚುನಾವಣಾಧಿಕಾರಿಯನ್ನಾಗಿ ಅಂಕಣ 5ರಲ್ಲಿ ಅವರ ಹೆಸರಿನ ಮುಂದೆ ಕಾಣಿಸಿರುವ ವಾರ್ಡ್‌ಗಳಿಗೆ ನೇಮಕ ಮಾಡಿರುತ್ತೇನೆ. 

ಚುನಾವಣೆ ಪ್ರಕ್ರಿಯೆ ನಡೆಯುವ ವೇಳೆಯಲ್ಲಿ ಈ ಅಧಿಕಾರಿಗಳು ಸಂಬಂಧ ಪಟ್ಟ ತಹಶೀಲ್ದಾರ್ ಹಾಗೂ ಉಪ ವಿಭಾಗಾಧಿಕಾರಿಗಳ ಸಲಹೆ ಮತ್ತು 
ಮಾರ್ಗದರ್ಶನ ಪಡೆಯುವುದು. 

ಕೋಷ್ಟಕ 


೫ 
) 


ಚುನಾವಣಾಧಿಕಾರಿ ಹಾಗೂ 
ಸಹಾಯಕ ಚುನಾವಣಾಧಿಕಾರಿಗಳ 

* ಕೇಂದ್ರ ಸ್ಥಾನ 


ಚುನಾವಣಾಧಿಕಾರಿಗಳು 


ಸಹಾಯಕ 
ಚುನಾವಣಾಧಿಕಾರಿಗಳು 


ವಾರ್ಡು ಸಂಖ್ಯೆ ಮತ್ತು ಹೆಸರು 
ವಾರ್ಡು 

ವಾರ್ಡುಗಳ ಹೆಸರು 
ಸಂಖ್ಯೆ. 

ಅಶೋಕ ನಗರ 
2 ಜೆ . ಸಿ .ಬಡಾವಣೆ 


ಭಾರತ್ ನಗರ 


| ಪುರಸಭೆ ಕಛೇರಿ, ವಿಜಯಪುರ 


ವ್ಯವಸ್ಥಾಪಕರು, 
ಸಹಾಯಕ ಕಾರ್ಯಪಾಲಕ ಸಹಾಯಕ 

ಅಭಿಯಂತರರು . ಕಾರ್ಯಪಾಲಕ 
ಲೋಕೋಪಯೋಗಿ | ಅಭಿಯಂತರರ ಕಛೇರಿ, 
ಇಲಾಖೆ, ದೇವನಹಳ್ಳಿ ಲೋಕೋಪಯೋಗಿ 

ಇಲಾಖೆ, ದೇವನಹಳ್ಳಿ 


5 


2 


| 


ಪುರಸಭೆ ಕಛೇರಿ, ವಿಜಯಪುರ 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
ಶಿಕ್ಷಣ ಇಲಾಖೆ, 
ದೇವನಹಳ್ಳಿ 


ವ್ಯವಸ್ಥಾಪಕರು, 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ 
* ಕಛೇರಿ, ಶಿಕ್ಷಣ 
ಇಲಾಖೆ, ದೇವನಹಳ್ಳಿ 


ಶಿಡ್ಲಘಟ್ಟ ಡಿವಿಯೇಷನ್ ರಸ್ತೆ 
| ರೆಡ್ಡಿ ಬೀದಿ 
ಕೇಶವಸ್ವಾಮಿ ದೇವಸ್ಥಾನದ ರಸ್ತೆ 
ಕೋಟೆಬೀದಿ 
ಮಾರ್ಕೇಟ್ ಬೀದಿ 
ಮಂಡಿಬೆಲೆ ರಸ್ತೆ 
ಬಲಜಿಗರ ಬೀದಿ 
ಅರಳೇಪೇಟೆ 
ದುರ್ಗಾ ತಾಯಿ ದೇವಸ್ಥಾನದ ಬೀದಿ 
ಗಂಗಾತಾಯಿ ದೇವಸ್ಥಾನದ ರಸ್ತೆ 
ಸುಣ್ಣಕಲ್ಲುಗೂಡು ಬೀದಿ 
ತಾತಯ್ಯನವರ ಮಠದ ರಸ್ತೆ 
ಸತ್ಯಮ್ಮ ಕಾಲೋನಿ 
ಸುಲಾಲ್ ದಿನ್ನೆ 
ಶಾಂತಿನಗರ 
ದರ್ಗಾ ಮೊಹಲ್ಲಾ 
ಇಂದಿರಾನಗರ 
ಗುರಪ್ಪನ ಮಠ 
ಮೆಹಬೂಬ್ ನಗರ 
ರಹಮತ್‌ನಗರ 


3 | ಪುರಸಭೆ ಕಛೇರಿ, ವಿಜಯಪುರ 


ಶಿಶು ಅಭಿವೃದ್ಧಿ ಅಧಿಕಾರಿ, 
ಮಹಿಳಾ ಮತ್ತು ಮಕ್ಕಳ 
ಕಲ್ಯಾಣಾಭಿವೃದ್ಧಿ ಇಲಾಖೆ, 

ದೇವನಹಳ್ಳಿ 


ಉಪ ತಹಶೀಲ್ದಾರ್‌, 
ನಾಡಕಛೇರಿ, 
ವಿಜಯಪುರ 


ಜಿಲ್ಲಾಧಿಕಾರಿಗಳು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೪೦೩ 


ತಿದ್ದುಪಡಿ ಅಧಿಸೂಚನೆ 


ಸಂಖ್ಯೆ ಇಎಲ್‌ಎನ್‌( ಪಂ ) ಸಿಆ‌08 / 12 - 13 ( ಭಾಗ), ದಿನಾಂಕ : 16 - 2 - 2013 
ಕರ್ನಾಟಕ ಪುರಸಭೆಗಳ ( ಸದಸ್ಯ ಚುನಾವಣೆ) ನಿಯಮಾವಳಿ 1977 ನಿಯಮ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, ಜಿಲ್ಲಾಧಿಕಾರಿಯಾಗಿರುವ ಎಂ .ಕೆ.ಅಯ್ಯಪ್ಪ ಆದ ನಾನು ಈ ಹಿಂದೆ ದಿನಾಂಕ:27.11.2012ರಂದು ವ್ಯವಸ್ಥಾಪಕರು, ಸಹಾಯಕ 
ಕಾರ್ಯಪಾಲಕ ಅಭಿಯಂತರರ ಕಛೇರಿ ದೇವನಹಳ್ಳಿ ರವರನ್ನು ವಿಜಯಪುರ ಪುರಸಭೆಯ 1 ರಿಂದ 8ರ ವರೆಗಿನ ವಾರ್ಡುಗಳಿಗೆ ಚುನಾವಣೆ ನಡೆಸಲು 
ಸಹಾಯಕ ಚುನಾವಣಾಧಿಕಾರಿಯನ್ನಾಗಿ ನೇಮಿಸಲಾಗಿದ್ದು , ತಹಶೀಲ್ದಾರ್‌, ದೇವನಹಳ್ಳಿರವರ ಪತ್ರ ದಿನಾಂಕ:19.12.2012ರಂದು ಸಲ್ಲಿಸಿರುವ ವರದಿಯಂತೆ 
ವ್ಯವಸ್ಥಾಪಕರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಕಛೇರಿ ದೇವನಹಳ್ಳಿರವರಿಗೆ ಬದಲಾಗಿ ಸಹಾಯಕ ಇಂಜಿನಿಯರ್, ಲೋಕೋಪಯೋಗಿ 
ಇಲಾಖೆ , ದೇವನಹಳ್ಳಿ ರವರನ್ನು ನೇಮಿಸಲು ಪ್ರಸ್ತಾಪಿಸಿರುವುದರಿಂದ ದಿನಾಂಕ:27.11.2012ರ ಅಧಿಸೂಚನೆಯ ಕ್ರಮ ಸಂಖ್ಯೆ 1ರ ಕಾಲಂ 4 ನ್ನು ಮಾರ್ಪಡು 
ಮಾಡಿ ಈ ಕೆಳಕಂಡ ಕೋಷ್ಟಕದಲ್ಲಿ ಕಂಡಂತೆ ಸಹಾಯಕ ಚುನಾವಣಾಧಿಕಾರಿಯನ್ನು ನೇಮಕ ಮಾಡಿ ಆದೇಶಿಸಿದೆ. 


ಕೋಷ್ಠಕ 


ವಾರ್ಡ್‌ಗಳ ಸಂಖ್ಯೆ ಮತ್ತು ಹೆಸರು 


) 


ಚುನಾವಣಾಧಿಕಾರಿ ಸಹಾಯಕ 
ಚುನಾವಣಾಧಿಕಾರಿಗಳ ಕೇಂದ್ರ 

ಸ್ಥಾನ 


ಚುನಾವಣಾಧಿಕಾರಿಗಳು 


ಸಹಾಯಕ 
ಚುನಾವಣಾಧಿಕಾರಿಗಳು 


ವಾರ್ಡ್ ಹೆಸರು 


5 


| 


6 


ಅಶೋಕ ನಗರ 


ಜೆ. ಸಿ .ಬಡಾವಣೆ 


ಪುರಸಭೆ ಕಛೇರಿ, 
ವಿಜಯಪುರ 


ಸಹಾಯಕ ಕಾರ್ಯಪಾಲಕ 

ಅಭಿಯಂತರರು 
ಲೋಕೋಪಯೋಗಿ 
ಇಲಾಖೆ, ದೇವನಹಳ್ಳಿ 


ಭಾರತ್ ನಗರ 
ಸಹಾಯಕ ಇಂಜಿನಿಯರ್, 

| 4 | ಶಿಡ್ಲಘಟ್ಟ ಡಿವಿಯೇಷನ್ ರಸ್ತೆ 
ಲೋಕೋಪಯೋಗಿ 
ಇಲಾಖೆ, ದೇವನಹಳ್ಳಿ | 5 | ರೆಡ್ಡಿ ಬೀದಿ 

6. | ಕೇಶವಸ್ವಾಮಿ ದೇವಸ್ಥಾನದ ರಸ್ತೆ. 

ಕೋಟೆಬೀದಿ 
| ಮಾರ್ಕೇಟ್ ರಸ್ತೆ 


8 . 


| 


ಜಿಲ್ಲಾಧಿಕಾರಿಗಳು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ – III 
Part - III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬, ೨೦೧೩ ( ಮಾಘ ೨೭ , ಶಕ ವರ್ಷ ೧೯೩೪) 
Bangalore , Saturday , February 16 , 2013 (Magha 27 , Shaka Varsha 1934 ) 


ನಂ . ೪೫೭ 
No . 457 


| | 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ: ಇಎಲ್‌ಎನ್‌ ( ಪಂ ) ಸಿಆರ್‌. 08/12- 13 ( ಭಾ ), ದಿನಾಂಕ : 16 -2 - 2013 
ಕರ್ನಾಟಕ ಪುರಸಭೆಗಳ ( ಸದಸ್ಯ ಚುನಾವಣೆ) ನಿಯಮಾವಳಿ 1977 ನಿಯಮ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, ಜಿಲ್ಲಾಧಿಕಾರಿಯಾಗಿರುವ ಎಂ .ಕೆ.ಅಯ್ಯಪ್ಪ ಆದ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ಪುರಸಭೆಯ ಚುನಾವಣೆಯನ್ನು 
ನಡೆಸಲು ಈ ಕೆಳಗಿನ ಕೋಷ್ಟಕದ ಅಂಕಣದ 3 ಮತ್ತು 4ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು ಕ್ರಮವಾಗಿ ಚುನಾವಣಾಧಿಕಾರಿ ಹಾಗೂ ಸಹಾಯಕ 
ಚುನಾವಣಾಧಿಕಾರಿಯನ್ನಾಗಿ ಅಂಕಣ 5ರಲ್ಲಿ ಅವರ ಹೆಸರಿನ ಮುಂದೆ ಕಾಣಿಸಿರುವ ವಾರ್ಡ್‌ಗಳಿಗೆ ನೇಮಕ ಮಾಡಿರುತ್ತೇನೆ. 

ಚುನಾವಣೆ ಪ್ರಕ್ರಿಯೆ ನಡೆಯುವ ವೇಳೆಯಲ್ಲಿ ಈ ಅಧಿಕಾರಿಗಳು ಸಂಬಂಧ ಪಟ್ಟ ತಹಶೀಲ್ದಾರ್‌ ಹಾಗೂ ಉಪ ವಿಭಾಗಾಧಿಕಾರಿಗಳ ಸಲಹೆ ಮತ್ತು 
ಮಾರ್ಗದರ್ಶನ ಪಡೆಯುವುದು. 


೨೪೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕೋಷ್ಠಕ 


ವಾರ್ಡು ಸಂಖ್ಯೆ ಮತ್ತು ಹೆಸರು 


ಕ್ರ ಸಂ 


ಚುನಾವಣಾಧಿಕಾರಿ 
ಹಾಗೂ ಸಹಾಯಕ 
ಚುನಾವಣಾಧಿಕಾರಿಗಳ 
ಕೇಂದ್ರ ಸ್ಥಾನ 


ಚುನಾವಣಾಧಿಕಾರಿಗಳು 


ಸಹಾಯಕ 
ಚುನಾವಣಾಧಿಕಾರಿಗಳು 


ವಾರ್ಡು 
ಸಂಖ್ಯೆ . 


ವಾರ್ಡುಗಳ ಹೆಸರು 


ಜೂನಿಯರ್ ಕಾಲೇಜು ರಸ್ತೆ. 


ರಾಯನ್‌ನಗರ. 


3 


ಕವಾಡಿ ಮಠ, ರುದ್ರೇಶ್ವರ ದೇವಸ್ಥಾನ ರಸ್ತೆ 


ಜಯನಗರ. 


ತಾಲ್ಲೂಕು ಕಛೇರಿ, 
ನೆಲಮಂಗಲ ತಾಲ್ಲೂಕು 


ಆರ್. ಅನಿಲ್‌ಕುಮಾರ್‌, 
ತಹಶೀಲ್ದಾರ್‌, 
ನೆಲಮಂಗಲ 


ಶ್ರೀ . ಹನುಮಂತರಾಯಪ್ಪ, 
ಉಪ ತಹಶೀಲ್ದಾರ್‌, 
ತ್ಯಾಮಗೊಂಡ್ಲು ನಾಡ 
ಕಛೇರಿ, ನೆಲಮಂಗಲ 

ತಾಲ್ಲೂಕು. 


ಸರ್ಕಾರಿ ಕಿರಿಯ , 
ಪ್ರಾಥಮಿಕ ಪಾಠ 
ಶಾಲೆ, ನೆಲಮಂಗಲ 
( ಸರ್ಕಾರಿ ಆರೋಗ್ಯ 
ಕೇಂದ್ರದ ಹತ್ತಿರ) 


ಶ್ರೀ .ರಾಘವೇಂದ್ರ ಸ್ವಾಮಿ , 
ಸಹಾಯಕ ನಿರ್ದೇಶಕರು, 
ಮದ್ಯಾಹ್ನದ ಉಪಹಾರ , 
ವಿದ್ಯಾ ಇಲಾಖೆ, 
ನೆಲಮಂಗಲ . 


ಶ್ರೀ .ಶೇಖರ್‌ಮೂರ್ತಿ, 
ಕಿರಿಯ ಅಭಿಯಂತರರು , 

ಪಂಚಾಯತ್‌ರಾಜ್, 
ಇಂಜಿನಿಯರಿಂಗ್ , ಉಪ 
ವಿಭಾಗ, ನೆಲಮಂಗಲ. 


ಜಯದೇವ ಹಾಸ್ಟೀಲ್. 
ಕೋಟೆ ರಸ್ತೆ. 
ದೇವಾಂಗ ಬೀದಿ. 
ಹಳೇ ಎಸ್. ಬಿ. ಎಂ . ರಸ್ತೆ. 
ಕುರುಬರ ಬೀದಿ. 
ಚನ್ನಕೇಶವ ಸ್ವಾಮಿ ಗುಡಿ ಬೀದಿ. 
| ಮಹರಾಷ್ಟ್ರ ಬೀದಿ. 
ಹಿಪ್ಪೆ ಆಂಜನೇಯಸ್ವಾಮಿ ಲೇಔಟ್. 
ಮಹಾತ್ಮಗಾಂಧಿ ರಸ್ತೆ, ಸುಭಾಷ ನಗರ. 
ಚನ್ನಪ್ಪ ಬಡಾವಣೆ. 
ಬ್ಯಾಂಕ್ ಕಾಲೋನಿ, 
ವೀವರ್ ಕಾಲೋನಿ, 
ಮುನಿಸಿಪಲ್ ವಸತಿ ಗೃಹಗಳು , ಸುಭಾಷ 
ನಗರ. 
ಗಣೇಶ್‌ರಾಮ್ ಲೇಔಟ್ , ಸುಭಾಷ ನಗರ 
ಗೋವಿಂದಪ್ಪ ಬಡಾವಣೆ, ಸುಭಾಷ ನಗರ 
ಪರಮಣ್ಣ ಲೇಔಟ್. 
ಜಯನಗರ. 
ಇಂದಿರ ನಗರ . 
ಉದ್ಬವ ಗಣಪತಿ ದೇವಸ್ಥಾನ ರಸ್ತೆ . 


18 


3 


. 


ತಾಲ್ಲೂಕು ಸಮಾಜ 
ಕಲ್ಯಾಣಾಧಿಕಾರಿಗಳ 
ಕಛೇರಿ, ನೆಲಮಂಗಲ 


ಶ್ರೀನಿವಾಸ್ , 

ಸಮಾಜ 
ಕಲ್ಯಾಣಾಧಿಕಾರಿಗಳು, 
ತಾಲ್ಲೂಕು ಸಮಾಜ 
ಕಲ್ಯಾಣ ಇಲಾಖೆ, 
ನೆಲಮಂಗಲ. 


ಅಶೋಕ್‌ಕುಮಾರ್‌, 
ಕಿರಿಯ ಅಭಿಯಂತರರು, 
ಪಂಚಾಯತ್ ರಾಜ್, 
ಇಂಜಿನಿಯರಿಂಗ್ , ಉಪ 
ವಿಭಾಗ, ನೆಲಮಂಗಲ 


| 


20 


- 21 


- 23 


ಜಿಲ್ಲಾಧಿಕಾರಿ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಇಎಲ್‌ಎನ್‌ ( ಪಂ ) ಸಿಆರ್‌. 08 /12 - 13 ( ಭಾ ), ದಿನಾಂಕ : 16 -2 - 2013 
ಕರ್ನಾಟಕ ಪರಸಭೆಗಳ ( ಸದಸ್ಯ ಚುನಾವಣೆ) ನಿಯಮಾವಳಿ 1977 ನಿಯಮ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, ಜಿಲ್ಲಾಧಿಕಾರಿಯಾಗಿರುವ ಎಂ .ಕೆ.ಅಯ್ಯಪ್ಪ ಆದ ನಾನು ಈ ಹಿಂದೆ ದಿನಾಂಕ:27. 11. 2012ರಂದು ನೆಲಮಂಗಲ ತಾಲ್ಲೂಕಿನ ತಹಶೀಲ್ದಾರ್ 
ರವರನ್ನು ಚುನಾವಣಾಧಿಕಾರಿಯನ್ನಾಗಿ ನೆಲಮಂಗಲ ಪುರಸಭೆಗೆ ನೆಮೀಸಲಾಗಿದ್ದು , ಅವರು ದಿನಾಂಕ:09 .01.2013ರಂದು ಸಲ್ಲಿಸಿರುವ ಪತ್ರದಂತೆ ಅವರಿಗೆ 
ಬದಲಾಗಿ 
ಶ್ರೀ ಹನುಮ ನಾಯಕ್ , ಕ್ಷೇತ್ರ ಶಿಕ್ಷಣಾಧಿಕಾರಿ , ನೆಲಮಂಗಲ ರವರನ್ನು ನೇಮಿಸಲು ಪ್ರಸ್ತಾಪಿಸಿರುವುದರಿಂದ ಈ ಕೆಳಕಂಡ ಕೋಷ್ಟಕದಲ್ಲಿ ಕಂಡ ಕ್ರಮ ಸಂಖ್ಯೆ 
1ರ ಚುನಾವಣಾಧಿಕಾರಿಯನ್ನು ಬದಲಾವಣೆ ಮಾಡಿ ಆದೇಶಿಸಿದೆ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೪೦೫ 


ವಾರ್ಡ್‌ಗಳ ಸಂಖ್ಯೆ ಮತ್ತು ಹೆಸರು 


೫ 
) 


ಚುನಾವಣಾಧಿಕಾರಿ ಸಹಾಯಕ 
ಚುನಾವಣಾಧಿಕಾರಿಗಳ ಕೇಂದ್ರ | ಚುನಾವಣಾಧಿಕಾರಿಗಳು 


ಸಹಾಯಕ 
ಚುನಾವಣಾಧಿಕಾರಿಗಳು 


ವಾರ್ಡ್ ಹೆಸರು 


ಸ್ಥಾನ 


ತಾಲ್ಲೂಕು ಕಛೇರಿ 
ನೆಲಮಂಗಲ ತಾಲ್ಲೂಕು 


ಶ್ರೀ ಹನುಮ 

ನಾಯಕ್ , 
ಕ್ಷೇತ್ರ ಶಿಕ್ಷಣಾಧಿಕಾರಿ 

ನೆಲಮಂಗಲ 


ಶ್ರೀ 
ಹನುಮಂತರಾಯಪ್ಪ, 
ಉಪ ತಹಶೀಲ್ದಾರ್ 
ತ್ಯಾಮಗೊಂಡ್ಲು ನಾಡ 
ಕಛೇರಿ, ನೆಲಮಂಗಲ 


ಜೂನಿಯರ್ ಕಾಲೇಜು ರಸ್ತೆ 
ರಾಯನ್‌ನಗರ 
ಕವಾಡಿ ಮಠ, ರುದ್ರೇಶ್ವರ ದೇವಸ್ಥಾನ ರಸ್ತೆ. 
ಜಯನಗರ 
ಜಯದೇವ ಹಾಸ್ಟೀಲ್, 
ಕೋಟೆ ರಸ್ತೆ 
ದೇವಾಂಗ ಬೀದಿ 
ಹಳೇ ಎಸ್. ಬಿ . ಎಂ . ರಸ್ತೆ 


ಜಿಲ್ಲಾಧಿಕಾರಿ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೫೮ 
Bangalore, Saturday , February 16 , 2013 (Magha 27 , Shaka Varsha 1934 ) No . 458 


ಭಾಗ - III 
Part - III 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ . ಇ.ಎಲ್.ಎನ್.( ಪಂ ) ಸಿ. ಆರ್ .8/2012 - 13, ದಿನಾಂಕ 16.02 .2013 

ಪ್ರಪತ್ರ - 1 

( ನಿಯಮ - 8 (1) ನೋಡಿ) 
ದೇವನಹಳ್ಳಿ ಪುರಸಭೆ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ 


1) 1964ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ದೇವನಹಳ್ಳಿ ಪುರಸಭೆ ವಾರ್ಡ್‌ಗಳಿಂದ ಪರಸಭಾ 

ಕೌನ್ಸಿಲ್ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು ನೀಡಲಾಗಿರುವ ಸದರಿ ಪುರಸಭಾ 
ಕೌನ್ಸಿಲ್‌ನ ವಿವಿಧ ವಾರ್ಡ್‌ಗಳಿಂದ ರಾಜ್ಯ ಚುನಾವಣಾ ಆಯೋಗ ಹೊರಡಿಸಿರುವ ಆದೇಶ ಸಂಖ್ಯೆ .ರಾಚುಆ 18 ಇಯುಬಿ .2013 ಬೆಂಗಳೂರು, 

ದಿನಾಂಕ 14 .02.2013ರ ಆದೇಶದನ್ವಯ ತುಂಬಲು 
2) ಈಗ ಕರ್ನಾಟಕ ಮುನಿಸಿಪಾಲಿಟಿಸ್ (ಎಲೆಕ್ಷನ್ ಆಫ್ ಕೌನ್ಸಿಲರ್) ನಿಯಮಗಳು 1977ರ ನಿಯಮ 8ರ ಅನ್ವಯವಾಗಿ ಬೆಂಗಳೂರು ಗ್ರಾಮಾಂತರ 

ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಶ್ರೀ ಎಂ .ಕೆ.ಆಯ್ಯಪ್ಪ, ಭಾ . ಅ. ಸೇ ಎಂಬ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ 
ವೇಳಾ ಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿದ್ದೇನೆ. 


ವಿವರ 


ದಿನಾಂಕ ಮತ್ತು ದಿನ 


23 . 02 . 2013 ಶನಿವಾರ 


25 .02. 2013 ಸೋಮವಾರ 


27. 02 .2013 ಬುಧವಾರ 


ನಾಮಪತ್ರಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಮತ್ತು ದಿನ 
ನಾಮಪತ್ರಗಳ ಪರಿಶೀಲನೆಯ ದಿನಾಂಕ ಮತ್ತು ದಿನ 
| ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 
ಮತದಾನ ಅವಶ್ಯವಿದ್ದರೆ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 

( ಮತದಾನದ ಸಮಯ ಬೆಳಿಗ್ಗೆ 7. 00 ಗಂಟೆಯಿಂದ ಸಂಜೆ 5 - 00 ಗಂಟೆಯವರೆಗೆ 
5 ಮರು ಮತದಾನ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 

ಮತಗಳ ಎಣಿಕೆ ಬೆಳಿಗ್ಗೆ 8.00 ಘಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ ) . 
7 | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


07.03.2013 ಗುರುವಾರ 


09 . 03.2013 ಶನಿವಾರ 


11. 03.2013 ಸೋಮವಾರ 
11.03 .2013 ಸೋಮವಾರ | 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 


೨೪೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ಜಿಲ್ಲಾಧಿಕಾರಿ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರವರ ಆಧಿಸೂಚನೆ ಸಂಖ್ಯೆ8 / 2012 -13 ದಿನಾಂಕ 16 .02 .2013 

ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ - 2013 

- ಅನುಬಂಧ 
ಕ್ರ. ಸ. | ತಾಲ್ಲೂಕಿನ ಹೆಸರು ಚುನಾವಣೆ ನಡೆಯುವ ನಗರ 

ವಾರ್ಡು ಸಂಖ್ಯೆ ಮತ್ತು ಹೆಸರು 
ಸ್ಥಳೀಯ ಸಂಸ್ಥೆಯ ಹೆಸರು 
ದೇವನಹಳ್ಳಿ ದೇವನಹಳ್ಳಿ ಪರಸಭೆ 

ಕೊರಚರ ಬೀದಿ 
ಪೂಜಮ್ಮನ ಪಾಳ್ಯ 
ಜೊಳ್ಳಪ್ಪನವರ ಬೀದಿ 
ಗರಡಿ ಬೀದಿ 
ಯಲಹಂಕ ಬೀದಿ 
ಗಾಣಿಗರ ಬೀದಿ 
ಕೋಟೆ ಎಡಭಾಗ 
ಕೋಟೆಬಲಭಾಗ 
ಸರೋವರಬೀದಿ 
ನೀಲೇರಿ 
ಅಚಲ ಮಂದಿರ 
ಮರಳುಬಾಗಿಲು( ಹರಿಜನ ಕಾಲೋನಿ) 
ಮರಳುಬಾಗಿಲು (ಕುಂಬಾರ ಬೀದಿ) 
ಮಹಂತಿಮಠ 
ಕಾಳಮ್ಮ ದೇವಸ್ಥಾನ ಬೀದಿ 
ಅಂಬೇಡ್ಕರ್ ಕಾಲೋನಿ 
ದಾಸರಬೀದಿ 
ಗಂಗಮ್ಮ ದೇವರ ಬೀದಿ 
ಚನ್ನರಾಯಪಟ್ಟಣ್ಣ ರಸ್ತೆ , ಎಡಭಾಗ 
ಚನ್ನರಾಯಪಟ್ಟಣ್ಣ ರಸ್ತೆ , ಬಲಭಾಗ 
ಮದಗಲಮ್ಮ ಗುಡಿ ಬೀದಿ 

ಪ್ರಶಾಂತ ನಗರ 
23 | ಅಕ್ಯೂಪೇಟೆ 


22 


ಭಾಗ – III 
Part – III 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) ನಂ . ೪೫೯ 
Bangalore , Saturday , February 16 , 2013 (Magha 27 , Shaka Varsha 1934 ) No . 459 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ .ಇ.ಎಲ್.ಎನ್.( ಪಂ ) ಸಿ.ಆರ್.8/2012 - 13 , ದಿನಾಂಕ 16.02 . 2013 

ಪ್ರಪತ್ರ -1 

(ನಿಯಮ - 8( 1) ನೋಡಿ) 
ವಿಜಾಪುರ ಪುರಸಭೆ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ 


1) 1964ರ ಕರ್ನಾಟಕ ಪರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ವಿಜಯಪುರ ಪುರಸಭೆ ವಾರ್ಡ್‌ಗಳಿಂದ ಪರಸಭಾ 

ಕೌನ್ಸಿಲ್ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು ನೀಡಲಾಗಿರುವ ಸದರಿ ಪುರಸಭಾ ಕೌನ್ಸಿಲ್‌ನ 
ವಿವಿಧ ವಾರ್ಡ್‌ಗಳಿಂದ ರಾಜ್ಯ ಚುನಾವಣಾ ಆಯೋಗ ಹೊರಡಿಸಿರುವ ಆದೇಶ ಸಂಖ್ಯೆ.ರಾಚುಆ 18 ಇಯುಬಿ. 2013 ಬೆಂಗಳೂರು, ದಿನಾಂಕ 
14.02.2013ರ ಆದೇಶದನ್ವಯ ತುಂಬಲು 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೪೦೭ 


2 ) ಈಗ ಕರ್ನಾಟಕ ಮುನಿಸಿಪಾಲಿಟಿಸ್ ( ಎಲೆಕ್ಷನ್ ಆಫ್ ಕೌನ್ಸಿಲರ್) ನಿಯಮಗಳು 1977ರ ನಿಯಮ 8ರನ್ವಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 

ಜಿಲ್ಲಾಧಿಕಾರಿಯಾದ ಶ್ರೀ ಎಂ .ಕೆ.ಅಯ್ಯಪ್ಪ, ಭಾ . ಅ. ಸೇ ಎಂಬ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ ವೇಳಾ 
ಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿದ್ದೇನೆ. 
ವಿವರ 

ದಿನಾಂಕ ಮತ್ತು ದಿನ 
ನಾಮಪತ್ರಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಮತ್ತು ದಿನ 

23 .02 .2013 ಶನಿವಾರ 
ನಾಮಪತ್ರಗಳ ಪರಿಶೀಲನೆಯ ದಿನಾಂಕ ಮತ್ತು ದಿನ 

25. 02 .2013 ಸೋಮವಾರ 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27.02 . 2013 ಬುಧವಾರ 
ಮತದಾನ ಅವಶ್ಯವಿದ್ದರೆ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 

07. 03.2013 ಗುರುವಾರ 
( ಮತದಾನದ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಂಜೆ 5 - 00 ಗಂಟೆಯವರೆಗೆ 
ಮರು ಮತದಾನ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 

09. 03 .2013 ಶನಿವಾರ 
ಮತಗಳ ಎಣಿಕೆ ಬೆಳಿಗ್ಗೆ 8.00 ಘಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

11.03.2013 ಸೋಮವಾರ 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 

11.03.2013 ಸೋಮವಾರ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಜಿಲ್ಲಾಧಿಕಾರಿ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರವರ ಆಧಿಸೂಚನೆ ಸಂಖ್ಯೆ8 /2012 - 13 ದಿನಾಂಕ 16.02.2013 
ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ - 2013 

ಅನುಬಂಧ 
ತಾಲ್ಲೂಕಿನ ಹೆಸರು ಚುನಾವಣೆ ನಡೆಯುವ ನಗರ 

ವಾರ್ಡು ಸಂಖ್ಯೆ ಮತ್ತು ಹೆಸರು 
ಸ್ಥಳೀಯ ಸಂಸ್ಥೆಯ ಹೆಸರು 
| ದೇವನಹಳ್ಳಿ | ವಿಜಯಪುರ ಪರಸಭೆ 

ಅಶೋಕ ನಗರ 
ಜೆ. ಸಿ.ಬಡಾವಣೆ 
ಭಾರತ್ ನಗರ 
ಶಿಡ್ಲಘಟ್ಟ ಡಿವಿಯೇಷನ್ ರಸ್ತೆ 
ರೆಡ್ಡಿ ಬೀದಿ 
ಕೇಶವಸ್ವಾಮಿ ದೇವಸ್ಥಾನದ ರಸ್ತೆ 
ಕೋಟೆ ಬೀದಿ 
ಮಾರ್ಕೇಟ್ ಬೀದಿ 
ಮಂಡಿಬೆಲೆ ರಸ್ತೆ 
ಬಲಜಿಗರ ಬೀದಿ 
ಅರಳೇಪೇಟೆ 
ದುರ್ಗಾ ತಾಯಿ ದೇವಸ್ಥಾನದ ಬೀದಿ 
ಗಂಗಾತಾಯಿ ದೇವಸ್ಥಾನದ ರಸ್ತೆ 
ಸುಣ್ಣಕಲ್ಲುಗೂಡು ಬೀದಿ 
ತಾತಯ್ಯನವರ ಮಠದ ರಸ್ತೆ 
ಸತ್ಯಮ್ಮ ಕಾಲೋನಿ 
ಸುಲಾಲ್ ದಿನ್ನೆ 
ಶಾಂತಿನಗರ 
ದರ್ಗಾ ಮೊಹಲ್ಲಾ 
ಇಂದಿರಾನಗರ 
ಗುರಪ್ಪನ ಮಠ 
ಮೆಹಬೂಬ್ ನಗರ 
ರಹಮತ್‌ನಗರ 


10 


22 


23 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ , 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 


೨೪೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೬೦ 
Bangalore, Saturday , February 16 , 2013 (Magha 27 , Shaka Varsha 1934 ) || No . 460 


ಭಾಗ - III 
Part - III 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ . ಇ.ಎಲ್.ಎನ್.( ಪಂ ) ಸಿ. ಆರ್ .8/2012 -13, ದಿನಾಂಕ 16 .02 .2013 

ಪ್ರಪತ್ರ - 1 

(ನಿಯಮ - 8(1) ನೋಡಿ) 
ಹೊಸಕೋಟೆ ಪುರಸಭೆ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ 


1) 1964ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಹೊಸಕೋಟೆ ಪುರಸಭೆ ವಾರ್ಡ್‌ಗಳಿಂದ ಪರಸಭಾ 

ಕೌನ್ಸಿಲ್ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು ನೀಡಲಾಗಿರುವ ಸದರಿ ಪುರಸಭಾ 
ಕೌನ್ಸಿಲ್‌ನ ವಿವಿಧ ವಾರ್ಡ್‌ಗಳಿಂದ ರಾಜ್ಯ ಚುನಾವಣಾ ಆಯೋಗ ಹೊರಡಿಸಿರುವ ಆದೇಶ ಸಂಖ್ಯೆ .ರಾಚುಆ 18 ಇಯುಬಿ .2013 ಬೆಂಗಳೂರು, 

ದಿನಾಂಕ 14.02.2013ರ ಆದೇಶದನ್ವಯ ತುಂಬಲು 
2) ಈಗ ಕರ್ನಾಟಕ ಮುನಿಸಿಪಾಲಿಟಿಸ್ ( ಎಲೆಕ್ಷನ್ ಆಫ್ ಕೌನ್ಸಿಲರ್) ನಿಯಮಗಳು 1977ರ ನಿಯಮ 8ರ ಅನುಸಾರವಾಗಿ ಬೆಂಗಳೂರು 

ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಶ್ರೀ ಎಂ .ಕೆ. ಆಯ್ಯಪ್ಪ, ಭಾ . ಅ. ಸೇ ಎಂಬ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ 
ಕಾರ್ಯಕ್ರಮ ವೇಳಾ ಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿದ್ದೇನೆ. 
ವಿವರ 

ದಿನಾಂಕ ಮತ್ತು ದಿನ 
1 | ನಾಮಪತ್ರಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಮತ್ತು ದಿನ 

23.02.2013 ಶನಿವಾರ 
ನಾಮಪತ್ರಗಳ ಪರಿಶೀಲನೆಯ ದಿನಾಂಕ ಮತ್ತು ದಿನ | 

25.02 .2013 ಸೋಮವಾರ 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 .02.2013 ಬುಧವಾರ 
ಮತದಾನ ಅವಶ್ಯವಿದ್ದರೆ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 

07. 03 .2013 ಗುರುವಾರ 
( ಮತದಾನದ ಸಮಯ ಬೆಳಿಗ್ಗೆ 7. 00 ಗಂಟೆಯಿಂದ ಸಂಜೆ 5 - 00 ಗಂಟೆಯವರೆಗೆ 
5 | ಮರು ಮತದಾನ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 

09.03. 2013 ಶನಿವಾರ 
16 ಮತಗಳ ಎಣಿಕೆ ಬೆಳಿಗ್ಗೆ 8.00 ಘಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

11 .03.2013 ಸೋಮವಾರ 
| 7 | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 

11. 03.2013 ಸೋಮವಾರ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 


ಕ್ರ . ಸ . 


ಜಿಲ್ಲಾಧಿಕಾರಿ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರವರ ಅಧಿಸೂಚನೆ ಸಂಖ್ಯೆ8/ 2012 - 13 ದಿನಾಂಕ 16.02 .2013 
ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ - 2013 

ಅನುಬಂಧ 
ತಾಲ್ಲೂಕಿನ ಹೆಸರು ಚುನಾವಣೆ ನಡೆಯುವ ನಗರ 

ವಾರ್ಡು ಸಂಖ್ಯೆ ಮತ್ತು ಹೆಸರು 
ಸ್ಥಳೀಯ ಸಂಸ್ಥೆಯ ಹೆಸರು 
ಹೊಸಕೋಟೆ ಹೊಸಕೋಟೆ ಪುರಸಭೆ 

ಕಿಲಾರಿಪೇಟೆ 
ಚಿಕ್ಕತಿಗಳರಪೇಟೆ 
ಕೋಟೆ 
ತಮ್ಮೇಗೌಡನಬಡಾವಣೆ 
ಎನ್. ಇ.ಎಸ್ ಕ್ವಾರ್ಟಸ್ 
ಸರ್. ಎಂ . ವಿ ಬಡಾವಣೆ 
ಸರ್ . ಎಂ . ವಿ ಬಡಾವಣೆ 
ಸರ್. ಎಂ . ವಿ ಬಡಾವಣೆ 
| ಸರ್. ಎಂ . ವಿ ಬಡಾವಣೆ 
ಸರ್. ಎಂ . ವಿ ಬಡಾವಣೆ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೪೦೯ 


ತಾಲ್ಲೂಕಿನ ಹೆಸರು 


ಚುನಾವಣೆ ನಡೆಯುವ ನಗರ 
ಸ್ಥಳೀಯ ಸಂಸ್ಥೆಯ ಹೆಸರು 


ವಾರ್ಡು ಸಂಖ್ಯೆ ಮತ್ತು ಹೆಸರು 


ಬೆಸ್ತರ ಪೇಟೆ 
ದೊಡ್ಡತಿಗಳರ ಪೇಟೆ | 
ನಾಲಾಗಲ್ಲಿಕಮ್ಮವಾರಿ ಪೇಟೆ 
ದರ್ಜಿಪೇಟೆ, ಕುಂಬಾರರಪೇಟೆ 
ಅರಳೇಪೇಟೆ, ಕುರುಬರಪೇಟೆ. 
ಕುರುಬರಪೇಟೆ 
ಫಕೀರವಾಡ, ರಜಪೂತರಪೇಟೆ 
ಷರಾಬ್ ಮುನಿಸ್ವಾಮಯ್ಯಪೇಟೆ 
[ ಗೌತಮ್ ಕಾಲೋನಿ| 
ಎ .ಆರ್ ಬಡಾವಣೆ 
ಡಾ .ಅಂಬೇಡ್ಕರ್ ಕಾಲೋನಿ 
ಖಾಜಿಮೊಹಲ್ಲಾ, ವರದಾಪುರ 
ದಂಡುಪಾಳ್ಯ, ಸಿದ್ದಾರ್ಥನಗರ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭ , ಶಕ ವರ್ಷ ೧೯೩೪) ನಂ . ೪೬೧ 
Part - III Bangalore , Saturday , February 16 , 2013 (Magha 27 , Shaka Varsha 1934 ) _ No. 461 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ. ಇ.ಎಲ್.ಎನ್.( ಪಂ ) ಸಿ. ಆರ್ .8/2012- 13, ದಿನಾಂಕ 16.02 .2013 

ಪ್ರಪತ್ರ - 1 

(ನಿಯಮ - 8 (1) ನೋಡಿ) 
ನೆಲಮಂಗಲ ಪುರಸಭೆ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ 
1 ) 1964ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ನೆಲಮಂಗಲ ಪುರಸಭೆ ವಾರ್ಡ್‌ಗಳಿಂದ ಪುರಸಭಾ 

ಕೌನ್ಸಿಲ್ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು ನೀಡಲಾಗಿರುವ ಸದರಿ ಪುರಸಭಾ 
ಕೌನ್ಸಿಲ್‌ನ ವಿವಿಧ ವಾರ್ಡ್‌ಗಳಿಂದ ರಾಜ್ಯ ಚುನಾವಣಾ ಆಯೋಗ ಹೊರಡಿಸಿರುವ ಆದೇಶ ಸಂಖ್ಯೆ .ರಾಚುಆ 18 ಇಯುಬಿ.2013 ಬೆಂಗಳೂರು, 
ದಿನಾಂಕ 14 .02 .2013ರ ಆದೇಶದನ್ವಯ ತುಂಬಲು 
ಈಗ ಕರ್ನಾಟಕ ಮುನಿಸಿಪಾಲಿಟಿಸ್ ( ಎಲೆಕ್ಷನ್ ಆಫ್ ಕೌನ್ಸಿಲರ್) ನಿಯಮಗಳು 1977ರ ನಿಯಮ 8ರ ಅನ್ವಯ ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಶ್ರೀ ಎಂ .ಕೆ. ಅಯ್ಯಪ್ಪ, ಭಾ . ಅ.ಸೇ ಎಂಬ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ 
ವೇಳಾ ಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿದ್ದೇನೆ. 


ವಿವರ 


ದಿನಾಂಕ ಮತ್ತು 

ದಿನ 


ನಾಮಪತ್ರಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಮತ್ತು ದಿನ 


23. 02 .2013 
ಶನಿವಾರ 


2 


| ನಾಮಪತ್ರಗಳ ಪರಿಶೀಲನೆಯ ದಿನಾಂಕ ಮತ್ತು ದಿನ 


| 


25. 02 .2013 
ಸೋಮವಾರ 


| ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


27. 02 .2013 
ಬುಧವಾರ 


೨೪೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


4 . 


ಮತದಾನ ಅವಶ್ಯವಿದ್ದರೆ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 
( ಮತದಾನದ ಸಮಯ ಬೆಳಿಗ್ಗೆ 7. 00 ಗಂಟೆಯಿಂದ ಸಂಜೆ 5 - 00 ಗಂಟೆಯವರೆಗೆ 


07 .03. 2013 
ಗುರುವಾರ 


5 | ಮರು ಮತದಾನ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 


09 .03 .2013 
ಶನಿವಾರ 


| ಮತಗಳ ಎಣಿಕೆ ಬೆಳಿಗ್ಗೆ 8.00 ಘಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


11 . 03.2013 
ಸೋಮವಾರ 

11 . 03. 2013 
ಸೋಮವಾರ 


ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ , 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 


ಕ್ರ . ಸ. 


ಜಿಲ್ಲಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರವರ ಅಧಿಸೂಚನೆ ಸಂಖ್ಯೆ 8 /2012 - 13 ದಿನಾಂಕ 16.02.2013 

ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ - 2013 

- ಅನುಬಂಧ 
| ತಾಲ್ಲೂಕಿನ ಹೆಸರು ಚುನಾವಣೆ ನಡೆಯುವ 

ವಾರ್ಡು ಸಂಖ್ಯೆ ಮತ್ತು ಹೆಸರು | 
ನಗರ ಸ್ಥಳೀಯ ಸಂಸ್ಥೆಯ 

ಹೆಸರು 
ನೆಲಮಂಗಲ ನೆಲಮಂಗಲ ಪುರಸಭೆ 

ಜೂನಿಯರ್ ಕಾಲೇಜು ರಸ್ತೆ 
ರಾಯನ್‌ನಗರ. 
ಕವಾಡಿ ಮಠ, ರುದ್ರೇಶ್ವರ ದೇವಸ್ಥಾನ ರಸ್ತೆ. 
ಜಯನಗರ. 
ಜಯದೇವ ಹಾಸ್ಟೀಲ್. 
ಕೋಟೆರಸ್ತೆ. 


ದೇವಾಂಗ ಬೀದಿ. 


12 | 


ಹಳೇ ಎಸ್ . ಬಿ . ಎಂ . ರಸ್ತೆ, 
ಕುರುಬರ ಬೀದಿ, 
ಚನ್ನಕೇಶವ ಸ್ವಾಮಿ ಗುಡಿ ಬೀದಿ. 
ಮಹರಾಷ್ಟ್ರ ಬೀದಿ, 
ಹಿಪ್ಪೆ ಆಂಜನೇಯಸ್ವಾಮಿ ಲೇಔಟ್. 
ಮಹಾತ್ಮಗಾಂಧಿ ರಸ್ತೆ, ಸುಭಾಷನಗರ. 
ಚನ್ನಪ್ಪ ಬಡಾವಣೆ. 
ಬ್ಯಾಂಕ್ ಕಾಲೋನಿ. 
ವೀವರ್ ಕಾಲೋನಿ. 
ಮುನಿಸಿಪಲ್ ವಸತಿ ಗೃಹಗಳು, ಸುಭಾಷ ನಗರ. 
ಗಣೇಶ್‌ರಾಮ್ ಲೇಔಟ್, ಸುಭಾಷ ನಗರ 
ಗೋವಿಂದಪ್ಪ ಬಡಾವಣೆ, ಸುಭಾಷ ನಗರ 
ಪರಮಣ್ಣ ಲೇಔಟ್. 
ಜಯನಗರ. 
ಇಂದಿರ ನಗರ. 
| ಉದ್ಬವ ಗಣಪತಿ ದೇವಸ್ಥಾನ ರಸ್ತೆ . 


19 


20 


22 


23 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ , 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , ಬೆಂಗಳೂರು 


ವಿಶೇಷ ರಾಜ್ಯ ಪತ್ರಿಕೆ 


೨೪೧೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | 
Bangalore , Saturday, February 16 , 2013 (Magha 27 , Shaka Varsha 1934 ) 


ಭಾಗ – III 
Part - III 


ನಂ . ೪೬೨ 
No . 462 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ. ಇ .ಎಲ್ . ಎನ್ .( ಪಂ ) ಸಿ. ಆರ್ . 8 / 2012 - 13 , ದಿನಾಂಕ 16. 02 .2013 

ಪ್ರಪತ್ರ - 1 

(ನಿಯಮ - 8 (1) ನೋಡಿ) 
ದೊಡ್ಡಬಳ್ಳಾಪುರ ನಗರಸಭೆ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ 
1) 1964ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ದೊಡ್ಡಬಳ್ಳಾಪುರ ನಗರಸಭೆ ವಾರ್ಡ್‌ಗಳಿಂದ 

ನಗರಸಭಾ ಕೌನ್ಸಿಲ್ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು ನೀಡಲಾಗಿರುವ ಸದರಿ 
ನಗರಸಭಾ ಕೌನ್ಸಿಲ್‌ನ ವಿವಿಧ ವಾರ್ಡ್‌ಗಳಿಂದ ರಾಜ್ಯ ಚುನಾವಣಾ ಆಯೋಗ ಹೊರಡಿಸಿರುವ ಆದೇಶ ಸಂಖ್ಯೆ .ರಾಚುಆ 18 ಇಯುಬಿ.2013 
ಬೆಂಗಳೂರು, ದಿನಾಂಕ 14.02.2013ರ ಆದೇಶದನ್ವಯ ತುಂಬಲು 
ಈಗ ಕರ್ನಾಟಕ ಮುನಿಸಿಪಾಲಿಟಿಸ್ ( ಎಲೆಕ್ಷನ್ ಆಫ್ ಕೌನ್ಸಿಲರ್) ನಿಯಮಗಳು 1977ರ ನಿಯಮ 8ರನ್ವಯ ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಶ್ರೀ ಎಂ .ಕೆ.ಆಯ್ಯಪ್ಪ, ಭಾ . ಅ. ಸೇ ಎಂಬ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ 
ವೇಳಾ ಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿದ್ದೇನೆ. 


2 ) 


ವಿವರ 
ನಾಮಪತ್ರಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಮತ್ತು ದಿನ 


ದಿನಾಂಕ ಮತ್ತು ದಿನ 
23 .02.2013 
ಶನಿವಾರ 


2 | ನಾಮಪತ್ರಗಳ ಪರಿಶೀಲನೆಯ ದಿನಾಂಕ ಮತ್ತು ದಿನ 


25. 02.2013 
ಸೋಮವಾರ 


ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


27.02.2013 

ಬುಧವಾರ 
07. 03 .2013 
ಗುರುವಾರ 


ಮತದಾನ ಅವಶ್ಯವಿದ್ದರೆ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 
( ಮತದಾನದ ಸಮಯ ಬೆಳಿಗ್ಗೆ 7 . 00 ಗಂಟೆಯಿಂದ ಸಂಜೆ 5 - 00 ಗಂಟೆಯವರೆಗೆ 
ಮರು ಮತದಾನ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 


09 . 03.2013 
ಶನಿವಾರ 


| ಮತಗಳ ಎಣಿಕೆ ಬೆಳಿಗ್ಗೆ 8. 00 ಘಂಟೆಯಿಂದ ( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


11. 03.2013 
ಸೋಮವಾರ 

11 . 03 .2013 
ಸೋಮವಾರ 


ಚುನಾವಣೆಯನ್ನು ಯಾವ 
ಆ ದಿನಾಂಕ ಮತ್ತು ದಿನ 


ದಿನಾಂಕಕ್ಕೆ 


ಮುಂಚೆ 


ಮುಕ್ತಾಯಗೊಳಿಸಬೇಕೋ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ , 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಜಿಲ್ಲಾಧಿಕಾರಿ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರವರ ಆಧಿಸೂಚನೆ ಸಂಖ್ಯೆ8 / 2012 - 13 ದಿನಾಂಕ 16. 02.2013 
ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ - 2013 | 

ಅನುಬಂಧ 
ತಾಲ್ಲೂಕಿನ ಹೆಸರು ಚುನಾವಣೆ ನಡೆಯುವ ನಗರ | 

ವಾರ್ಡು ಸಂಖ್ಯೆ ಮತ್ತು ಹೆಸರು 
ಸ್ಥಳೀಯ ಸಂಸ್ಥೆಯ ಹೆಸರು 
| ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ 

ಸೋಮೆಶ್ವರ ಬಡಾವಣೆ 
ನಗರ ಸಭೆ 

ಗಂಗಾಧರಪುರ 


ಕ್ರಸ. 


ಡಿ - ಕ್ರಾಸ್ 


ವಿನಾಯಕ ನಗರ 


೨೪೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


5 


ಸಿದ್ದೇನಾಯಕನಹಳ್ಳಿ 
ಖಾಸ್ ಬಾಗ್ 
ದರ್ಗಾಪುರ 
ಹೊನ್ನಿಗರ ಪೇಟೆ 
ಸಂಜಯ ನಗರ 


ವೀರಭದ್ರನಪಾಳ್ಯ 

ಕರೇನಹಳ್ಳಿ ( ಕಾಳಿದಾಸ ನಗರ ) 
12 ಕನಕದಾಸ ನಗರ 
13 ಭುವನೇಶ್ವರಿ ನಗರ 

ನೇಯ್ದ ಬೀದಿ 
15 ಚೌಡೇಶ್ವರಿಗುಡಿಬೀದಿ 
16 ಕಲಾಸಿಪಾಳ್ಯ 
17 ಕಲ್ಲುಪೇಟೆ 
18 ಕುಚ್ಚಪ್ಪನಪೇಟೆ 

ದೇವರಾಜ ನಗರ 


ಪಿಂಜಾರುಬೀಡು 


ಹೇಮಾವತಿಪೇಟೆ 


ನಗರ್ತರಪೇಟೆ 


ಚಿಕ್ಕಪೇಟೆ 
ವೈಶ್ಯರಬೀದಿ 
ಎಲೇಪೇಟೆ 


ಕುಂಬಾರಪೇಟೆ 


ರೋಜಿಪುರ 


| ಗಾಣಿಗರಪೇಟೆ 


ವಡ್ಡರಪೇಟೆ 
30 | ಶಾಂತಿನಗರ 
31 | ಮುತ್ಯಾಲಮ್ಮ ಗುಡಿ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ – III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೬೩ 
Part – III Bangalore, Saturday , February 16 , 2013 (Magha 27 , Shaka Varsha 1934 ) No . 463 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಆದೇಶ 
ನಂ . ಚು ( 4) ಸಿಆರ್ 08 /12 - 13, ಶಿವಮೊಗ್ಗ ದಿನಾಂಕ 15 - 02 - 13 
ವಿಷಯ: ಶಿವಮೊಗ್ಗ ಜಿಲ್ಲೆಯಲ್ಲಿನ ನಗರಸಭೆ / ಪುರಸಭೆ / ಪಟ್ಟಣ ಪಂಚಾಯತಿಗಳಿಗೆ ಚುನಾವಣೆ - 2013 

ರಿಟರಿಂಗ್ ಅಧಿಕಾರಿಗಳ ಮತ್ತು ಸಹಾಯಕ ರಿಟನ್ನಿಂಗ್ ಅಧಿಕಾರಿಗಳ ನೇಮಕಾತಿ 
ಉಲ್ಲೇಖ: ರಾಜ್ಯ ಚುನಾವಣಾ ಆಯೋಗದ ಪತ್ರದ ಅರೆಸರ್ಕಾರಿ ಪತ್ರ ನಂ . ರಾಚುಆ 60 ಇಯುಬಿ 2012 ದಿನಾಂಕ 

04 - 09 - 12. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೪೧೩ 


ಕರ್ನಾಟಕ ಮುನಿಸಿಪಾಲಿಟಿ (ಕೌನ್ಸಿಲರುಗಳಿಗೆ ಚುನಾವಣೆ) ನಿಯಮಗಳು 1977ರ ನಿಯಮ 4ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಪ್ರಯೋಗಿಸಿ, ಡೆಪ್ಯುಟಿ ಕಮೀಷನರ್, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ವಿಪುಲ್ ಬನ್ಸಲ್ ಎಂಬ ನಾನು ಈ ಕೆಳಗಿನ ಕೋಷ್ಟಕದ ಅಂಕಣ ( 2) ರ ನಗರಸಭೆ, 
ಪುರಸಭೆ, ಪಟ್ಟಣ ಪಂಚಾಯತಿಯ ಎಲ್ಲಾ ವಾರ್ಡುಗಳ ಕೌನ್ಸಿಲರುಗಳ ಸ್ಥಾನಗಳ ಚುನಾವಣೆಗೆ ಅಂಕಣ (3) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ರಿಟರಿಂಗ್ 
ಅಧಿಕಾರಿ ಎಂದೂ ಹಾಗೂ ಅಂಕಣ (4) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ಸಹಾಯಕ ರಿಟನ್ನಿಂಗ್ ಅಧಿಕಾರಿ " ಎಂದೂ ನಾಮನಿರ್ದೇಶನ ಮಾಡಿರುತ್ತೇನೆ. 

ಈ ನಾಮನಿರ್ದೇಶನವು ಈ ತಕ್ಷಣದಿಂದ ಜಾರಿಗೆ ಬಂದಿರುತ್ತದೆ ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಆದೇಶ ನಂ . ಚು ( 4) ಸಿಆರ್ 08 / 12 - 13 ಶಿವಮೊಗ್ಗ ದಿನಾಂಕ 15 - 02 - 13 ಕೋಷ್ಟಕ 
ನಗರ ಸ್ಥಳೀಯ ಸಂಸ್ಥೆಯ ಹೆಸರು: ಪಟ್ಟಣ ಪಂಚಾಯತಿ ಶಿರಾಳಕೊಪ್ಪ, . 
ವಾರ್ಡಿನ ಹೆಸರು ಮತ್ತು ಸಂಖ್ಯೆ 

ರಿಟರಿಂಗ್ ಅಧಿಕಾರಿ 

ಸಹಾಯಕ ರಿಟನ್ನಿಂಗ್ ಅಧಿಕಾರಿ 
ಸಂಖ್ಯೆ 


ಕ್ರಮ 


2 . 


ಸಹಾಯಕ ನಿರ್ದೇಶಕರು, ಸಹಾಯಕ ಕೃಷಿ ಅಧಿಕಾರಿ, 
ಕೃಷಿ ನಿರ್ದೇಶಕರ ಕಚೇರಿ, ಶಿಕಾರಿಪುರ. 

| ರೈತ ಸಂಪರ್ಕ ಕೇಂದ್ರ, 
ಶಿರಾಳಕೊಪ್ಪ 


| ಶಿರಾಳಕೊಪ್ಪ - 1 
ಶಿರಾಳಕೊಪ್ಪ -2 
ಶಿರಾಳಕೊಪ್ಪ -3 
ಶಿರಾಳಕೊಪ್ಪ - 4 
ಶಿರಾಳಕೊಪ್ಪ -5 
ಶಿರಾಳಕೊಪ್ಪ - 6 
ಶಿರಾಳಕೊಪ್ಪ - 7 
ಶಿರಾಳಕೊಪ್ಪ - 8 
ಶಿರಾಳಕೊಪ್ಪ - 9 | 
ಶಿರಾಳಕೊಪ್ಪ -10 
ಶಿರಾಳಕೊಪ್ಪ - 11 | 
ಶಿರಾಳಕೊಪ್ಪ -12 
ಶಿರಾಳಕೊಪ್ಪ -13 
ಶಿರಾಳಕೊಪ್ಪ - 14 
ಶಿರಾಳಕೊಪ್ಪ - 15 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part – III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) 
Bangalore , Saturday , February 16 , 2013 (Magha 27 , Shaka Varsha 1934 ) 


ನಂ . ೪೬೪ 
No . 464 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಆದೇಶ 


ವಿಷಯ : 


ನಂ . ಚು (4)ಸಿಆರ್ 08 /12 - 13, ಶಿವಮೊಗ್ಗ ದಿನಾಂಕ 15 - 02 - 13 
ಶಿವಮೊಗ್ಗ ಜಿಲ್ಲೆಯಲ್ಲಿನ ನಗರಸಭೆ | ಪುರಸಭೆ / ಪಟ್ಟಣ ಪಂಚಾಯತಿಗಳಿಗೆ ಚುನಾವಣೆ - 2013 
ರಿಟನ್ನಿಂಗ್ ಅಧಿಕಾರಿಗಳ ಮತ್ತು ಸಹಾಯಕ ರಿಟನ್ನಿಂಗ್ ಅಧಿಕಾರಿಗಳ ನೇಮಕಾತಿ 
ರಾಜ್ಯ ಚುನಾವಣಾ ಆಯೋಗದ ಪತ್ರದ ಅರೆಸರ್ಕಾರಿ ಪತ್ರ ನಂ . ರಾಚುಆ 60 ಇಯುಬಿ 2012 ದಿನಾಂಕ 04 - 09 - 12. 


ಉಲ್ಲೇಖ: 


೨೪೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ಮುನಿಸಿಪಾಲಿಟಿ (ಕೌನ್ಸಿಲರುಗಳಿಗೆ ಚುನಾವಣೆ) ನಿಯಮಗಳು 1977ರ ನಿಯಮ 4ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಪ್ರಯೋಗಿಸಿ, ಡೆಪ್ಯುಟಿ ಕಮೀಷನರ್, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ವಿಪುಲ್ ಬನ್ಸಲ್ ಎಂಬ ನಾನು ಈ ಕೆಳಗಿನ ಕೋಷ್ಟಕದ ಅಂಕಣ ( 2) ರ ನಗರಸಭೆ, 
ಪುರಸಭೆ, ಪಟ್ಟಣ ಪಂಚಾಯತಿಯ ಎಲ್ಲಾ ವಾರ್ಡುಗಳ ಕೌನ್ಸಿಲರುಗಳ ಸ್ಥಾನಗಳ ಚುನಾವಣೆಗೆ ಅಂಕಣ (3) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ರಿಟರಿಂಗ್ 
ಅಧಿಕಾರಿ ಎಂದೂ ಹಾಗೂ ಅಂಕಣ (4) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ಸಹಾಯಕ ರಿಟನ್ನಿಂಗ್ ಅಧಿಕಾರಿ " ಎಂದೂ ನಾಮನಿರ್ದೇಶನ ಮಾಡಿರುತ್ತೇನೆ. 

ಈ ನಾಮನಿರ್ದೇಶನವು ಈ ತಕ್ಷಣದಿಂದ ಜಾರಿಗೆ ಬಂದಿರುತ್ತದೆ ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಆದೇಶ ನಂ . ಚು (4) ಸಿಆರ್ 08 /12 -13 ಶಿವಮೊಗ್ಗ ದಿನಾಂಕ 15 - 02 -13 ಕೋಷ್ಟಕ 
ನಗರ ಸ್ಥಳೀಯ ಸಂಸ್ಥೆಯ ಹೆಸರು: ಪುರಸಭೆ ಶಿಕಾರಿಪುರ. 


ಕ್ರಮ 


ವಾರ್ಡಿನ ಹೆಸರು ಮತ್ತು ಸಂಖ್ಯೆ 


ರಿಟನ್ನಿಂಗ್ ಅಧಿಕಾರಿ 


ಸಹಾಯಕ ರಿಟರಿಂಗ್ ಅಧಿಕಾರಿ 


ಸಂಖ್ಯೆ 


- 


2 


3 


ಶಿಕಾರಿಪುರ- 1 


ಕಾರ್ಯನಿರ್ವಹಣಾಧಿಕಾರಿಗಳು 
ತಾಲ್ಲೂಕು ಪಂಚಾಯ್ತಿ , 
ಶಿಕಾರಿಪುರ 


ತಾಲ್ಲೂಕು ಸಮಾಜಕಲ್ಯಾಣಾಧಿಕಾರಿಗಳು , 
ಶಿಕಾರಿಪುರ 


ಶಿಕಾರಿಪುರ - 2 


ಶಿಕಾರಿಪುರ - 3 


| ಶಿಕಾರಿಪುರ - 4 


ಶಿಕಾರಿಪುರ - 5 


ಶಿಕಾರಿಪುರ - 6 


[ ಶಿಕಾರಿಪುರ - 7 
ಶಿಕಾರಿಪುರ - 8 


ಶಿಕಾರಿಪುರ - 9 


ಶಿಕಾರಿಪುರ - 10 


ಶಿಕಾರಿಪುರ - 11 


ಶಿಕಾರಿಪುರ - 12 


ಶಿಕಾರಿಪುರ- 13 


ತಹಶೀಲ್ದಾರ್‌, 
ಶಿಕಾರಿಪುರ ತಾಲ್ಲೂಕು 


ಉಪ ತಹಶೀಲ್ದಾರ್‌, 
ನಾಡಕಚೇರಿ, ಹೊಸೂರು ನಾಡಕಚೇರಿ, 
ಶಿಕಾರಿಪುರ ತಾಲ್ಲೂಕು 


ಶಿಕಾರಿಪುರ - 14 


ಶಿಕಾರಿಪುರ - 15 


ಶಿಕಾರಿಪುರ- 16 


ಶಿಕಾರಿಪುರ - 17 


ಶಿಕಾರಿಪುರ - 18 


ಶಿಕಾರಿಪುರ - 19 


[ ಶಿಕಾರಿಪುರ - 20 


ಶಿಕಾರಿಪುರ - 21 


ಶಿಕಾರಿಪುರ - 22 
ಶಿಕಾರಿಪುರ - 23 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ವಿಶೇಷ ರಾಜ್ಯ ಪತ್ರಿಕೆ 


೨೪೧೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | 
Bangalore , Saturday , February 16 , 2013 (Magha 27 , Shaka Varsha 1934 ) 


ಭಾಗ – III 
Part - III 


ನಂ . ೪೬೫ 
No . 465 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಆದೇಶ 


ನಂ . ಚು ( 4) ಸಿಆರ್ 08 /12 - 13, ಶಿವಮೊಗ್ಗ ದಿನಾಂಕ 15 - 02 - 13 
ವಿಷಯ : 

ಶಿವಮೊಗ್ಗ ಜಿಲ್ಲೆಯಲ್ಲಿನ ನಗರಸಭೆ / ಪುರಸಭೆ / ಪಟ್ಟಣ ಪಂಚಾಯತಿಗಳಿಗೆ ಚುನಾವಣೆ - 2013- ರಿಟನ್ನಿಂಗ್ ಅಧಿಕಾರಿಗಳ 

ಮತ್ತು ಸಹಾಯಕ ರಿಟರಿಂಗ್ ಅಧಿಕಾರಿಗಳ ನೇಮಕಾತಿ 
ಉಲ್ಲೇಖಃ ರಾಜ್ಯ ಚುನಾವಣಾ ಆಯೋಗದ ಪತ್ರದ ಅರೆಸರ್ಕಾರಿ ಪತ್ರ ನಂ . ರಾಚುಆ 60 ಇಯುಬಿ 2012 ದಿನಾಂಕ 04 - 09 - 12 . 

ಕರ್ನಾಟಕ ಮುನಿಸಿಪಾಲಿಟಿ (ಕೌನ್ಸಿಲರುಗಳಿಗೆ ಚುನಾವಣೆ) ನಿಯಮಗಳು 1977ರ ನಿಯಮ 4ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಪ್ರಯೋಗಿಸಿ, ಡೆಪ್ಯುಟಿ ಕಮೀಷನರ್, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ವಿಪುಲ್ ಬನ್ಸಲ್ ಎಂಬ ನಾನು ಈ ಕೆಳಗಿನ ಕೋಷ್ಟಕದ ಅಂಕಣ (2) ರ ನಗರಸಭೆ , 
ಪುರಸಭೆ , ಪಟ್ಟಣ ಪಂಚಾಯತಿಯ ಎಲ್ಲಾ ವಾರ್ಡುಗಳ ಕೌನ್ಸಿಲರುಗಳ ಸ್ಥಾನಗಳ ಚುನಾವಣೆಗೆ ಅಂಕಣ (3) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ರಿಟನ್ನಿಂಗ್ 
ಅಧಿಕಾರಿ ಎಂದೂ ಹಾಗೂ ಅಂಕಣ ( 4) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ಸಹಾಯಕ ರಿಟರಿಂಗ್ ಅಧಿಕಾರಿ " ಎಂದೂ ನಾಮನಿರ್ದೇಶನ ಮಾಡಿರುತ್ತೇನೆ. 
ಈ ನಾಮನಿರ್ದೇಶನವು ಈ ತಕ್ಷಣದಿಂದ ಜಾರಿಗೆ ಬಂದಿರುತ್ತದೆ ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 

ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಆದೇಶ ನಂ . ಚು ( 4) ಸಿಆರ್ 08 / 12 - 13 ಶಿವಮೊಗ್ಗ ದಿನಾಂಕ 15 - 02 - 13 ಕೋಷ್ಟಕ 


ನಗರ ಸ್ಥಳೀಯ ಸಂಸ್ಥೆಯ ಹೆಸರು: ನಗರಸಭೆಃ ಸಾಗರ 


ಕ್ರಮ 


ವಾರ್ಡಿನ ಹೆಸರು ಮತ್ತು ಸಂಖ್ಯೆ 


ರಿಟನ್ನಿಂಗ್ ಅಧಿಕಾರಿ 


ಸಹಾಯಕ ರಿಟರಿಂಗ್ ಅಧಿಕಾರಿ 


ಸಂಖ್ಯೆ 


ಸಾಗರ - 1 


ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 
ಜಿ , ಪಂ , ಇ ವಿಭಾಗ, ಸಾಗರ 


ಸಾಗರ - 15 


ಸಹಾಯಕ ಕೃಷಿ ಅಧಿಕಾರಿ 
ಸಹಾಯಕ ಕೃಷಿ ನಿರ್ದೆಶಕರ ಕಛೇರಿ 
ಸಾಗರ 


ಸಾಗರ -16 


ಸಾಗರ - 17 


ಸಾಗರ - 18 


ಸಾಗರ - 19 


ಸಾಗರ - 20 


ಸಾಗರ - 28 


ಸಾಗರ - 2 


ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ, ಸಾಗರ 


ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು 
ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ 
ಕಛೇರಿ ಸಾಗರ . 


ಸಾಗರ - 3 


ಸಾಗರ - 4 


ಸಾಗರ - 5 


ಸಾಗರ - 6 
ಸಾಗರ - 7 


ಸಾಗರ - 8 


ಸಾಗರ - 14 


೨೪೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರಮ 


ವಾರ್ಡಿನ ಹೆಸರು ಮತ್ತು ಸಂಖ್ಯೆ 


ರಿಟನ್ನಿಂಗ್ ಅಧಿಕಾರಿ 


ಸಹಾಯಕ ರಿಟನ್ನಿಂಗ್ ಅಧಿಕಾರಿ 


ಸಂಖ್ಯೆ 


3 


. 


ಸಾಗರ - 9 


ಸಹಾಯಕ ನಿರ್ದೇಶಕರು ಪಶು 
ಸಂಗೋಪನಾ ಇಲಾಖೆ ಸಾಗರ . 


ಸಾಗರ - 10 


ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು 
ಸಮಾಜ ಕಲ್ಯಾಣಾಧಿಕಾರಿಗಳ ಕಛೇರಿ 
ಸಾಗರ 


ಸಾಗರ - 11 


ಸಾಗರ - 12 


ಸಾಗರ - 13 


ಸಾಗರ - 21 


ಸಾಗರ - 22 


ಸಾಗರ - 23 


ಸಾಗರ - 24 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸಾಗರ 


ಸಾಗರ - 25 


ಸಹಾಯಕ ನಿರ್ದೆಶಕರು 
ಅಕ್ಷರ ದಾಸೋಹ 
ತಾಲ್ಲೂಕು ಪಂಚಾಯತಿ 
ಸಾಗರ 


ಸಾಗರ -26 


ಸಾಗರ - 27 


ಸಾಗರ - 29 


ಸಾಗರ - 30 


ಸಾಗರ - 31 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part – III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭ , ಶಕ ವರ್ಷ ೧೯೩೪) . 
Bangalore , Saturday , February 16 , 2013 (Magha 27 , Shaka Varsha 1934 ) 


ನಂ . ೪೬೬ 
No . 466 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಆದೇಶ 
ನಂ . ಚು( 4) ಸಿಆರ್ 08 / 12 -13, ಶಿವಮೊಗ್ಗ ದಿನಾಂಕ 15 - 02 -13 


ವಿಷಯ : 


ಶಿವಮೊಗ್ಗ ಜಿಲ್ಲೆಯಲ್ಲಿನ ನಗರಸಭೆ / ಪುರಸಭೆ / ಪಟ್ಟಣ ಪಂಚಾಯತಿಗಳಿಗೆ ಚುನಾವಣೆ - 2013 - ರಿಟನ್ನಿಂಗ್ 
ಅಧಿಕಾರಿಗಳ ಮತ್ತು ಸಹಾಯಕ ರಿಟನ್ನಿಂಗ್ ಅಧಿಕಾರಿಗಳ ನೇಮಕಾತಿ 
ರಾಜ್ಯ ಚುನಾವಣಾ ಆಯೋಗದ ಪತ್ರದ ಅರೆಸರ್ಕಾರಿ ಪತ್ರ ನಂ . ರಾಚುಆ 60 ಇಯುಬಿ 2012 ದಿನಾಂಕ 04 - 09 - 12 . 


ಉಲ್ಲೇಖಃ 


ಕರ್ನಾಟಕ ಮುನಿಸಿಪಾಲಿಟಿ (ಕೌನ್ಸಿಲರುಗಳಿಗೆ ಚುನಾವಣೆ) ನಿಯಮಗಳು 1977ರ ನಿಯಮ 4ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಪ್ರಯೋಗಿಸಿ, ಡೆಪ್ಯುಟಿ ಕಮೀಷನರ್, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ವಿಪುಲ್ ಬನ್ಸಲ್ ಎಂಬ ನಾನು ಈ ಕೆಳಗಿನ ಕೋಷ್ಟಕದ ಅಂಕಣ (2) ರ ನಗರಸಭೆ , 
ಪುರಸಭೆ, ಪಟ್ಟಣ ಪಂಚಾಯತಿಯ ಎಲ್ಲಾ ವಾರ್ಡುಗಳ ಕೌನ್ಸಿಲರುಗಳ ಸ್ಥಾನಗಳ ಚುನಾವಣೆಗೆ ಅಂಕಣ (3) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ರಿಟನ್ನಿಂಗ್ 
ಅಧಿಕಾರಿ ಎಂದೂ ಹಾಗೂ ಅಂಕಣ (4) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ಸಹಾಯಕ ರಿಟನ್ನಿಂಗ್ ಅಧಿಕಾರಿ " ಎಂದೂ ನಾಮನಿರ್ದೇಶನ ಮಾಡಿರುತ್ತೇನೆ. 

ಈ ನಾಮನಿರ್ದೇಶನವು ಈ ತಕ್ಷಣದಿಂದ ಜಾರಿಗೆ ಬಂದಿರುತ್ತದೆ ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

೨೪೧೭ 
ಆದೇಶ ನಂ . ಚು(4)ಸಿಆರ್ 08 /12- 13 ಶಿವಮೊಗ್ಗ ದಿನಾಂಕ 15- 02 - 13 ಕೋಷ್ಟಕ 
ನಗರ ಸ್ಥಳೀಯ ಸಂಸ್ಥೆಯ ಹೆಸರು: ಪಟ್ಟಣ ಪಂಚಾಯತಿ ತೀರ್ಥಹಳ್ಳಿ . 
ಕ್ರಮ | ವಾರ್ಡಿನ ಹೆಸರು ಮತ್ತು ಸಂಖ್ಯೆ 

ರಿಟರಿಂಗ್ ಅಧಿಕಾರಿ 

ಸಹಾಯಕ ರಿಟನ್ನಿಂಗ್ ಅಧಿಕಾರಿ 
ಸಂಖ್ಯೆ 


ತೀರ್ಥಹಳ್ಳಿ 


ತಹಶೀಲ್ದಾರ್‌, 
ತಾಲ್ಲೂಕು 


ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, 
ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, 
ಸೊಪ್ಪುಗುಡ್ಡೆ, ತೀರ್ಥಹಳ್ಳಿ 


ತೀರ್ಥಹಳ್ಳಿ - 1 
ತೀರ್ಥಹಳ್ಳಿ - 2 
ತೀರ್ಥಹಳ್ಳಿ -3 
ತೀರ್ಥಹಳ್ಳಿ - 4 
ತೀರ್ಥಹಳ್ಳಿ - 5 
ತೀರ್ಥಹಳ್ಳಿ - 6 
ತೀರ್ಥಹಳ್ಳಿ -7 
ತೀರ್ಥಹಳ್ಳಿ - 8 
ತೀರ್ಥಹಳ್ಳಿ - 9 
ತೀರ್ಥಹಳ್ಳಿ -10 
ತೀರ್ಥಹಳ್ಳಿ -11 
ತೀರ್ಥಹಳ್ಳಿ - 12 
ತೀರ್ಥಹಳ್ಳಿ - 13 
ತೀರ್ಥಹಳ್ಳಿ -14 
ತೀರ್ಥಹಳ್ಳಿ - 15 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part - III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) 
Bangalore , Saturday , February 16 , 2013 (Magha 27, Shaka Varsha 1934 ) 


ನಂ . ೪೬೭ 
No . 467 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಆದೇಶ 


ನಂ . ಚು4) ಸಿಆರ್ 08 / 12 - 13 , ಶಿವಮೊಗ್ಗ ದಿನಾಂಕ 15 - 02 - 13 


ವಿಷಯ : ಶಿವಮೊಗ್ಗ ಜಿಲ್ಲೆಯಲ್ಲಿನ ನಗರಸಭೆ / ಪುರಸಭೆ / ಪಟ್ಟಣ ಪಂಚಾಯತಿಗಳಿಗೆ ಚುನಾವಣೆ -2013 - ರಿಟನ್ನಿಂಗ್ 

ಅಧಿಕಾರಿಗಳ ಮತ್ತು ಸಹಾಯಕ ರಿಟರಿಂಗ್ ಅಧಿಕಾರಿಗಳ ನೇಮಕಾತಿ 
ಉಲ್ಲೇಖ: ರಾಜ್ಯ ಚುನಾವಣಾ ಆಯೋಗದ ಪತ್ರದ ಅರೆಸರ್ಕಾರಿ ಪತ್ರ ನಂ . ರಾಚುಆ 

60 ಇಯುಬಿ 2012 ದಿನಾಂಕ 04 - 09 - 12. 
ಕರ್ನಾಟಕ ಮುನಿಸಿಪಾಲಿಟಿ (ಕೌನ್ಸಿಲರುಗಳಿಗೆ ಚುನಾವಣೆ) ನಿಯಮಗಳು 1977ರ ನಿಯಮ 4ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಪ್ರಯೋಗಿಸಿ, ಡೆಪ್ಯುಟಿ ಕಮೀಷನರ್ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ವಿಪುಲ್ ಬನ್ಸಲ್ ಎಂಬ ನಾನು ಈ ಕೆಳಗಿನ ಕೋಷ್ಟಕದ ಅಂಕಣ (2) ರ ನಗರಸಭೆ, 
ಪುರಸಭೆ, ಪಟ್ಟಣ ಪಂಚಾಯತಿಯ ಎಲ್ಲಾ ವಾರ್ಡುಗಳ ಕೌನ್ಸಿಲರುಗಳ ಸ್ಥಾನಗಳ ಚುನಾವಣೆಗೆ ಅಂಕಣ (3) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ರಿಟನ್ನಿಂಗ್ 
ಅಧಿಕಾರಿ ಎಂದೂ ಹಾಗೂ ಅಂಕಣ (4) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ಸಹಾಯಕ ರಿಟನ್ನಿಂಗ್ ಅಧಿಕಾರಿ " ಎಂದೂ ನಾಮನಿರ್ದೇಶನ ಮಾಡಿರುತ್ತೇನೆ. 

ಈ ನಾಮನಿರ್ದೇಶನವು ಈ ತಕ್ಷಣದಿಂದ ಜಾರಿಗೆ ಬಂದಿರುತ್ತದೆ ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


೨೪೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ಆದೇಶ ನಂ. ಚು (4) ಸಿಆರ್ 08/12 - 13 ಶಿವಮೊಗ್ಗ ದಿನಾಂಕ 15- 02 - 13 ಕೋಷ್ಟಕ 
ನಗರ ಸ್ಥಳೀಯ ಸಂಸ್ಥೆಯ ಹೆಸರು: ನಗರಸಭೆ: ಶಿವಮೊಗ್ಗ 
ವಾರ್ಡಿನ ಹೆಸರು ಮತ್ತು ಸಂಖ್ಯೆ 

ರಿಟನ್ನಿಂಗ್ ಅಧಿಕಾರಿ 

ಸಹಾಯಕ ರಿಟನ್ನಿಂಗ್ ಅಧಿಕಾರಿ 
ಸಂಖ್ಯೆ 


ಕ್ರಮ 


ಉಪ ನಿರ್ದೇಶಕರು, 
ಕೃಷಿ ಇಲಾಖೆ, ತರಬೇತಿ ಕೇಂದ್ರ, ಹಳ್ಳಿಕೆರೆ, 
ಶಿವಮೊಗ್ಗ ಜಿಲ್ಲೆ 


ಸಹಾಯಕ ಕಾಠ್ಯಪಾಲಕ ಅಭಿಯಂತರರು 
ಸಹಾಯಕ ಕಾರಪಾಲಕ ಅಭಿಯಂತರರ 
ಕಛೇರಿ ಕೊಳಚೆ ನಿರ್ಮೂಲನಾ ಮಂಡಳಿ 
ಬಸವೇಶ್ವರ ನಗರ 2ನೇ ಕ್ರಾಸ್ ಶಿವಮೊಗ್ಗ. 


ಸಹ್ಯಾದ್ರಿನಗರ - 1 
ಶಾಂತಿ ನಗರ - 2 
ಶೇಷಾದ್ರಿಪುರಂ - 3 
ಗಾಡಿಕೊಪ್ಪ- 5 
ವಿನೋಬನಗರ (ಉತ್ತರ) - 6, 
ಜೆ. ಪಿ.ಎನ್ ನಗರ - 7 
ಜಯನಗರ - 8 
ಬಸವನ ಗುಡಿ - 9 
ಟ್ಯಾಂಕ್ ಮೊಹಲ್ಲಾ -10 
ಗೋಪಾಲ ಗೌಡ-16 | 
ವಿನೋಬನಗರ ದಕ್ಷಿಣ - 17 
ಹೊಸಮನೆ- 18 
ವೆಂಕಟೇಶನಗರ - 19 


ಉಪ ಕಾರ್ಯದರ್ಶಿ - 1 
ಜಿಲ್ಲಾ ಪಂಚಾಯತಿ ಕಛೇರಿ ಶಿವಮೊಗ್ಗ . 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ 
ಕಛೇರಿ ಶಿವಮೊಗ್ಗ. 


ದುರ್ಗಿಗುಡಿ -20 


ಟಿಪ್ಪುನಗರ - 23 
ವಿಜಯ ನಗರ - 24 
ಅಶೋಕ ನಗರ - 25 


ಸಹಾಯಕ ಹಣಕಾಸು ನಿಯಂತ್ರಣಾಧಿಕಾರಿಗಳು | ಉಪ ನಿರ್ದೆಶಕರು 
ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನ 
ಶಿವಮೊಗ್ಗ 

ಇಲಾಖೆ, ಶಿವಮೊಗ್ಗ 


ಶರಾವತಿ ನಗರ - 26 


ಅರ್‌ಎಂಎಲ್ ನಗರ - 28 


ಸಹಾಯಕ ನಿರ್ದೇಶಕರು, 
ಕೈಮಗ್ಗ ಮತ್ತು ಜವುಳಿ ಇಲಾಖೆ, ಶಿವಮೊಗ್ಗ 


ಸಹಾಯಕ ಯೋಜನಾಧಿಕಾರಿ, 
ಡಿಆರ್‌ಡಿಎ ಶಾಖೆ, ಜಿಲ್ಲಾಪಂಚಾಯ್ತಿ , 
ಶಿವಮೊಗ್ಗ. 


ಮಂಡ್ಲಿ- 31 
ಸೀಗೆಹಟ್ಟಿ - 33 
ಬಾಪೂಜಿ ನಗರ -11 
ಅರಮನೆ ಪ್ರದೇಶ-12 
ಗಾಂಧಿ ಬಜಾರ್ ಪೂರ್ವ- 21 
ಗಾಂಧಿ ಬಜಾರ್‌ ಪಶ್ಚಿಮ - 22 
ಮಿಳಘಟ್ಟ - 27 
ಅಜಾದ್ ನಗರ - 29 
ಎಸ್‌ಎಸ್ ಭರ್ಮಪ್ಪ ನಗರ - 30 | 
ಗುಡೇಕಲ್ಲು -4 
ವಿದ್ಯಾನಗರ ಉತ್ತರ -13 
ಹರಿಗೆ - 14 
ಮಲವಗೊಪ್ಪ-15 
ಭಾರತಿ ನಗರ - 32 
ವಿದ್ಯಾನಗರ ದಕ್ಷಿಣ -34 
ಸೂಳೆಬೈಲು- 35 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ 


ಸಹಾಯಕ ಪ್ರಾಜೆಕ್ಟ್ ಆಫೀಸರ್ 
(ಎಸ್ ಜಿ ಎಸ್ ವೈ ) 
ಜಿಲ್ಲಾ ಪಂಚಾಯತಿ ಕಛೇರಿ 
ಶಿವಮೊಗ್ಗ . 


ವಿಪುಲ್ ಬನ್ಸಲ್ 
ಜಿಲ್ಲಾಧಿಕಾರಿ , ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ವಿಶೇಷ ರಾಜ್ಯ ಪತ್ರಿಕೆ 


೨೪೧೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | 
Bangalore , Saturday , February 16 , 2013 (Magha 27 , Shaka Varsha 1934 ) 


ಭಾಗ – III 
Part - III 


ನಂ . ೪೬೮ 
No . 468 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಆದೇಶ 


ನಂ . ಚು ( 4 ) ಸಿಆರ್ 08 / 12 - 13 , ಶಿವಮೊಗ್ಗ ದಿನಾಂಕ 15 - 02 - 13 


ವಿಷಯ : 


ಶಿವಮೊಗ್ಗ ಜಿಲ್ಲೆಯಲ್ಲಿನ ನಗರಸಭೆ / ಪುರಸಭೆ / ಪಟ್ಟಣ ಪಂಚಾಯತಿಗಳಿಗೆ ಚುನಾವಣೆ -2013 - ರಿಟನ್ನಿಂಗ್ 
ಅಧಿಕಾರಿಗಳ ಮತ್ತು ಸಹಾಯಕ ರಿಟರಿಂಗ್ ಅಧಿಕಾರಿಗಳ ನೇಮಕಾತಿ 


ಉಲ್ಲೇಖ: 


ರಾಜ್ಯ ಚುನಾವಣಾ ಆಯೋಗದ ಪತ್ರದ ಅರೆಸರ್ಕಾರಿ ಪತ್ರ ನಂ . ರಾಚುಆ 60 ಇಯುಬಿ 2012 ದಿನಾಂಕ 04 - 09 - 12. 


ಕರ್ನಾಟಕ ಮುನಿಸಿಪಾಲಿಟಿ (ಕೌನ್ಸಿಲರುಗಳಿಗೆ ಚುನಾವಣೆ) ನಿಯಮಗಳು 1977ರ ನಿಯಮ 4ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಪ್ರಯೋಗಿಸಿ, ಡೆಪ್ಯುಟಿ ಕಮೀಷನರ್ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ವಿಪುಲ್ ಬನ್ಸಲ್ ಎಂಬ ನಾನು ಈ ಕೆಳಗಿನ ಕೋಷ್ಟಕದ ಅಂಕಣ ( 2)ರ ನಗರಸಭೆ , 
ಪುರಸಭೆ, ಪಟ್ಟಣ ಪಂಚಾಯತಿಯ ಎಲ್ಲಾ ವಾರ್ಡುಗಳ ಕೌನ್ಸಿಲರುಗಳ ಸ್ಥಾನಗಳ ಚುನಾವಣೆಗೆ ಅಂಕಣ (3) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ರಿಟನ್ನಿಂಗ್ 
ಅಧಿಕಾರಿ ಎಂದೂ ಹಾಗೂ ಅಂಕಣ (4) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ಸಹಾಯಕ ರಿಟನ್ನಿಂಗ್ ಅಧಿಕಾರಿ " ಎಂದೂ ನಾಮನಿರ್ದೇಶನ ಮಾಡಿರುತ್ತೇನೆ. 
ಈ ನಾಮನಿರ್ದೇಶನವು ಈ ತಕ್ಷಣದಿಂದ ಜಾರಿಗೆ ಬಂದಿರುತ್ತದೆ ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 

ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಆದೇಶ ನಂ . ಚು ( 4) ಸಿಆರ್ 08 /12 - 13 ಶಿವಮೊಗ್ಗ ದಿನಾಂಕ 15 - 02 - 13 ಕೋಷ್ಟಕ 


ನಗರ ಸ್ಥಳೀಯ ಸಂಸ್ಥೆಯ ಹೆಸರು: ಪಟ್ಟಣ ಪಂಚಾಯತಿ ಹೊಸನಗರ 


ಕ್ರಮ 


ವಾರ್ಡಿನ ಹೆಸರು ಮತ್ತು ಸಂಖ್ಯೆ 


ರಿಟರಿಂಗ್ ಅಧಿಕಾರಿ 


ಸಹಾಯಕ ರಿಟರಿಂಗ್ ಅಧಿಕಾರಿ 


ಸಂಖ್ಯೆ 


ಹೊಸನಗರ- 1 


ಉಪ ತಹಶೀಲ್ದಾರ್‌, 
ನಾಡಕಚೇರಿ, 


ಹೊಸನಗರ - 2 


ತಹಶೀಲ್ದಾರ್‌, ಗ್ರೇಡ್ - 2 
ಹೊಸನಗರ ತಾಲ್ಲೂಕು 
ತಾಲ್ಲೂಕು ಕಚೇರಿ 
ಹೊಸನಗರ ತಾಲ್ಲೂಕು 


ಕೆರೆಹಳ್ಳಿ , 


ಹೊಸನಗರ - 3 


ಹೊಸನಗರ ತಾಲ್ಲೂಕು 


ಹೊಸನಗರ - 4 


ಹೊಸನಗರ - 5 


ಹೊಸನಗರ - 6 


ಹೊಸನಗರ - 7, 


ಹೊಸನಗರ - 8 
ಹೊಸನಗರ- 9 


ಹೊಸನಗರ - 10 


ಹೊಸನಗರ - 11 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


೨೪೨೦ 


ಭಾಗ - III || 
Part - III | 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೬೯ 
Bangalore, Saturday , February 16, 2013 (Magha 27 , Shaka Varsha 1934) || No. 469 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಆದೇಶ 


ನಂ . ಚು4) ಸಿಆರ್ 08 / 12 - 13, ಶಿವಮೊಗ್ಗ ದಿನಾಂಕ 15 - 02 - 13 


ವಿಷಯ : 


ಶಿವಮೊಗ್ಗ ಜಿಲ್ಲೆಯಲ್ಲಿನ ನಗರಸಭೆ | ಪುರಸಭೆ / ಪಟ್ಟಣ ಪಂಚಾಯತಿಗಳಿಗೆ ಚುನಾವಣೆ - 2013 - ರಿಟನ್ನಿಂಗ್ 
ಅಧಿಕಾರಿಗಳ ಮತ್ತು ಸಹಾಯಕ ರಿಟನ್ನಿಂಗ್ ಅಧಿಕಾರಿಗಳ ನೇಮಕಾತಿ 
ರಾಜ್ಯ ಚುನಾವಣಾ ಆಯೋಗದ ಪತ್ರದ ಅರೆಸರ್ಕಾರಿ ಪತ್ರ ನಂ . ರಾಚುಆ 60 ಇಯುಬಿ 2012 ದಿನಾಂಕ 04 - 09 - 12 . 


ಉಲ್ಲೇಖ: 


ಕರ್ನಾಟಕ ಮುನಿಸಿಪಾಲಿಟಿ (ಕೌನ್ಸಿಲರುಗಳಿಗೆ ಚುನಾವಣೆ) ನಿಯಮಗಳು 1977ರ ನಿಯಮ 4ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಪ್ರಯೋಗಿಸಿ, ಡೆಪ್ಯುಟಿ ಕಮೀಷನರ್, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ವಿಪುಲ್ ಬನ್ಸಲ್ ಎಂಬ ನಾನು ಈ ಕೆಳಗಿನ ಕೋಷ್ಟಕದ ಅಂಕಣ (2) ರ ನಗರಸಭೆ, 
ಪುರಸಭೆ, ಪಟ್ಟಣ ಪಂಚಾಯತಿಯ ಎಲ್ಲಾ ವಾರ್ಡುಗಳ ಕೌನ್ಸಿಲರುಗಳ ಸ್ಥಾನಗಳ ಚುನಾವಣೆಗೆ ಅಂಕಣ (3) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ರಿಟರಿಂಗ್ 
ಅಧಿಕಾರಿ ಎಂದೂ ಹಾಗೂ ಅಂಕಣ ( 4) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ಸಹಾಯಕ ರಿಟರಿಂಗ್ ಅಧಿಕಾರಿ " ಎಂದೂ ನಾಮನಿರ್ದೇಶನ ಮಾಡಿರುತ್ತೇನೆ. 
ಈ ನಾಮನಿರ್ದೇಶನವು ಈ ತಕ್ಷಣದಿಂದ ಜಾರಿಗೆ ಬಂದಿರುತ್ತದೆ ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 

ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 

ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
ಆದೇಶ ನಂ . ಚು ( 4) ಸಿಆರ್ 08/ 12 - 13 ಶಿವಮೊಗ್ಗ ದಿನಾಂಕ 15 - 02 - 13 ಕೋಷ್ಟಕ 
ನಗರ ಸ್ಥಳೀಯ ಸಂಸ್ಥೆಯ ಹೆಸರು: ನಗರಸಭೆ: ಭದ್ರಾವತಿ 


ಕ್ರಮ 


ವಾರ್ಡಿನ ಹೆಸರು ಮತ್ತು ಸಂಖ್ಯೆ 


ರಿಟನ್ನಿಂಗ್ ಅಧಿಕಾರಿ 


ಸಹಾಯಕ ರಿಟನ್ನಿಂಗ್ ಅಧಿಕಾರಿ 


ಸಂಖ್ಯೆ 


- 


2 


- 3 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ 
ಹಳೇನಗರ ಭದ್ರಾವತಿ 


4 
ಸಹಾಯಕ ನಿರ್ದೆಶಕರು 
ಮೀನುಗಾರಿಕೆ ಇಲಾಖೆ 
ಸಹಾಯಕ ನಿರ್ದೇಶಕರ ಕಛೇರಿ 
ತಾಲ್ಲೂಕು ಪಂಚಾಯತಿ ಹಿಂಭಾಗ 
ಹಳೇನಗರ ಭದ್ರಾವತಿ 


ಸಹಾಯಕ ಕೃಷಿ ನಿರ್ದೆಶಕರು ಕೃಷಿ ಅಧಿಕಾರಿ 
ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ | ಕೃಷಿ ನಿರ್ದೇಶಕರ ಕಚೇರಿ ಭದ್ರಾವತಿ 
ಭದ್ರಾವತಿ. 


ಹೆಬ್ಬಂಡಿ - 01 
ಲೋಯರ್ ಹುತ್ತಾ - 02 
ಬಿ . ಹೆಚ್ . ರಸ್ತೆ ಎಡ & ಬಲ- 03 
ಜನ್ಮಾಪುರ - 32 

ಹುತ್ತಾಕಾಲೋನಿ - 33 
| ಅಪ್ಪರ್‌ ಹುತ್ತಾ ಸಂಜಯ್ ಕಾಲೋನಿ, - 34 
ಭಂಡಾರಹಳ್ಳಿ - 35 
ಕನಕ ಮಂಟಪ ಪ್ರದೇಶ - 04 
ಕೋಟೆ ಏರಿಯಾ - 05 
ಸಿದ್ದಾರೂಢ ನಗರ – 06 
ಅನ್ವರ್‌ ಕಾಲೋನಿ - 07 
ಸೀಗೆಬಾಗಿ - 08 
ಭದ್ರಾ ಕಾಲೋನಿ - 09 
ಆಶ್ವಥ್ ನಗರ - 10 
ಸುಭಾಷ್ ನಗರ - 11 
ಅಣ್ಣಾ ನಗರ - 12 
ಭೂತನ ಗುಡಿ - 13 
ಹೊಸ ಭೋವಿಕಾಲೋನಿ- 14 
ಹೊಸಮನೆ ಬಲಭಾಗ - 15 
ಗಾಂಧಿ ನಗರ - 16 
ನೆಹರು ನಗರ - 17 


ಕಾಠ್ಯ ನಿರ್ವಹಣಾಧಿಕಾರಿಗಳು 
ತಾಲ್ಲೂಕು ಪಂಚಾಯತಿ ಕಛೇರಿ 
ಭದ್ರಾವತಿ 


ಕಾರ್ಯದರ್ಶಿ , ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿ, ಸಿ ಎನ್ ರಸ್ತೆ, ಭದ್ರಾವತಿ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೪೨೧ 


ಕ್ರಮ 
ಸಂಖ್ಯೆ 


ವಾರ್ಡಿನ ಹೆಸರು ಮತ್ತು ಸಂಖ್ಯೆ 


ರಿಟನ್ನಿಂಗ್ ಅಧಿಕಾರಿ 


ಸಹಾಯಕ ರಿಟನ್ನಿಂಗ್ ಅಧಿಕಾರಿ 


ಎಂ . ಎಂ .ಕಾಂಪೌಂಡ್ - 18 


ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು, 
ಶಿವಮೊಗ್ಗ 


| ರೇಷ್ಮೆ ವಿಸ್ತರಣಾಧಿಕಾರಿಗಳು 
ರೇಷ್ಮೆ ಇಲಾಖೆ 
ಭದ್ರಾವತಿ 


ಎಂ . ಪಿ . ಎಂ . ಆಸ್ಪತ್ರೆ -19 
ಸುರಗಿತೋಪು - 20 | 


ಎಂ . ಪಿ . ಎಂ .6ನೇ ಮತ್ತು 8ನೇ ವಾರ್ಡ್ - 21 
ಉಜ್ಜನೀಪುರ - 22 
ತಿಮ್ಲಾಪುರ. ಡಿ. ಜಿ . ಹಳ್ಳಿ - 23 
ಬೊಮ್ಮನಕಟ್ಟೆ,ಮೂಲೆಕಟ್ಟೆ - 24 
ಹುಡೋ ಹಳೇಬುಳ್ಳಾಪುರ - 25 
ಬಾಲಭಾರತಿ ,ಬೆಣ್ಣೆಕೃಷ್ಣ ಸರ್ಕಲ್. - 26 
ಆಂಜನೇಯ ಆಗ್ರಹಾರ ಕೂಲಿಬ್ಲಾಕ್.- 27 
ಗಣೇಶ್ ಕಾಲೋನಿ. - 28 
| ಕಿತ್ತೂರು ರಾಣಿ ಚೆನ್ನಮ್ಮ ಲೇಔಟ್ - 29 
ಸಿದ್ದಾಪುರ - 30 | 
ಜಿಂಕ್ ಲೈನ್ – 31 


ಸಹಾಯಕ ಕಾರಪಾಲಕ 
ಅಭಿಯಂತರರು ಜಿಲ್ಲಾ 
ಪಂಚಾಯತಿ ವಿಭಾಗ ತರೀಕೆರೆ ರಸ್ತೆ 
ಭದ್ರಾವತಿ 


| ಸಹಾಯಕ ಕೃಷಿ ಅಧಿಕಾರಿ 
ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ 
ಭದ್ರಾವತಿ 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - III | ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) || ನಂ . ೪೭೦ 
Part - III | Bangalore, Saturday , February 16, 2013 (Magha 27 , Shaka Varsha 1934 ) | No . 470 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಆದೇಶ 


ವಿಷಯ : 


ನಂ . ಚು ( 4) ಸಿಆರ್ 08 / 12 - 13, ಶಿವಮೊಗ್ಗ ದಿನಾಂಕ 15 - 02 - 13 
ಶಿವಮೊಗ್ಗ ಜಿಲ್ಲೆಯಲ್ಲಿನ ನಗರಸಭೆ / ಪುರಸಭೆ / ಪಟ್ಟಣ ಪಂಚಾಯತಿಗಳಿಗೆ ಚುನಾವಣೆ - 2013- ರಿಟನ್ನಿಂಗ್ ಅಧಿಕಾರಿಗಳ 
ಮತ್ತು ಸಹಾಯಕ ರಿಟರಿಂಗ್ ಅಧಿಕಾರಿಗಳ ನೇಮಕಾತಿ 
ರಾಜ್ಯ ಚುನಾವಣಾ ಆಯೋಗದ ಪತ್ರದ ಅರೆಸರ್ಕಾರಿ ಪತ್ರ ನಂ . ರಾಚುಆ 60 ಇಯುಬಿ 2012 ದಿನಾಂಕ 04 - 09 -12 . 


ಉಲ್ಲೇಖಃ 


ಕರ್ನಾಟಕ ಮುನಿಸಿಪಾಲಿಟಿ (ಕೌನ್ಸಿಲರುಗಳಿಗೆ ಚುನಾವಣೆ) ನಿಯಮಗಳು 1977ರ ನಿಯಮ 4ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಪ್ರಯೋಗಿಸಿ, ಡೆಪ್ಯುಟಿ ಕಮೀಷನರ್ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ವಿಪುಲ್ ಬನ್ಸಲ್ ಎಂಬ ನಾನು ಈ ಕೆಳಗಿನ ಕೋಷ್ಟಕದ ಅಂಕಣ (2)ರ ನಗರಸಭೆ, 
ಪುರಸಭೆ, ಪಟ್ಟಣ ಪಂಚಾಯತಿಯ ಎಲ್ಲಾ ವಾರ್ಡುಗಳ ಕೌನ್ಸಿಲರುಗಳ ಸ್ಥಾನಗಳ ಚುನಾವಣೆಗೆ ಅಂಕಣ ( 3) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ರಿಟರಿಂಗ್ 
ಅಧಿಕಾರಿ ಎಂದೂ ಹಾಗೂ ಅಂಕಣ ( 4) ರಲ್ಲಿನ ಸಂವಾದಿ ಅಧಿಕಾರಿಯನ್ನು ಸಹಾಯಕ ರಿಟನ್ನಿಂಗ್ ಅಧಿಕಾರಿ " ಎಂದೂ ನಾಮನಿರ್ದೇಶನ ಮಾಡಿರುತ್ತೇನೆ. 


ಈ ನಾಮನಿರ್ದೇಶನವು ಈ ತಕ್ಷಣದಿಂದ ಜಾರಿಗೆ ಬಂದಿರುತ್ತದೆ ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


೨೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ಆದೇಶ ನಂ . ಚು (4) ಸಿಆರ್ 08/12 - 13 ಶಿವಮೊಗ್ಗ ದಿನಾಂಕ 15 -02 -13 ಕೋಷ್ಟಕ 
ನಗರ ಸ್ಥಳೀಯ ಸಂಸ್ಥೆಯ ಹೆಸರು: ಪಟ್ಟಣ ಪಂಚಾಯತಿ ಸೊರಬ 
ಕ್ರಮ * ವಾರ್ಡಿನ ಹೆಸರು ಮತ್ತು ಸಂಖ್ಯೆ 

ರಿಟನ್ನಿಂಗ್ ಅಧಿಕಾರಿ 

ಸಹಾಯಕ ರಿಟನ್ನಿಂಗ್ ಅಧಿಕಾರಿ 


ಸಂಖ್ಯೆ 


ಸೊರಬ - 1 
ಸೊರಬ - 2 


3 

. 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸೊರಬ 


ಉಪ ತಹಶೀಲ್ದಾರ್‌, 
ನಾಡಕಚೇರಿ, 
ಕುಪ್ಪಗಡ್ಡೆ 


ಸೊರಬ - 3 


ಸೊರಬ - 4 
ಸೊರಬ - 5 


ಸೊರಬ - 6 


ಸೊರಬ - 7 
ಸೊರಬ - 8 


ಸೊರಬ - 9 


ಸೊರಬ - 10 
ಸೊರಬ - 11 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 

ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - III | | - ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭ , ಶಕ ವರ್ಷ ೧೯೩೪) | ನಂ . ೪೭೧ 
Part - III || Bangalore, Saturday , February 16 , 2013 ( Magha 27 , Shaka Varsha 1934 ) | No . 471 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 

ಅಧಿಸೂಚನೆ 
ನಂ . ಚು (4)ಸಿಆರ್ ((ಭದ್ರಾವತಿ) 18/12 - 13 , ದಿನಾಂಕ : 16ನೇ ಫೆಬ್ರವರಿ 2013 

ಪ್ರಪತ್ರ -1 

( ನಿಯಮ - 8 (1) ನೋಡಿ) 
( ಭದ್ರಾವತಿ ನಗರಸಭಾ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
(1) 1964ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾಗಿದ್ದ ಅವಧಿ ಮುಕ್ತಾಯಗೊಂಡ ಭದ್ರಾವತಿ 
ನಗರಸಭೆಯ 35 ವಾರ್ಡುಗಳಿಂದ ನಗರಸಭಾ ಕೌನ್ಸಿಲ್ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು 
ನೀಡಲಾಗಿರುವ ಸದರಿ ನಗರಸಭಾ ಕೌನ್ಸಿಲ್ ವಿವಿಧ ವಾರ್ಡುಗಳಿಂದ ತುಂಬಲು 

ಈಗ ಕರ್ನಾಟಕ ಪುರಸಭೆಗಳ ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿಪುಲ್ ಬನ್ಸಲ್ , 
ಭಾ . ಆ. ಸೇ ಎಂಬ ನಾನು ಸದರಿ ಚುನಾವಣೆಯ ಸಂದರ್ಭದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 
ಎನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 - 02 - 2013 

( ಶನಿವಾರ) 
ಬಿ ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 

(ಸೋಮವಾರ ) 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 02 - 2013 

( ಬುಧವಾರ) 
ಮತದಾನದ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 

07 - 03 - 2013 

( ಗುರುವಾರ) 
ಮತದಾನದ ವೇಳೆ ಬೆಳಿಗ್ಗೆ 7 - 00 ಗಂಟೆಯಿಂದ ಸಾಯಂಕಾಲ 5 - 00 ಗಂಟೆ ಯವರೆಗೆ) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೪೨೩ 


ಮರು ಮತದಾನದ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 


ಎಫ್ 


ಮತಗಳ ಎಣಿಕೆ ದಿನಾಂಕ 
ಬೆಳಿಗ್ಗೆ 8 - 00 ಘಂಟೆಯಿಂದ ( ಸಂಬಂಧಿಸಿದ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


09 - 03 - 2013 

( ಶನಿವಾರ) 
11 - 03 - 2013 
(ಸೋಮವಾರ) 
11 - 03 - 2013 
(ಸೋಮವಾರ) 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಪ್ರಪತ್ರ - 1ರ ಅನುಬಂಧ 


ನಗರ ಸ್ಥಳೀಯ ಸಂಸ್ಥೆಯ ಹೆಸರುಃ ನಗರಸಭೆ ಭದ್ರಾವತಿ. 


ಪ್ರವರ್ಗ :ಮೀಸಲಾತಿ 


ವಾರ್ಡಿನ ಹೆಸರು ಮತ್ತು ಸಂಖ್ಯೆ 

( 2) | 
ಹೆಬ್ಬಂಡಿ - 01 
ಲೋಯರ್ ಹುತ್ತಾ - 02 
ಬಿ . ಹೆಚ್ . ರಸ್ತೆ ಎಡ & ಬಲ - 03 
ಕನಕ ಮಂಟಪ ಪ್ರದೇಶ - 04 
ಕೋಟೆ ಏರಿಯಾ - 05 


( 3) 
ಸಾಮಾನ್ಯ 
ಸಾಮಾನ್ಯ 
ಹಿಂದುಳಿದ ವರ್ಗ ಬಿ ( ಮಹಿಳೆ) 


ಹಿಂದುಳಿದ ವರ್ಗ ಎ ( ಮಹಿಳೆ) 


ಹಿಂದುಳಿದ ವರ್ಗ ಎ 


ಸಿದ್ಧಾರೂಢ ನಗರ – 06 


ಅನ್ವರ್ ಕಾಲೋನಿ - 07 
ಸೀಗೆಬಾಗಿ - 08 


8 


. 


ಪರಿಶಿಷ್ಟ ಜಾತಿ 
ಹಿಂದುಳಿದ ವರ್ಗ ಎ 
ಹಿಂದುಳಿದ ವರ್ಗ ಎ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಜಾತಿ( ಮಹಿಳೆ ) 
ಹಿಂದುಳಿದ ವರ್ಗ ಬಿ 


ಭದ್ರಾ ಕಾಲೋನಿ - 09 
ಆಶ್ವಥ್ ನಗರ - 10 


ಸುಭಾಷ್ ನಗರ - 11 


ಅಣ್ಣಾ ನಗರ -12 


ಭೂತನ ಗುಡಿ - 13 


ಹೊಸ ಭೋವಿಕಾಲೋನಿ- 14 


ಪರಿಶಿಷ್ಟ ಜಾತಿ 
ಹಿಂದುಳಿದ ವರ್ಗ ಎ 
ಸಾಮಾನ್ಯ ( ಮಹಿಳೆ) 
ಸಾಮಾನ್ಯ (ಮಹಿಳೆ) 
ಸಾಮಾನ್ಯ (ಮಹಿಳೆ) 


15 


ಹೊಸಮನೆ ಬಲಭಾಗ - 15 
ಗಾಂಧಿ ನಗರ - 16 


ನೆಹರು ನಗರ - 17 


ಸಾಮಾನ್ಯ 


ಎಂ . ಎಂ .ಕಾಂಪೌಂಡ್ - 18 
ಎಂ . ಪಿ. ಎಂ . ಆಸ್ಪತ್ರೆ - 19 
ಸುರಗಿತೋಪು - 20 
ಎಂ . ಪಿ . ಎಂ .6ನೇ ಮತ್ತು 8ನೇ ವಾರ್ಡ್ - 21 
ಉಜ್ಜನೀಪುರ - 22 
ತಿಮ್ಲಾಪುರ. ಡಿ. ಜಿ . ಹಳ್ಳಿ - 23 
ಬೊಮ್ಮನಕಟ್ಟೆಮೂಲೆಕಟ್ಟೆ- 24 
ಹುಟ್ಟೋ ಹಳೇಬುಳ್ಳಾಪುರ - 25 
ಬಾಲಭಾರತಿ,ಬೆಣ್ಣೆಕೃಷ್ಣ ಸರ್ಕಲ್.- 26 
ಆಂಜನೇಯ ಆಗ್ರಹಾರ ಕೂಲಿಬ್ಲಾಕ್ . - 27 
ಗಣೇಶ್ ಕಾಲೋನಿ. - 28 


ಸಾಮಾನ್ಯ 
ಸಾಮಾನ್ಯ 
ಪರಿಶಿಷ್ಟ ಜಾತಿ( ಮಹಿಳೆ ) 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಜಾತಿ 
ಹಿಂದುಳಿದ ವರ್ಗ ಎ ( ಮಹಿಳೆ) 


ಹಿಂದುಳಿದ ವರ್ಗ ಎ 


ಹಿಂದುಳಿದ ವರ್ಗ ಎ 


ಸಾಮಾನ್ಯ 
ಸಾಮಾನ್ಯ 
ಪರಿಶಿಷ್ಟ ಪಂಗಡ ( ಮಹಿಳೆ) 


೨೪೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರ. ಸಂ . 


ವಾರ್ಡಿನ ಹೆಸರು ಮತ್ತು ಸಂಖ್ಯೆ 

ಪ್ರವರ್ಗ :ಮೀಸಲಾತಿ 
ಕಿತ್ತೂರು ರಾಣಿ ಚೆನ್ನಮ್ಮ ಲೇಔಟ್ - 29 

ಸಾಮಾನ್ಯ 
ಸಿದ್ದಾಪುರ - 30 

ಸಾಮಾನ್ಯ ( ಮಹಿಳೆ) 
ಜಿಂಕ್ ಲೈನ್ - 31 

ಸಾಮಾನ್ಯ 
ಜನ್ನಾಪುರ - 32 

ಹಿಂದುಳಿದ ವರ್ಗ ಎ 
ಹುತ್ತಾಕಾಲೋನಿ - 33 

ಸಾಮಾನ್ಯ ( ಮಹಿಳೆ) 
_ 34 ಅಪ್ಪ‌ ಹುತ್ತಾ,ಸಂಜಯ್ ಕಾಲೋನಿ, - 34 

ಸಾಮಾನ್ಯ 
ಭಂಡಾರಹಳ್ಳಿ - 35 

| ಹಿಂದುಳಿದ ವರ್ಗ ಎ ( ಮಹಿಳೆ ) 

ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 

ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೭೨ 
Part – III Bangalore , Saturday , February 16 , 2013 (Magha 27 , Shaka Varsha 1934 ) No . 472 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಅಧಿಸೂಚನೆ 
ನಂ . ಚು(4) ಸಿಆರ್ ( ಸಾಗರ) 18 /12 - 13, ದಿನಾಂಕ: 16ನೇ ಫೆಬ್ರವರಿ 2013 

ಪ್ರಪತ್ರ - 1 

(ನಿಯಮ - 8(1) ನೋಡಿ) 
( ಸಾಗರ ನಗರಸಭಾ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
(1) 1964ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾಗಿದ್ದ ಅವಧಿ ಮುಕ್ತಾಯಗೊಂಡ ಸಾಗರ 
ನಗರಸಭೆಯ 31 ವಾರ್ಡುಗಳಿಂದ ನಗರಸಭಾ ಕೌನ್ಸಿಲ್ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು 
ನೀಡಲಾಗಿರುವ ಸದರಿ ನಗರಸಭಾ ಕೌನ್ಸಿಲ್ ವಿವಿಧ ವಾರ್ಡುಗಳಿಂದ ತುಂಬಲು 

ಈಗ ಕರ್ನಾಟಕ ಪುರಸಭೆಗಳ ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿಪುಲ್ ಬನ್ಸಲ್, 
ಭಾ. ಆ. ಸೇ ಎಂಬ ನಾನು ಸದರಿ ಚುನಾವಣೆಯ ಸಂದರ್ಭದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 
ಎ | ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 - 02 - 2013 

( ಶನಿವಾರ) 
ಬಿ | ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 

(ಸೋಮವಾರ) 
ಸಿ . ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 02 - 2013 

( ಬುಧವಾರ) 
ಡಿ ಮತದಾನದ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 

07 - 03 - 2013 

( ಗುರುವಾರ) 
ಮತದಾನದ ವೇಳೆ ಬೆಳಿಗ್ಗೆ 7 - 00 ಗಂಟೆಯಿಂದ ಸಾಯಂಕಾಲ 5 - 00 ಗಂಟೆ ಯವರೆಗೆ) 
ಇ | ಮರು ಮತದಾನದ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 

09 - 03 - 2013 

( ಶನಿವಾರ) 
ಎಫ್ | ಮತಗಳ ಎಣಿಕೆ ದಿನಾಂಕ 

11 - 03 - 2013 
ಬೆಳಿಗ್ಗೆ 8 - 00 ಘಂಟೆಯಿಂದ ( ಸಂಬಂಧಿಸಿದ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

(ಸೋಮವಾರ) 
| ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 11 - 03 - 2013 

(ಸೋಮವಾರ) 
ವಿಪುಲ್ ಬನ್ಸಲ್ 
ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ 

ಶಿವಮೊಗ್ಗ 


೨೪೨೫ 


ವಿಶೇಷ ರಾಜ್ಯ ಪತ್ರಿಕೆ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

ಪ್ರಪತ್ರ - 1ರ ಅನುಬಂಧ 
ನಗರ ಸ್ಥಳೀಯ ಸಂಸ್ಥೆಯ ಹೆಸರುಃ ನಗರಸಭೆ ಸಾಗರ 


ಕ್ರಮ 


ವಾರ್ಡಿನ ಹೆಸರು ಮತ್ತು ಸಂಖ್ಯೆ 


ಪ್ರವರ್ಗ: ಮೀಸಲಾತಿ 


ಸಂಖ್ಯೆ 


(1) 


( 2 ) 


(3) 


ಸಾಗರ - 1 


ಹಿಂದುಳಿದ ವರ್ಗ ಎ 


2 


. 


ಸಾಗರ - 2 


ಸಾಗರ - 3 


ಸಾಮಾನ್ಯ 
ಸಾಮಾನ್ಯ 
ಹಿಂದುಳಿದ ವರ್ಗ ಎ ( ಮಹಿಳೆ ) 


ಸಾಗರ - 4 


ಸಾಗರ - 5 


ಸಾಗರ - 6 


ಸಾಗರ - 7 


ಪರಿಶಿಷ್ಟ ಜಾತಿ( ಮಹಿಳೆ) 
ಸಾಮಾನ್ಯ ( ಮಹಿಳೆ) 
ಸಾಮಾನ್ಯ 
ಸಾಮಾನ್ಯ 
ಹಿಂದುಳಿದ ವರ್ಗ ಬಿ ( ಮಹಿಳೆ ) 


ಸಾಗರ - 8 


ಸಾಗರ - 9 


ಸಾಗರ - 10 


ಸಾಗರ - 11 


ಸಾಮಾನ್ಯ 
ಪರಿಶಿಷ್ಟ ಪಂಗಡ ( ಮಹಿಳೆ ) 
ಸಾಮಾನ್ಯ 
ಹಿಂದುಳಿದ ವರ್ಗ ಎ 


12 


ಸಾಗರ - 12 


ಸಾಗರ - 13 


ಸಾಗರ - 14 


ಸಾಮಾನ್ಯ 
ಹಿಂದುಳಿದ ವರ್ಗ ಎ 


ಸಾಗರ - 15 


16 


ಸಾಗರ - 16 


ಹಿಂದುಳಿದ ವರ್ಗ ಎ ( ಮಹಿಳೆ ) 


17 


ಸಾಗರ - 17 


ಹಿಂದುಳಿದ ವರ್ಗ ಎ 


ಸಾಗರ - 18 


19 


ಸಾಗರ - 19 


20 


ಸಾಗರ - 20 


21 


ಸಾಗರ - 21 | 


22 


ಸಾಗರ - 22 


ಸಾಗರ - 23 


ಸಾಗರ - 24 


ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) 
ಹಿಂದುಳಿದ ವರ್ಗ ಎ 
ಸಾಮಾನ್ಯ 
ಹಿಂದುಳಿದ ವರ್ಗ ಎ ( ಮಹಿಳೆ ) 
ಸಾಮಾನ್ಯ ( ಮಹಿಳೆ ) 
ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) 
ಹಿಂದುಳಿದ ವರ್ಗ ಬಿ 
ಪರಿಶಿಷ್ಟ ಜಾತಿ 
ಸಾಮಾನ್ಯ ( ಮಹಿಳೆ) 
ಸಾಮಾನ್ಯ ( ಮಹಿಳೆ) 
ಸಾಮಾನ್ಯ 


_ 25 


ಸಾಗರ-25 


ಸಾಗರ - 25 


ಸಾಗರ - 26 


27 


ಸಾಗರ - 27 


28 . 


ಸಾಗರ - 28 


29 


ಸಾಗರ - 29 


30 


ಸಾಗರ - 30 


31 


ಸಾಗರ - 31 


ಸಾಮಾನ್ಯ 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ , 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


೨೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | ನಂ . ೪೭೩ 
Part - III | Bangalore, Saturday , February 16, 2013 (Magha 27, Shaka Varsha 1934) || No. 473 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಅಧಿಸೂಚನೆ 
ನಂ . ಚು (4) ಸಿಆರ್ ( ಶಿಕಾರಿಪುರ) 18/12 - 13 , ದಿನಾಂಕ 16ನೇ ಫೆಬ್ರವರಿ 2013 

ಪ್ರಪತ್ರ - 1 

(ನಿಯಮ - 8(1) ನ್ನು ನೋಡಿ) 
(ಶಿಕಾರಿಪುರ ಪುರಸಭಾ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
(1) 1964ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾಗಿದ್ದ ಅವಧಿ ಮುಕ್ತಾಯಗೊಂಡ ಶಿಕಾರಿಪುರ 
ಪುರಸಭೆಯ 23 ವಾರ್ಡುಗಳಿಂದ ಪುರಸಭಾ ಕೌನ್ಸಿಲ್ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು 
ನೀಡಲಾಗಿರುವ ಸದರಿ ಪುರಸಭಾ ಕೌನ್ಸಿಲ್ ವಿವಿಧ ವಾರ್ಡುಗಳಿಂದ ತುಂಬಲು 

ಈಗ ಕರ್ನಾಟಕ ಪುರಸಭೆಗಳ ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿಪುಲ್ ಬನ್ಸಲ್, 
ಭಾ . ಆ. ಸೇ ಎಂಬ ನಾನು ಸದರಿ ಚುನಾವಣೆಯ ಸಂದರ್ಭದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 


ಎ 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 


23 - 02 - 2013 


( ಶನಿವಾರ) 


ಬಿ | ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


25 - 02 - 2013 
(ಸೋಮವಾರ) 


ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


27 - 02 - 2013 
( ಬುಧವಾರ) 


ಮತದಾನದ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 


07 - 03 - 2013 
( ಗುರುವಾರ) 


ಮತದಾನದ ವೇಳೆಃ ಬೆಳಿಗ್ಗೆ 7 - 00 ಗಂಟೆಯಿಂದ ಸಾಯಂಕಾಲ 5 - 00 ಗಂಟೆ ಯವರೆಗೆ) 
ಮರು ಮತದಾನದ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 


ಇ 


09 - 03 - 2013 


( ಶನಿವಾರ) 


ಎಫ್ 


11 - 03 - 2013 
(ಸೋಮವಾರ) 


ಮತಗಳ ಎಣಿಕೆ ದಿನಾಂಕ 
ಬೆಳಿಗ್ಗೆ 8-00 ಘಂಟೆಯಿಂದ (ಸಂಬಂಧಿಸಿದ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು 
ದಿನ 


11 - 03 - 2013 
(ಸೋಮವಾರ) 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಪ್ರವರ್ಗ :ಮೀಸಲಾತಿ 


ಪ್ರಪತ್ರ - 1ರ ಅನುಬಂಧ 
ನಗರ ಸ್ಥಳೀಯ ಸಂಸ್ಥೆಯ ಹೆಸರುಃ ಪುರಸಭೆ ಶಿಕಾರಿಪುರ 
ಕ್ರಮ 

ವಾರ್ಡಿನ ಹೆಸರು ಮತ್ತು ಸಂಖ್ಯೆ 
ಸಂಖ್ಯೆ 

( 2) 
1 . ಶಿಕಾರಿಪುರ -1 


(1) 


ಹಿಂದುಳಿದ ವರ್ಗ ಎ 


ಶಿಕಾರಿಪುರ - 2 


ಹಿಂದುಳಿದ ವರ್ಗ ಎ 
ಪರಿಶಿಷ್ಟ ಪಂಗಡ ಮಹಿಳೆ) . 


3 


| ಶಿಕಾರಿಪುರ - 3 


ವಿಶೇಷ ರಾಜ್ಯ ಪತ್ರಿಕೆ 


೨೪೨೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 
ವಾರ್ಡಿನ ಹೆಸರು ಮತ್ತು ಸಂಖ್ಯೆ 

ಪ್ರವರ್ಗ : ಮೀಸಲಾತಿ 


ಕ್ರಮ 
ಸಂಖ್ಯೆ 


ಶಿಕಾರಿಪುರ - 4 


ಸಾಮಾನ್ಯ 


ಶಿಕಾರಿಪುರ - 5 
| ಶಿಕಾರಿಪುರ - 6 


6 


ಶಿಕಾರಿಪುರ - 7, 


ಹಿಂದುಳಿದ ವರ್ಗ ಎ ( ಮಹಿಳೆ ) . 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) 
ಸಾಮಾನ್ಯ 
ಹಿಂದುಳಿದ ವರ್ಗ ಬಿ 


ಶಿಕಾರಿಪುರ - 8 


ಶಿಕಾರಿಪುರ - 9 


ಶಿಕಾರಿಪುರ - 10 


ಶಿಕಾರಿಪುರ - 11 


ಹಿಂದುಳಿದ ವರ್ಗ ಎ ( ಮಹಿಳೆ ) 


ಶಿಕಾರಿಪುರ -12 
ಶಿಕಾರಿಪುರ - 13 


ಪರಿಶಿಷ್ಟ ಜಾತಿ( ಮಹಿಳೆ) 
ಹಿಂದುಳಿದ ವರ್ಗ ಎ 


ಶಿಕಾರಿಪುರ - 14 


ಶಿಕಾರಿಪುರ -15 
ಶಿಕಾರಿಪುರ -16 


17 


ಶಿಕಾರಿಪುರ - 17 


18 


ಶಿಕಾರಿಪುರ - 18 


ಸಾಮಾನ್ಯ 
ಪರಿಶಿಷ್ಟ ಜಾತಿ 
ಸಾಮಾನ್ಯ 
ಹಿಂದುಳಿದ ವರ್ಗ ಬಿ ( ಮಹಿಳೆ ) 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) 
ಹಿಂದುಳಿದ ವರ್ಗ ಎ 
ಸಾಮಾನ್ಯ ( ಮಹಿಳೆ) . 
ಸಾಮಾನ್ಯ ( ಮಹಿಳೆ) 


19 


ಶಿಕಾರಿಪುರ - 19 
ಶಿಕಾರಿಪುರ - 20 


20 


21 


ಶಿಕಾರಿಪುರ - 21 


22 
23 


ಶಿಕಾರಿಪುರ - 22 
| ಶಿಕಾರಿಪುರ - 23 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


Part - III 


Banga 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭ , ಶಕ ವರ್ಷ ೧೯೩೪) ನಂ . ೪೭೪ 

Bassa, ನಂ .ಇ . 
Bangalore , Saturday , February 16 , 2013 (Magha 27 , Shaka Varsha 1934 ) No. 474 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಅಧಿಸೂಚನೆ 
ನಂ . ಚು ( 4) ಸಿಆರ್ ( ಶಿರಾಳಕೊಪ್ಪ) 18 /12 - 13, ದಿನಾಂಕ 16ನೇ ಫೆಬ್ರವರಿ 2013 

ಪ್ರಪತ್ರ - 1 

(ನಿಯಮ - 8(1) ನ್ನು ನೋಡಿ) 
(ಶಿರಾಳಕೊಪ್ಪ ಪಟ್ಟಣ ಪಂಚಾಯತಿ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
(1) 1964ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾಗಿದ್ದ ಅವಧಿ ಮುಕ್ತಾಯಗೊಂಡ ಶಿರಾಳಕೊಪ್ಪ 
ಪಟ್ಟಣ ಪಂಚಾಯತಿಯ 15 ವಾರ್ಡುಗಳಿಂದ ಪಟ್ಟಣ ಪಂಚಾಯತಿಯ ಕೌನ್ಸಿಲ್ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ 
ಅನುಬಂಧದಲ್ಲಿ ವಿವರಗಳನ್ನು ನೀಡಲಾಗಿರುವ ಸದರಿ ಪಟ್ಟಣ ಪಂಚಾಯತಿಯ ಕೌನ್ಸಿಲ್ ವಿವಿಧ ವಾರ್ಡುಗಳಿಂದ ತುಂಬಲು 

ಈಗ ಕರ್ನಾಟಕ ಪುರಸಭೆಗಳ ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿಪುಲ್ ಬನ್ಸಲ್ , 
ಭಾ. ಆ.ಸೇ ಎಂಬ ನಾನು ಸದರಿ ಚುನಾವಣೆಯ ಸಂದರ್ಭದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 


೨೪೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 


23 - 02 - 2013 

( ಶನಿವಾರ) 
25 - 02 - 2013 
(ಸೋಮವಾರ) 


ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


| ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


27 - 02 - 2013 
( ಬುಧವಾರ) 


ಮತದಾನದ ಅವಶ್ಯವಿದ್ದರೆ , ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 


07 - 03 - 2013 
( ಗುರುವಾರ) 


ಮತದಾನದ ವೇಳೆ ಬೆಳಿಗ್ಗೆ 7 - 00 ಗಂಟೆಯಿಂದ ಸಾಯಂಕಾಲ 5 - 00 ಗಂಟೆ ಯವರೆಗೆ) 
ಇ ] ಮರು ಮತದಾನದ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 


ಎಫ್ | ಮತಗಳ ಎಣಿಕೆ ದಿನಾಂಕ 

ಬೆಳಿಗ್ಗೆ 8- 00 ಘಂಟೆಯಿಂದ (ಸಂಬಂಧಿಸಿದ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಜಿ | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ | 


09 - 03 - 2013 

( ಶನಿವಾರ) 
11 - 03 - 2013 
(ಸೋಮವಾರ) 
11 - 03 - 2013 
(ಸೋಮವಾರ ) 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಪ್ರಪತ್ರ - 1ರ ಅನುಬಂಧ 


ನಗರ ಸ್ಥಳೀಯ ಸಂಸ್ಥೆಯ ಹೆಸರುಃ ಪಟ್ಟಣ ಪಂಚಾಯತಿ ಶಿರಾಳಕೊಪ್ಪ, 

ವಾರ್ಡಿನ ಹೆಸರು ಮತ್ತು ಸಂಖ್ಯೆ 


ಕ್ರಮ 


ಪ್ರವರ್ಗ: ಮೀಸಲಾತಿ 


ಸಂಖ್ಯೆ 


(1) 


_ 


( 2) 


( 3) 


1 


| ಶಿರಾಳಕೊಪ್ಪ- 1 


2 


ಶಿರಾಳಕೊಪ್ಪ-2 
ಶಿರಾಳಕೊಪ್ಪ- 3 | 


ಪರಿಶಿಷ್ಟ ಜಾತಿ 
ಸಾಮಾನ್ಯ 
ಪರಿಶಿಷ್ಟ ಜಾತಿ(ಮಹಿಳೆ ) 
ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) 


ಶಿರಾಳಕೊಪ್ಪ- 4, 


ಹಿಂದುಳಿದ ವರ್ಗ ಎ 


ಶಿರಾಳಕೊಪ್ಪ-5 
| ಶಿರಾಳಕೊಪ್ಪ- 6 
ಶಿರಾಳಕೊಪ್ಪ- 7 
ಶಿರಾಳಕೊಪ್ಪ- 8 
| ಶಿರಾಳಕೊಪ್ಪ-9 

ಶಿರಾಳಕೊಪ್ಪ- 10 
| ಶಿರಾಳಕೊಪ್ಪ- 11 
ಶಿರಾಳಕೊಪ್ಪ- 12 


ಹಿಂದುಳಿದ ವರ್ಗ ಬಿ ( ಮಹಿಳೆ ) 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) 
ಹಿಂದುಳಿದ ವರ್ಗ ಎ 
ಹಿಂದುಳಿದ ವರ್ಗ ಎ 


10 


12 


13 


[ ಶಿರಾಳಕೊಪ-13 | 


ಹಿಂದುಳಿದ ವರ್ಗ ಎ ( ಮಹಿಳೆ ) . 


14 


| ಶಿರಾಳಕೊಪ್ಪ- 14 


ಸಾಮಾನ್ಯ 
ಪರಿಶಿಷ್ಟ ಪಂಗಡ ಮಹಿಳೆ) 


15 


| ಶಿರಾಳಕೊಪ್ಪ- 15 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ವಿಶೇಷ ರಾಜ್ಯ ಪತ್ರಿಕೆ 


೨೪೨೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭ , ಶಕ ವರ್ಷ ೧೯೩೪) 
Bangalore, Saturday , February 16 , 2013 (Magha 27 , Shaka Varsha 1934 ) 


ಭಾಗ – III 
Part – III 


ನಂ . ೪೭೫ 
No . 475 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ , ಶಿವಮೊಗ್ಗ 

ಅಧಿಸೂಚನೆ 
ನಂ . ಚು ( 4) ಸಿಆರ್ (ತೀರ್ಥಹಳ್ಳಿ ) 18/12 - 13, ದಿನಾಂಕ 16ನೇ ಫೆಬ್ರವರಿ 2013 

ಪ್ರಪತ್ರ - 1 

(ನಿಯಮ - 8(1) ನ್ನು ನೋಡಿ) 
( ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
(1) 1964ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾಗಿದ್ದ ಅವಧಿ ಮುಕ್ತಾಯಗೊಂಡ ತೀರ್ಥಹಳ್ಳಿ ಪಟ್ಟಣ 
ಪಂಚಾಯತಿಯ 15 ವಾರ್ಡುಗಳಿಂದ ಪಟ್ಟಣ ಪಂಚಾಯತಿಯ ಕೌನ್ಸಿಲ್ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ 
ವಿವರಗಳನ್ನು ನೀಡಲಾಗಿರುವ ಸದರಿ ಪಟ್ಟಣ ಪಂಚಾಯತಿಯ ಕೌನ್ಸಿಲ್ ವಿವಿಧ ವಾರ್ಡುಗಳಿಂದ ತುಂಬಲು 

ಈಗ ಕರ್ನಾಟಕ ಪುರಸಭೆಗಳ ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿಪುಲ್ ಬನ್ಸಲ್ , 
ಭಾ . ಆ.ಸೇ ಎಂಬ ನಾನು ಸದರಿ ಚುನಾವಣೆಯ ಸಂದರ್ಭದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 - 02 - 2013 

( ಶನಿವಾರ) 
ಬಿ | ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 

(ಸೋಮವಾರ) 
| ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 02 - 2013 

( ಬುಧವಾರ) 
ಮತದಾನದ ಅವಶ್ಯವಿದ್ದರೆ , ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 

07 - 03 -2013 

( ಗುರುವಾರ ) 
ಮತದಾನದ ವೇಳೆ ಬೆಳಿಗ್ಗೆ 7 - 00 ಗಂಟೆಯಿಂದ ಸಾಯಂಕಾಲ 5 - 00 ಗಂಟೆ ಯವರೆಗೆ) 
ಮರು ಮತದಾನದ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 

09 - 03 - 2013 

( ಶನಿವಾರ) 
ಎಫ್ ಮತಗಳ ಎಣಿಕೆ ದಿನಾಂಕ 

11 - 03 -2013 
ಬೆಳಿಗ್ಗೆ 8-00 ಘಂಟೆಯಿಂದ (ಸಂಬಂಧಿಸಿದ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

(ಸೋಮವಾರ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 

11 - 03 - 2013 
(ಸೋಮವಾರ) 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಪ್ರಪತ್ರ- 1ರ ಅನುಬಂಧ 


ಪ್ರವರ್ಗ : ಮೀಸಲಾತಿ 


ನಗರ ಸ್ಥಳೀಯ ಸಂಸ್ಥೆಯ ಹೆಸರುಃ ಪಟ್ಟಣ ಪಂಚಾಯತಿ ತೀರ್ಥಹಳ್ಳಿ, 
ಕ್ರಮ ಸಂಖ್ಯೆ 

ವಾರ್ಡಿನ ಹೆಸರು ಮತ್ತು ಸಂಖ್ಯೆ 
(1) 

( 2 ) 
ತೀರ್ಥಹಳ್ಳಿ -1 
ತೀರ್ಥಹಳ್ಳಿ - 2 
ತೀರ್ಥಹಳ್ಳಿ - 3 

ತೀರ್ಥಹಳ್ಳಿ - 4 
5 . ತೀರ್ಥಹಳ್ಳಿ - 5 


( 3 ) 
ಸಾಮಾನ್ಯ 
ಪರಿಶಿಷ್ಟ ಪಂಗಡ ( ಮಹಿಳೆ) 
ಹಿಂದುಳಿದ ವರ್ಗ ಎ 
ಹಿಂದುಳಿದ ವರ್ಗ ಎ 
ಸಾಮಾನ್ಯ 


೨೪೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರಮ ಸಂಖ್ಯೆ 


ವಾರ್ಡಿನ ಹೆಸರು ಮತ್ತು ಸಂಖ್ಯೆ 
ತೀರ್ಥಹಳ್ಳಿ - 6 
ತೀರ್ಥಹಳ್ಳಿ -7 
ತೀರ್ಥಹಳ್ಳಿ -8 
ತೀರ್ಥಹಳ್ಳಿ -9 
ತೀರ್ಥಹಳ್ಳಿ - 10 
ತೀರ್ಥಹಳ್ಳಿ - 11 
ತೀರ್ಥಹಳ್ಳಿ - 12 
ತೀರ್ಥಹಳ್ಳಿ - 13 
ತೀರ್ಥಹಳ್ಳಿ -14 
ತೀರ್ಥಹಳ್ಳಿ -15 


ಪ್ರವರ್ಗ :ಮೀಸಲಾತಿ 
ಸಾಮಾನ್ಯ ( ಮಹಿಳೆ) 
ಹಿಂದುಳಿದ ವರ್ಗ ಎ 
ಹಿಂದುಳಿದ ವರ್ಗ ಬಿ ( ಮಹಿಳೆ ) 
ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) . 
ಸಾಮಾನ್ಯ 
ಸಾಮಾನ್ಯ 
ಹಿಂದುಳಿದ ವರ್ಗ ಎ ( ಮಹಿಳೆ ) 
ಪರಿಶಿಷ್ಟ ಜಾತಿ( ಮಹಿಳೆ) 
ಸಾಮಾನ್ಯ ( ಮಹಿಳೆ) 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part - III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) 
Bangalore , Saturday , February 16 , 2013 (Magha 27, Shaka Varsha 1934 ) 


ನಂ . ೪೭೬ 
No . 476 


| 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ , ಶಿವಮೊಗ್ಗ 

ಅಧಿಸೂಚನೆ 
ನಂ . ಚು (4) ಸಿಆರ್ (ಹೊಸನಗರ) 18/12 - 13, ದಿನಾಂಕ 16ನೇ ಫೆಬ್ರವರಿ 2013 

ಪ್ರಪತ್ರ - 1 

(ನಿಯಮ - 8(1) ನ್ನು ನೋಡಿ) 
( ಹೊಸನಗರ ಪಟ್ಟಣ ಪಂಚಾಯತಿ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
(1) 1964ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾಗಿದ್ದ ಅವಧಿ ಮುಕ್ತಾಯಗೊಂಡ ಹೊಸನಗರ 
ಪಟ್ಟಣ ಪಂಚಾಯತಿಯ 11 ವಾರ್ಡುಗಳಿಂದ ಪಟ್ಟಣ ಪಂಚಾಯತಿಯ ಕೌನ್ಸಿಲ್ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ 
ಅನುಬಂಧದಲ್ಲಿ ವಿವರಗಳನ್ನು ನೀಡಲಾಗಿರುವ ಸದರಿ ಪಟ್ಟಣ ಪಂಚಾಯತಿಯ ಕೌನ್ಸಿಲ್ ವಿವಿಧ ವಾರ್ಡುಗಳಿಂದ ತುಂಬಲು 

ಈಗ ಕರ್ನಾಟಕ ಪುರಸಭೆಗಳ ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿಪುಲ್ ಬನ್ಸಲ್, 
ಭಾ. ಆ.ಸೇ ಎಂಬ ನಾನು ಸದರಿ ಚುನಾವಣೆಯ ಸಂದರ್ಭದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 
ಎ | ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 - 02 - 2013 

( ಶನಿವಾರ) 
| ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 

(ಸೋಮವಾರ) 
ಸಿ | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 02 - 2013 

( ಬುಧವಾರ) 
ಮತದಾನದ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 

07 - 03 - 2013 

( ಗುರುವಾರ) 
ಮತದಾನದ ವೇಳೆಃ ಬೆಳಿಗ್ಗೆ 7 - 00 ಗಂಟೆಯಿಂದ ಸಾಯಂಕಾಲ 5 - 00 ಗಂಟೆ ಯವರೆಗೆ) 
ಮರು ಮತದಾನದ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 

09 - 03 - 2013 

( ಶನಿವಾರ) 
ಮತಗಳ ಎಣಿಕೆ ದಿನಾಂಕ 

11 - 03 - 2013 
ಬೆಳಿಗ್ಗೆ 8 - 00 ಘಂಟೆಯಿಂದ ( ಸಂಬಂಧಿಸಿದ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

(ಸೋಮವಾರ) 


ಎಫ್ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೪೩೧ 


ಜಿ | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು 


11 - 03 - 2013 
(ಸೋಮವಾರ) 


ದಿನ 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಪ್ರಪತ್ರ - 1ರ ಅನುಬಂಧ 
ನಗರ ಸ್ಥಳೀಯ ಸಂಸ್ಥೆಯ ಹೆಸರುಃ ಪಟ್ಟಣ ಪಂಚಾಯತಿ ಹೊಸನಗರ 
ಕ್ರಮ 

ವಾರ್ಡಿನ ಹೆಸರು ಮತ್ತು ಸಂಖ್ಯೆ 
ಸಂಖ್ಯೆ 
(1) . 

( 2 ) 


ಪ್ರವರ್ಗ : ಮೀಸಲಾತಿ 


(3) 


1 
2 


| ಹೊಸನಗರ -1 
ಹೊಸನಗರ - 2 


ಹೊಸನಗರ - 3 
ಹೊಸನಗರ - 4 


ಹೊಸನಗರ - 5 


| ಹೊಸನಗರ - 6 


ಹಿಂದುಳಿದ ವರ್ಗ ಬಿ ( ಮಹಿಳೆ ) 
ಸಾಮಾನ್ಯ 
ಸಾಮಾನ್ಯ 
ಹಿಂದುಳಿದ ವರ್ಗ ಎ ( ಮಹಿಳೆ ) . 
ಹಿಂದುಳಿದ ವರ್ಗ ಎ 
ಪರಿಶಿಷ್ಟ ಪಂಗಡ ಮಹಿಳೆ) 
ಸಾಮಾನ್ಯ ( ಮಹಿಳೆ) 
ಹಿಂದುಳಿದ ವರ್ಗ ಎ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಜಾತಿ( ಮಹಿಳೆ ) 
ಸಾಮಾನ್ಯ 


9 


. 


ಹೊಸನಗರ - 7 
( ಹೊಸನಗರ - 8 
ಹೊಸನಗರ - 9 
ಹೊಸನಗರ -10 
ಹೊಸನಗರ - 11 


10 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ – III 
Part - III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) 
Bangalore , Saturday , February 16 , 2013 (Magha 27, Shaka Varsha 1934 ) 


ನಂ . ೪೭೭ 
No. 477 


| 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ , ಶಿವಮೊಗ್ಗ 

ಅಧಿಸೂಚನೆ 
ನಂ . ಚು (4) ಸಿಆರ್ (ಶಿವಮೊಗ್ಗ) 18 / 12- 13 , ದಿನಾಂಕ 16ನೇ ಫೆಬ್ರವರಿ 2013 

ಪ್ರಪತ್ರ -1 

(ನಿಯಮ - 8 (1) ನ್ನು ನೋಡಿ) 
( ಶಿವಮೊಗ್ಗ ನಗರಸಭಾ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
(1) 1964ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾಗಿದ್ದ ಅವಧಿ ಮುಕ್ತಾಯಗೊಂಡ ಶಿವಮೊಗ್ಗ 
ನಗರಸಭೆಯ 35 ವಾರ್ಡುಗಳಿಂದ ನಗರಸಭಾ ಕೌನ್ಸಿಲ್ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು 
ನೀಡಲಾಗಿರುವ ಸದರಿ ನಗರಸಭಾ ಕೌನ್ಸಿಲ್ ವಿವಿಧ ವಾರ್ಡುಗಳಿಂದ ತುಂಬಲು 

ಈಗ ಕರ್ನಾಟಕ ಪುರಸಭೆಗಳ ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿಪುಲ್ ಬನ್ಸಲ್, 
ಭಾ. ಆ. ಸೇ , ಎಂಬ ನಾನು ಸದರಿ ಚುನಾವಣೆಯ ಸಂದರ್ಭದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 


೨೪೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಎ 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 


( ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


23 - 02 - 2013 

( ಶನಿವಾರ) 
25 - 02 - 2013 
(ಸೋಮವಾರ) 
27 - 02 - 2013 
(ಬುಧವಾರ) 
07 - 03 - 2013 
( ಗುರುವಾರ ) 


ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


| ಮತದಾನದ ಅವಶ್ಯವಿದ್ದರೆ , ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 


ಮತದಾನದ ವೇಳೆ ಬೆಳಿಗ್ಗೆ 7 - 00 ಗಂಟೆಯಿಂದ ಸಾಯಂಕಾಲ 5 - 00 ಗಂಟೆ ಯವರೆಗೆ) 
ಇ ) ಮರು ಮತದಾನದ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 


09 - 03 - 2013 

( ಶನಿವಾರ) 
11 - 03 - 2013 
(ಸೋಮವಾರ) 


ಎಫ್ 


ಮತಗಳ ಎಣಿಕೆ ದಿನಾಂಕ 
ಬೆಳಿಗ್ಗೆ 8 -00 ಘಂಟೆಯಿಂದ ( ಸಂಬಂಧಿಸಿದ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


11 - 03 - 2013 
(ಸೋಮವಾರ) 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 

ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 

ಪ್ರಪತ್ರ - 1ರ ಅನುಬಂಧ 
ನಗರ ಸ್ಥಳೀಯ ಸಂಸ್ಥೆಯ ಹೆಸರುಃ ನಗರಸಭೆ ಶಿವಮೊಗ್ಗ . 
ಕ್ರಮ ವಾರ್ಡಿನ ಹೆಸರು ಮತ್ತು ಸಂಖ್ಯೆ 

ಪ್ರವರ್ಗ:ಮೀಸಲಾತಿ 
ಸಂಖ್ಯೆ 
( 1) 

( 2 ) 
ಸಹ್ಯಾದ್ರಿನಗರ -1 

ಸಾಮಾನ್ಯ 
ಶಾಂತಿ ನಗರ - 2 

ಸಾಮಾನ್ಯ ( ಮಹಿಳೆ ) 
ಶೇಷಾದ್ರಿಪುರಂ -3 

ಸಾಮಾನ್ಯ 
| ಗುಡೇಕಲ್ಲು- 4 

ಸಾಮಾನ್ಯ 
ಗಾಡಿಕೊಪ್ಪ-5 

ಹಿಂದುಳಿದ ವರ್ಗ ಬಿ 
ವಿನೋಬನಗರ (ಉತ್ತರ ) - 6 

ಹಿಂದುಳಿದ ವರ್ಗ ಎ 
ಜೆ. ಪಿ.ಎನ್ ನಗರ - 7 

ಹಿಂದುಳಿದ ವರ್ಗ ಬಿ ( ಮಹಿಳೆ ) 
ಜಯನಗರ - 8 

ಸಾಮಾನ್ಯ 
ಬಸವನ ಗುಡಿ- 9 

ಸಾಮಾನ್ಯ (ಮಹಿಳೆ) 
ಟ್ಯಾಂಕ್ ಮೊಹಲ್ಲಾ -10 

ಪರಿಶಿಷ್ಟ ಜಾತಿ (ಮಹಿಳೆ) 
ಬಾಪೂಜಿ ನಗರ - 11 

ಸಾಮಾನ್ಯ ( ಮಹಿಳೆ ) 
ಅರಮನೆ ಪ್ರದೇಶ - 12 

ಸಾಮಾನ್ಯ 
ವಿದ್ಯಾನಗರ ಉತ್ತರ - 13 

ಪರಿಶಿಷ್ಟ ಪಂಗಡ ಮಹಿಳೆ) 
ಹರಿಗೆ - 14 

ಸಾಮಾನ್ಯ 
ಮಲವಗೊಪ್ಪ-15 

ಪರಿಶಿಷ್ಟ ಜಾತಿ 
ಗೋಪಾಲ ಗೌಡ-16 

ಸಾಮಾನ್ಯ ( ಮಹಿಳೆ) 
17 ವಿನೋಬನಗರ ದಕ್ಷಿಣ - 17 

ಹಿಂದುಳಿದ ವರ್ಗ ಎ 
ಹೊಸಮನೆ- 18 

ಪರಿಶಿಷ್ಟ ಜಾತಿ 
ವೆಂಕಟೇಶನಗರ - 19 

ಹಿಂದುಳಿದ ವರ್ಗ ಎ 
ದುರ್ಗಿಗುಡಿ - 20 

ಸಾಮಾನ್ಯ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೪೩೩ 


ಕ್ರಮ 


ವಾರ್ಡಿನ ಹೆಸರು ಮತ್ತು ಸಂಖ್ಯೆ 


ಪ್ರವರ್ಗ : ಮೀಸಲಾತಿ 


ಸಂಖ್ಯೆ 


21 


ಗಾಂಧಿ ಬಜಾರ್‌ ಪೂರ್ವ- 21 
ಗಾಂಧಿ ಬಜಾರ್‌ ಪಶ್ಚಿಮ - 22 
ಟಿಪ್ಪುನಗರ - 23 
ವಿಜಯ ನಗರ - 24 
ಅಶೋಕ ನಗರ - 25 
ಶರಾವತಿ ನಗರ - 26 
ಮಿಳಘಟ್ಟ - 27 
ಅರ್‌ಎಂಎಲ್ ನಗರ - 28 
ಅಜಾದ್ ನಗರ - 29 
ಎಸ್‌ಎಸ್‌ಭರ್ಮಪ್ಪ ನಗರ - 30 
ಮಂಡ್ಲಿ - 31 | 
ಭಾರತಿ ನಗರ - 32 
ಸೀಗೆಹಟ್ಟಿ - 33 

ವಿದ್ಯಾನಗರ ದಕ್ಷಿಣ -34 
| ಸೂಳೆಬೈಲು - 35 


ಹಿಂದುಳಿದ ವರ್ಗ ಎ 
ಸಾಮಾನ್ಯ 
ಹಿಂದುಳಿದ ವರ್ಗ ಎ ( ಮಹಿಳೆ ) 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಪರಿಶಿಷ್ಟ ಜಾತಿ 
ಸಾಮಾನ್ಯ ( ಮಹಿಳೆ ) 
ಹಿಂದುಳಿದ ವರ್ಗ ಎ ( ಮಹಿಳೆ ) 
ಸಾಮಾನ್ಯ ( ಮಹಿಳೆ) 
ಹಿಂದುಳಿದ ವರ್ಗ ಎ ( ಮಹಿಳೆ ) 
ಸಾಮಾನ್ಯ 
ಹಿಂದುಳಿದ ವರ್ಗ ಎ 
ಹಿಂದುಳಿದ ವರ್ಗ ಎ 
ಹಿಂದುಳಿದ ವರ್ಗ ಎ 


33 
34 


35 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ – III 
Part - III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) ನಂ . ೪೭೮ 
- Bangalore, Saturday , February 16, 2013 ( Magha 27 , Shaka Varsha 1934) | No . 478 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಅಧಿಸೂಚನೆ 
ನಂ . ಚು ( 4) ಸಿಆರ್ ( ಸೊರಬ ) 18 / 12 - 13, ದಿನಾಂಕ 16ನೇ ಫೆಬ್ರವರಿ 2013 

ಪ್ರಪತ್ರ - 1 

(ನಿಯಮ - 8 (1) ನ್ನು ನೋಡಿ) 
(ಸೊರಬ ಪಟ್ಟಣ ಪಂಚಾಯತಿ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
(1) 1964ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾಗಿದ್ದ ಅವಧಿ ಮುಕ್ತಾಯಗೊಂಡ ಸೊರಬ ಪಟ್ಟಣ 
ಪಂಚಾಯತಿಯ 11 ವಾರ್ಡುಗಳಿಂದ ಪಟ್ಟಣ ಪಂಚಾಯತಿಯ ಕೌನ್ಸಿಲ್ ಚುನಾಯಿತ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ 
ವಿವರಗಳನ್ನು ನೀಡಲಾಗಿರುವ ಸದರಿ ಪಟ್ಟಣ ಪಂಚಾಯತಿಯ ಕೌನ್ಸಿಲ್ ವಿವಿಧ ವಾರ್ಡುಗಳಿಂದ ತುಂಬಲು 

ಈಗ ಕರ್ನಾಟಕ ಪುರಸಭೆಗಳ ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿಪುಲ್ ಬನ್ಸಲ್ , 
ಭಾ . ಆ. ಸೇ ಎಂಬ ನಾನು ಸದರಿ ಚುನಾವಣೆಯ ಸಂದರ್ಭದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

23 - 02 -2013 

(ಶನಿವಾರ ) 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 02 - 2013 

(ಸೋಮವಾರ) 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 02 - 2013 
( ಬುಧವಾರ) 


೨೪೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಮತದಾನದ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 


07 - 03 - 2013 
( ಗುರುವಾರ ) 


ಮತದಾನದ ವೇಳೆಃ ಬೆಳಿಗ್ಗೆ 7 - 00 ಗಂಟೆಯಿಂದ ಸಾಯಂಕಾಲ 5 - 00 ಗಂಟೆ ಯವರೆಗೆ) 
ಮರು ಮತದಾನದ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ 


ಎಫ್ 


ಮತಗಳ ಎಣಿಕೆ ದಿನಾಂಕ 
ಬೆಳಿಗ್ಗೆ 8 - 00 ಘಂಟೆಯಿಂದ ( ಸಂಬಂಧಿಸಿದ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


09 - 03 - 2013 

( ಶನಿವಾರ) 
11 - 03 - 2013 
(ಸೋಮವಾರ) 
11 - 03 - 2013 
(ಸೋಮವಾರ) 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಪ್ರಪತ್ರ - 1ರ ಅನುಬಂಧ 
ನಗರ ಸ್ಥಳೀಯ ಸಂಸ್ಥೆಯ ಹೆಸರುಃ ಪಟ್ಟಣ ಪಂಚಾಯತಿ ಸೊರಬ 
ಕ್ರಮ 

ವಾರ್ಡಿನ ಹೆಸರು ಮತ್ತು ಸಂಖ್ಯೆ 
ಸಂಖ್ಯೆ 


ಪ್ರವರ್ಗ :ಮೀಸಲಾತಿ 


ಸೊರಬ - 1 


ಸೊರಬ - 2 
ಸೊರಬ - 3 


5 


ಸೊರಬ - 4 
ಸೊರಬ -5 
ಸೊರಬ - 6 
ಸೊರಬ - 7 
ಸೊರಬ - 8 
ಸೊರಬ - 9 
ಸೊರಬ -10 
ಸೊರಬ - 11 


( 3 ) 
ಪರಿಶಿಷ್ಟ ಪಂಗಡ ( ಮಹಿಳೆ) 
ಸಾಮಾನ್ಯ 
ಹಿಂದುಳಿದ ವರ್ಗ ಎ ( ಮಹಿಳೆ ) 
ಹಿಂದುಳಿದ ವರ್ಗ ಎ 
ಸಾಮಾನ್ಯ 
ಹಿಂದುಳಿದ ವರ್ಗ ಬಿ 
ಸಾಮಾನ್ಯ 
ಸಾಮಾನ್ಯ ( ಮಹಿಳೆ) 
ಸಾಮಾನ್ಯ ( ಮಹಿಳೆ) 
ಹಿಂದುಳಿದ ವರ್ಗ ಎ 
ಪರಿಶಿಷ್ಟ ಜಾತಿ( ಮಹಿಳೆ) 


ವಿಪುಲ್ ಬನ್ಸಲ್ 

ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A 
Part - IV -A 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) 
Bangalore , Saturday , February 16 , 2013 (Magha 27 , Shaka Varsha 1934 ) 


ನಂ . ೪೭೯ 
No . 479 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 315 ಎಂಎಲ್ಆರ್ 2012 ( ಭಾಗ), ಬೆಂಗಳೂರು, ದಿನಾಂಕ:16.02 .2013 
ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಾದ 7 ಮಹಾನಗರ ಪಾಲಿಕೆಗಳು, 43 ನಗರ ಸಭೆಗಳು, 93 ಪುರಸಭೆಗಳು ಮತ್ತು 65 ಪಟ್ಟಣ 
ಪಂಚಾಯತಿಗಳಿಗೆ ಸಂಬಂಧಿಸಿದಂತೆ ಅಂತಿಮ ವಾರ್ಡ್ವಾರು ಮೀಸಲಾತಿಯನ್ನು ನಿಗದಿಪಡಿಸಿ ದಿನಾಂಕ:13. 02 .2013ರಂದು ಕ್ರಮವಾಗಿ ಅಧಿಸೂಚನೆ 
ಸಂಖ್ಯೆ: ನಅಇ 314 ಎಂಎಲ್ಆ ರ್ 2012 ( A-1 to A- 7), ನಅಇ 315 ಎಂಎಲ್ಆ ರ್ 2012 ( B -1 to B -44), ನಅಇ 316 ಎಂಎಲ್ಆ ರ್ 2012 ( C-1 to 
C-93), ನಅಇ 317 ಎಂಎಲ್ಆ ರ್ 2012 ( D -1 to D -68) ಪ್ರಕಾರ ಆದೇಶ ಹೊರಡಿಸಲಾಗಿದೆ. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

೨೪೩೫ 
ಆಯುಕ್ತರು, ರಾಜ್ಯ ಚುನಾವಣಾ ಆಯೋಗ, ಬೆಂಗಳೂರು ಇವರು ದಿನಾಂಕ:15 .02 .2013ರ ಪತ್ರದಲ್ಲಿ ಮೇಲ್ಕಂಡಂತೆ ಹೊರಡಿಸಲಾಗಿರುವ 
ವಾರ್ಡ್ವಾರು ಮೀಸಲಾತಿ ಪಟ್ಟಿಗಳನ್ನು ಹಿಂದಕ್ಕೆ ಪಡೆದು ರಾಜ್ಯಪತ್ರದಲ್ಲಿ ಪ್ರಕಟಿಸುವಂತೆ ಕೋರಿರುತ್ತಾರೆ. 

ಆದ್ದರಿಂದ ದಿನಾಂಕ:13 .02.2013ರಂದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ವಾರ್ಡ್ವಾರು ಮೀಸಲಾತಿಯನ್ನು ನಿಗದಿಪಡಿಸಿ 
ಹೊರಡಿಸಲಾದ ಮೇಲ್ಕಂಡ ಅಧಿಸೂಚನೆಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಿಂಪಡೆದು ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ವಿ .ರಾಮಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part - III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | 
Bangalore, Saturday , February 16 , 2013 (Magha 27 , Shaka Varsha 1934 ) 


ನಂ . ೪೮೦ 
No . 480 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ . ಚುನಾ( ಸ್ಥ. ಸಂ )ಸಿಆರ್/ 01/12 - 13, ಬೆಂಗಳೂರು, ದಿನಾಂಕ 16ನೇ ಫೆಬ್ರವರಿ 2013 
ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಪ್ರಕರಣ ಸಂಖ್ಯೆ :ಎಸ್‌ಎಲ್‌ಪಿ ನಂ .( ಸಿವಿಲ್) 3909, 3910/ 877 / 09 /2013, ದಿನಾಂಕ: 01 - 02 
2013ರಂತೆ ನೀಡಿರುವ ತೀರ್ಪಿನಲ್ಲಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸಲು ಮಾನ್ಯ ರಾಜ್ಯ ಚುನಾವಣಾ ಆಯೋಗಕ್ಕೆ 
ನಿರ್ದೇಶಿಸಿದೆ. 

ಪ್ರಯುಕ್ತ, ಆಯುಕ್ತರು, ಮಾನ್ಯ ರಾಜ್ಯ ಚುನಾವಣಾ ಆಯೋಗ ಇವರು ತಮ್ಮ ಆದೇಶ ಸಂಖ್ಯೆ:ರಾಚುಆ /18 /ಇಯುಬಿ /2013, ಬೆಂಗಳೂರು, 
ದಿನಾಂಕ: 14 - 02 - 2013ರಂತೆ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಯ ನಗರ ಸ್ಥಳೀಯ ಸಂಸ್ಥೆಯಾದ ಆನೇಕಲ್ ಪುರಸಭೆಗೆ ಚುನಾವಣೆ ನಡೆಸಲು 
ಆದೇಶಿಸಿರುತ್ತಾರೆ. ಆದ್ದರಿಂದ, ಆನೇಕಲ್ ಪುರಸಭೆಯ ಸದಸ್ಯರ ಅವಧಿಯು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಈ ರಿಕ್ತ ಸ್ಥಾನಗಳಿಗೆ ಚುನಾವಣೆಯನ್ನು 
ನಡೆಸಬೇಕಾಗಿರುತ್ತದೆ. 

ಆದ್ದರಿಂದ, ಕರ್ನಾಟಕ ಮುನ್ಸಿಪಾಲಿಟೀಸ್ (ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು 1977 ನಿಯಮ 8(1) ರಡಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಡಾ | ಜಿ. ಸಿ. ಪ್ರಕಾಶ್ , ಭಾ . ಆ. ಸೇ ., ಜಿಲ್ಲಾಧಿಕಾರಿ , ಬೆಂಗಳೂರು ನಗರ ಜಿಲ್ಲೆ ಆದ ನಾನು ಆನೇಕಲ್ ಪುರಸಭೆಯ 23 
ವಾರ್ಡ್‌ಗಳಿಗೆ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ಆದೇಶದಂತೆ ದಿನಾಂಕ : 06 - 02 - 2013ರಂದು ಪ್ರಕಟಿಸಿರುವ 2007ನೇ ಸಾಲಿನ ಮೀಸಲಾತಿಯನ್ವಯ 
ಚುನಾವಣೆಯನ್ನು ನಡೆಸಲು ಚುನಾವಣಾ ವೇಳಾಪಟ್ಟಿಯನ್ನು ಈ ಕೆಳಕಂಡಂತೆ ಅಧಿಸೂಚಿಸಿರುತ್ತೇನೆ. 


ಚುನಾವಣಾ ವೇಳಾಪಟ್ಟಿ 


)R 


ಚುನಾವಣಾ ಚಟುವಟಿಕೆ 


ದಿನಾಂಕ 


23 - 02 - 2013 
( ಶನಿವಾರ) 


ನಾಮ ಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ : 
( ಬೆಳಿಗ್ಗೆ 11 .00 ಗಂಟೆಯಿಂದ ಮಧ್ಯಾಹ್ನ 3.00 ಗಂಟೆಯವರೆಗೆ ಮಾತ್ರ) 
ನಾಮ ಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ: 
( ಚುನಾವಣಾಧಿಕಾರಿಗಳ ಕಛೇರಿಯಲ್ಲಿ ಬೆಳಿಗ್ಗೆ 11.00 ಗಂಟೆಗೆ ಪರಿಶೀಲನೆಗೆ ತೆಗೆದುಕೊಳ್ಳಲಾಗುವುದು) 
| ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ: 
( ಮಧ್ಯಾಹ್ನ 3.00 ಗಂಟೆಯವರೆಗೆ ಮಾತ್ರ) 
ಮತದಾನದ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ: 


25 - 02 - 2013 
(ಸೋಮವಾರ) 


3 


. 


27 - 02 - 2013 
( ಬುಧವಾರ) 


07 - 03 - 2013 
( ಗುರುವಾರ) 


ಮತದಾನದ ಸಮಯ ಬೆಳಿಗ್ಗೆ 7. 00ರಿಂದ ಸಾಯಂಕಾಲ 5.00 ಗಂಟೆಯವರೆಗೆ 
6 | ಮರು ಮತದಾನ ಅವಶ್ಯಕವಿದ್ದಲ್ಲಿ ಮತದಾನ ನಡೆಯುವ ದಿನಾಂಕ ಮತ್ತು ದಿನ: 


ಮತಗಳ ಎಣಿಕೆ ಬೆಳಿಗ್ಗೆ 8.00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


09 - 03 - 2013 

( ಶನಿವಾರ) 
11 - 03 - 2013 
(ಸೋಮವಾರ ) 


೨೪೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಚುನಾವಣಾ ಚಟುವಟಿಕೆ 


ದಿನಾಂಕ 


b)೧| 


8 | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ : 


11 - 03 - 2013 
(ಸೋಮವಾರ) 


ಸ್ಥಳ: ಬೆಂಗಳೂರು 
ದಿನಾಂಕ: 16 - 02 - 2013 


ಡಾ|| ಜಿ. ಸಿ. ಪ್ರಕಾಶ್ 
ಜಿಲ್ಲಾಧಿಕಾರಿಗಳು ಹಾಗೂ 
ಜಿಲ್ಲಾ ಚುನಾವಣಾಧಿಕಾರಿಗಳು 
ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IN - A 
Part - IV - A | 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) ನಂ . ೪೮೧ 
Bangalore , Saturday , February 16 , 2013 ( Magha 27 , Shaka Varsha 1934) || No . 481 


KARNATAKA LEGISLATIVE ASSEMBLY SECRETARIAT 

NOTIFICATION 
No , KA/ LGA / 15 / Bill / 2013, Bangalore, Dated : 15-02- 2013 


The following Bill was introduced in Legislative Assembly on 15 - 2 - 2013 

ಕರ್ನಾಟಕ ವಿಧಾನ ಸಭೆ 
ಹದಿಮೂರನೇ ವಿಧಾನ ಸಭೆ 

ಹದಿನಾರನೇ ಅಧಿವೇಶನ 
ಕರ್ನಾಟಕ ಸ್ಟಾಂಪು ( ತಿದ್ದುಪಡಿ) ವಿಧೇಯಕ, 2013 

(2013ರ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ 15 ) 


ಕರ್ನಾಟಕ ಸ್ಟಾಂಪು ಅಧಿನಿಯಮ , 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ವಿಧೇಯಕ. 


ಇಲ್ಲಿ ಇನ್ನುಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಸ್ಟಾಂಪು ಅಧಿನಿಯಮ, 1957ನ್ನು (1957ರ ಕರ್ನಾಟಕ ಅಧಿನಿಯಮ 34 ) 
ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 


ಇದು ಭಾರತ ಗಣರಾಜ್ಯದ ಅರವತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗತಕ್ಕದ್ದು, 


ಎಂದರೆ: 


1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಸ್ಟಾಂಪು (ತಿದ್ದುಪಡಿ) ಅಧಿನಿಯಮ, 2013 ಎಂದು 
ಕರೆಯತಕ್ಕದ್ದು. 


( 2) ಇದು 2013ರ ಏಪ್ರಿಲ್ 1ನೇ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


2 . ಅನುಸೂಚಿಯ ತಿದ್ದುಪಡಿ.- ಕರ್ನಾಟಕ ಸ್ಟಾಂಪು ಅಧಿನಿಯಮ , 1957ರಲ್ಲಿನ (1957ರ ಕರ್ನಾಟಕ ಅಧಿನಿಯಮ 34) ಅನುಸೂಚಿಯಲ್ಲಿ 
(1) 5ನೇ ಅನುಚ್ಛೇದದ (ಎಫ್) ಖಂಡದ 3ನೇ ಅಂಕಣದಲ್ಲಿ ಈ ಮುಂದಿನ ಪರಂತುಕವನ್ನು ಕೊನೆಯಲ್ಲಿ ಸೇರಿಸತಕ್ಕದ್ದು , ಎಂದರೆ: 

“ ಪರಂತು, ಒಂದೇ ಸ್ವತ್ತಿನ ಸಂಬಂಧದಲ್ಲಿ ಅದೇ ಪಕ್ಷಕಾರರ ನಡುವೆ ನಿರ್ವಹಿಸಲಾದ ಮೊಖಾರುನಾಮೆಯ ಮೇಲೆ 41ನೇ ಅನುಚ್ಛೇದದ ( ಇಎ) 
ಖಂಡದಡಿಯಲ್ಲಿ ಕ್ರಮಬದ್ದ ಸ್ಪಾಂಪು ಶುಲ್ಕವನ್ನು ಸಂದಾಯ ಮಾಡಿದ್ದಲ್ಲಿ , ಅಂಥ ಒಪ್ಪಂದದ ಮೇಲೆ ಸಂದಾಯ ಮಾಡಬೇಕಾದ ಸ್ಟಾಂಪು ಶುಲ್ಕವು 
ಎರಡು ನೂರು ರೂಪಾಯಿಗಳನ್ನು ಮೀರತಕ್ಕದ್ದಲ್ಲ”; 

(ii) 41ನೇ ಅನುಚ್ಛೇದದ ( ಇಎ) ಖಂಡದ 3ನೇ ಅಂಕಣದಲ್ಲಿ ಈ ಮುಂದಿನ ಪರಂತುಕವನ್ನು ಕೊನೆಯಲ್ಲಿ ಸೇರಿಸತಕ್ಕದ್ದು, ಎಂದರೆ: 

“ ಪರಂತು, ಒಂದೇ ಸ್ವತ್ತಿನ ಸಂಬಂಧದಲ್ಲಿ ಅದೇ ಪಕ್ಷಕಾರರ ನಡುವೆ ನಿರ್ವಹಿಸಲಾದ ಒಪ್ಪಂದದ ಮೇಲೆ 5ನೇ ಅನುಚ್ಛೇದದ (ಎಫ್) 
ಖಂಡದಡಿಯಲ್ಲಿ ಕ್ರಮಬದ್ಧ ಸ್ಪಾಂಪು ಶುಲ್ಕವನ್ನು ಸಂದಾಯ ಮಾಡಿದ್ದಲ್ಲಿ, ಅಂಥ ಮುಖ್ಯಾರುನಾಮೆಯ ಮೇಲೆ ಸಂದಾಯ ಮಾಡಬೇಕಾದ ಸ್ಟಾಂಪು 
ಶುಲ್ಕವು ಎರಡು ನೂರುರೂಪಾಯಿಗಳನ್ನು ಮೀರತಕ್ಕದ್ದಲ್ಲ ”; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

೨೪೩೭ 
ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 
ಜಂಟಿ ಅಭಿವೃದ್ದಿ ಒಪ್ಪಂದದ ದಸ್ತಾವೇಜುಗಳು ಮತ್ತು ಇದರ ತರುವಾಯದ ಮುಖ್ಯಾರುನಾಮೆಯ ಮೂಲಕ ವಸತಿ ಚಟುವಟಿಕೆಗಳ 
ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ, ಕರ್ನಾಟಕ ಸ್ಟಾಂಪು ಅಧಿನಿಯಮ, 1957 (ಕರ್ನಾಟಕ ಅಧಿನಿ 
ಮಾಡುವ ಮೂಲಕ ಕಾನೂನಿಗನುಸಾರವಾಗಿ ಇತರೆ ದಸ್ತಾವೇಜನ್ನು ಯುಕ್ತವಾಗಿ ಸ್ಟಾಂಪು ಮಾಡಿದಲ್ಲಿ, ಒಂದು ದಸ್ತಾವೇಜಿನ ಮೇಲೆ ಸಂದಾಯ 
ಮಾಡಬಹುದಾದ ಸ್ಟಾಂಪು ಶುಲ್ಕವನ್ನು ಕೇವಲ ಎರಡು ನೂರು ರೂಪಾಯಿಗಳಿಗೆ ಇಳಿಸುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. 


ಆದ್ದರಿಂದ ಈ ವಿಧೇಯಕ. 


ಆರ್ಥಿಕ ಜ್ಞಾಪನ ಪತ್ರ 
ಪ್ರಸ್ತಾವಿತ ಅಂದಾಜಿನಲ್ಲಿ ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ ಮತ್ತು ರಾಜ್ಯದ ಬೊಕ್ಕಸಕ್ಕೆ ಪ್ರತೀ ವರ್ಷ ಸುಮಾರು 30 ಕೋಟಿ 
ರೂಪಾಯಿಗಳ ನಷ್ಟವುಂಟಾಗುತ್ತದೆ. ಆದಾಗ್ಯೂ ಇದು ರಾಜ್ಯದಲ್ಲಿನ ಗೃಹ ನಿರ್ಮಾಣ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ಮನೆಗಳು ಹಾಗೂ 
ಫ್ಲಾಟ್‌ಗಳನ್ನು ಖರೀದಿಸುವ ಸಾಮಾನ್ಯ ಜನರ ಹೊರೆಯನ್ನು ಇಳಿಸುತ್ತದೆ. 


ಕೆ. ಎಸ್ . ಈಶ್ವರಪ್ಪ 
ಉಪ ಮುಖ್ಯಮಂತ್ರಿ 


ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


KARNATAKA LEGISLATIVE ASSEMBLY 
THIRTEENTH LEGISLATIVE ASSEMBLY 

SIXTEENTH SESSION 
THE KARNATAKA STAMP ( AMENDMENT) BILL , 2013 

(LA, Bill No . 15 of 2013) 
A Bill further to amend the Karnataka Stamp Act, 1957. 

Whereas it is expedient further to amend the Karnataka Stamp Act, 1957 (Karnataka Act 34 of 1957 ), for the 
purposes hereinafter appearing; 

Be it enacted by the Karnataka State Legislature in the sixty - fourth year of the Republic of India as follows: 
1. Short title and commencement. - (1) This Act may be called the Karnataka Stamp (Amendment) Act, 2013 . 
(2 ) It shall come into force with effect from the first day of April 2013 . 
2 . Amendment of Schedule. - In the Karnataka Stamp Act, 1957 (Karnataka Act 34 of 1957), in the schedule , 

In article 5 , in clause (f), in column 3 , the following proviso shall be inserted at the end , namely , 

“ Provided that, if the proper stamp duty is paid under clause (ea ) of Article 41 on the Power of 
Attorney , executed between the same parties in respect of the same property, the stamp duty payable on 
such agreement shall not exceed rupees two hundred ” ; 
In article 41, in clause (ea ), in column 3 , the following proviso shall be inserted at the end , namely , 
“ Provided that, if the proper stamp duty is paid under clause (f) of Article 5 on the Agreement, executed 
between the same parties in respect of the same property , the stamp duty payable on such Power of 
Attorney shall not exceed rupees two hundred .” 


(i) 


STATEMENT OF OBJECTS AND REASONS 
In order to promote the growth of housing activities through documents of Joint Development Agreement and its 
consequent power of attorney it is considered necessary to reduce the stamp duty payable on one document to two 
hundred rupees only , if the other document is duly stamped in accordance with law , by amending the Karnataka Stamp 
Act, 1957 ( Karnataka Act No . 34 of 1957). 


Hence the Bill. 


೨೪೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


FINANCIAL MEMORANDUM 


There is no extra expenditure involved in the proposed measure and there will be an approximate loss of rupees 
30 crores per annum to the State exchequer. This will , however, reduce the burden on the common man purchasing 
houses and flats which will give impetus to the growth of housing activities in the State . 


K . S . ESHWARAPPA 
DEPUTY CHIEF MINISTER 


P . OMPRAKASHA 

Secretary 
Karnataka Legislative Assembly 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ – III 
Part - III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) 
Bangalore , Saturday , February 16 , 2013 (Magha 27 , Shaka Varsha 1934) 


ನಂ . ೪೮೩ 
No . 483 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ರಾಮನಗರ ಜಿಲ್ಲೆ, ರಾಮನಗರ 

ಅಧಿಸೂಚನೆ 
ಸಂಖ್ಯೆ : ಚುನಾವಣೆ( ಪಂ ) ಸಿಅರ್ /58/2012 - 13 , ದಿನಾಂಕ: 16.02 .2013 

ಪ್ರಪತ್ರ - 1 

(8(1) ನೇ ನಿಯಮವನ್ನು ನೋಡಿ) 
ಮಾಗಡಿ ಪುರಸಭೆಯ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ 
1964ರ ಕರ್ನಾಟಕ ನಗರಸಭೆಗಳ ಅಧಿನಿಯಮ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಮಾಗಡಿ ಪುರಸಭೆ ವಾರ್ಡ್‌ಗಳಿಂದ ಪುರಸಭೆ ಕೌನ್ಸಿಲ್ 
ಚುನಾಯಿತ ಕೌನ್ಸಿಲರ್ ಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು ನೀಡಲಾಗಿರುವ ಸದರಿ ನಗರ ಸಭಾ ಕೌನ್ಸಿಲ್‌ನ 
ವಿವಿಧ ವಾರ್ಡ್‌ಗಳಿಂದ ರಾಜ್ಯ ಚುನಾವಣಾ ಆಯೋಗ ಹೊರಡಿಸಿರುವ ಆದೇಶಗಳ ಸಂಖ್ಯೆ : ರಾಚುಅ /18 /ಇಯುಬಿ /2013 ಬೆಂಗಳೂರು 
ದಿನಾಂಕ:14.02.2013ರ ಆದೇಶದನ್ವಯ ಸ್ಥಾನಗಳನ್ನು ತುಂಬಲು 
ಈಗ ಕರ್ನಾಟಕ ಮುನ್ಸಿಪಾಲಿಟಿ ( ಎಲೆಕ್ಷನ್ ಆಫ್ ಕೌನ್ಸಿಲರ್ ) ನಿಯಮಗಳು 1977ರ ನಿಯಮ 8ರ ಅನ್ವಯ ರಾಮನಗರ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳಾದ ಶ್ರೀ . ವಿ . ಶ್ರೀರಾಮರೆಡ್ಡಿ , ಭಾ . ಅ. ಸೇ ಎಂಬ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ ವೇಳಾ 
ಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿದ್ದೇನೆ. 

ಚುನಾವಣಾ ವೇಳಾ ಪಟ್ಟಿ 


ಚುನಾವಣಾ ಚಟುವಟಿಕೆ 


ದಿನಾಂಕ 


*)೩| 


16 .02. 2013 ( ಶನಿವಾರ) . 


2 


. 


3 


| ನಾ , 


23.02.2013 ( ಶನಿವಾರ) 
25. 02 . 2013 (ಸೋಮವಾರ ) 
27.02 .2013 ( ಬುದವಾರ) 
07 . 03.2013 ( ಗುರುವಾರ) 


4 


ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ: ಮತ್ತು ದಿನ 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಮತ್ತು ದಿನ 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ: ಮತ್ತು ದಿನ . 
( ಮತದಾನದ ಸಮಯ ಬೆಳಿಗ್ಗೆ 7 - 00 ಘಂಟೆಯಿಂದ ಸಾಯಂಕಾಲ 5 - 00 ಘಂಟೆವರೆಗೆ) 
ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನ ನಡೆಸಬೇಕಾದ ದಿನಾಂಕ: ಮತ್ತು ದಿನ 

ಮತಗಳ ಎಣಿಕೆ ದಿನಾಂಕ ಮತ್ತು ದಿನ ಬೆಳಿಗ್ಗೆ 8 - 00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
8 | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


. 


09 .03.2013 ( ಶನಿವಾರ) 
11.03.2013 (ಸೋಮವಾರ) 
11 .03.2013 (ಸೋಮವಾರ) 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು 

ರಾಮನಗರ ಜಿಲ್ಲೆ, ರಾಮನಗರ 


ವಿಶೇಷ ರಾಜ್ಯ ಪತ್ರಿಕೆ 


೨೪೩೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪ , ೨೦೧೩ 
ಜಿಲ್ಲಾಧಿಕಾರಿ, ರಾಮನಗರ ಜಿಲ್ಲೆ ರವರ ಅಧಿಸೂಚನೆ ಸಂಖ್ಯೆ : 58/2012 - 13 ದಿನಾಂಕ:16.02.2013 
ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ - 2013 

ಅನುಬಂಧ 


*)2 


ತಾಲ್ಲೂಕು ಮತ್ತು ಚುನಾವಣೆ ನಡೆಯುವ ನಗರ 

ಸ್ಥಳೀಯ ಸಂಸ್ಥೆಗಳ ಹೆಸರು 

ಮಾಗಡಿ ಪುರಸಭೆ 


ವಾರ್ಡು 

ಸಂಖ್ಯೆ ಹೆಸರು 
l - ಎನ್ . ಇ. ಎಸ್. ಬಡಾವಣೆ 
2- ತಿರುಮಲೆ ಉತ್ತರ ಭಾಗ 
3 - ತಿರುಮಲೆ ಪೂರ್ವ ಭಾಗ 
4 - ತಿರುಮಲೆ ದಕ್ಷಿಣ ಭಾಗ 
5 - ಎನ್. ಇ.ಎಸ್. ಬಡಾವಣೆ ದಕ್ಷಿಣ ಭಾಗ 
6 - ಹೊಸಪೇಟೆ 
7 - ಹೊಸಪೇಟೆ ದಕ್ಷಿಣ ಭಾಗ 
8 - ಹೊಸಪೇಟೆ ಪಶ್ಚಿಮ ಭಾಗ 
9 - ಹೊಂಬಾಳಮ್ಮನಪೇಟೆ 
10 - ಹೊಂಬಾಳಮ್ಮನಪೇಟೆ ಉತ್ತರ ಭಾಗ 
11 - ಬಿ.ಕೆ. ರಸ್ತೆ, ಪಶ್ಚಿಮ ಭಾಗ 
12 - ಬಿ.ಕೆ. ರಸ್ತೆ ಪಶ್ಚಿಮ ಭಾಗ 
13 - ಬಿ.ಕೆ. ರಸ್ತೆ ದಕ್ಷಿಣ ಭಾಗ (ಟೋಲ್ಗೇಟ್ ಎದುರು) . 
14 -ಸೋಮೇಶ್ವರ ದೇವಸ್ಥಾನ 
15 - ಬಿ.ಕೆ ರಸ್ತೆ ಉತ್ತರ ಭಾಗ 
16 - ಹೊಸಹಳ್ಳಿ ರಸ್ತೆ, ಪೂರ್ವ ಭಾಗ 
17 - ಮುಖ್ಯ ರಸ್ತೆ ಉತ್ತರ ಭಾಗ 
18 - ಹಳೇ ಮಸೀದಿ ವೃತ್ತ 
19 - ರಂಗನಾಥ ಹೈಸ್ಕೂಲ್ ಪಶ್ಚಿಮ ಭಾಗ 
20 -ಕೆಂಪೇಗೌಡ ವೃತ್ತ ಪಶ್ಚಿಮ ಭಾಗ 
21- ಅರಳೇಪೇಟೆ ಪಢಶ್ಚಿಮ ಭಾಗ 
22 - ಮುಖ್ಯ ರಸ್ತೆ, ದಕ್ಷಿಣ ಭಾಗ 
23 - ಹೊಸ ಮಸೀದಿ ಮೊಹಲ್ಲಾ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು 

- ರಾಮನಗರ ಜಿಲ್ಲೆ, ರಾಮನಗರ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ – III 
Part – III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) | 
Bangalore , Saturday , February 16 , 2013 (Magha 27, Shaka Varsha 1934 ) 


ನಂ . ೪೮೪ 
No . 484 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ರಾಮನಗರ ಜಿಲ್ಲೆ, ರಾಮನಗರ 

ಅಧಿಸೂಚನೆ 
ಸಂಖ್ಯೆ : ಚುನಾವಣೆ( ಪಂ ) ಸಿಅರ್ /58/ 2012 -13 , ದಿನಾಂಕ: 16.02 .2013 

ಪ್ರಪತ್ತ - 1 

(8(1) ನೇ ನಿಯಮವನ್ನು ನೋಡಿ) 
ರಾಮನಗರ ನಗರ ಸಭೆಯ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ 
1. 1964ರ ಕರ್ನಾಟಕ ನಗರಸಭೆಗಳ ಅಧಿನಿಯಮ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ರಾಮನಗರ ನಗರ ಸಭೆ ವಾರ್ಡ್‌ಗಳಿಂದ ನಗರಸಭೆ 

ಕೌನ್ಸಿಲ್ ಚುನಾಯಿತ ಕೌನ್ಸಿಲರ್ ಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು ನೀಡಲಾಗಿರುವ ಸದರಿ ನಗರ ಸಭಾ 


೨೪೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕೌನ್ಸಿಲ್‌ನ ವಿವಿಧ ವಾರ್ಡ್‌ಗಳಿಂದ ರಾಜ್ಯ ಚುನಾವಣಾ ಆಯೋಗ ಹೊರಡಿಸಿರುವ ಆದೇಶಗಳ ಸಂಖ್ಯೆ : ರಾಚುಅ/18/ ಇಯುಬಿ/2013 ಬೆಂಗಳೂರು 

ದಿನಾಂಕ :14 .02.2013ರ ಆದೇಶದನ್ವಯ ಸ್ಥಾನಗಳನ್ನು ತುಂಬಲು 
2 . ಈಗ ಕರ್ನಾಟಕ ಮುನ್ಸಿಪಾಲಿಟಿ ( ಎಲೆಕ್ಷನ್ ಆಫ್ ಕೌನ್ಸಿಲರ್ ) ನಿಯಮಗಳು 1977ರ ನಿಯಮ 8ರ ಅನ್ವಯ ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ 

ಶ್ರೀ . ವಿ . ಶ್ರೀರಾಮರೆಡ್ಡಿ, ಭಾ. ಅ. ಸೇ ಎಂಬ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರ ವೇಳಾ ಪಟ್ಟಿಯನ್ನು ಈ ಮೂಲಕ 
ನಿಗಧಿಪಡಿಸಿದ್ದೇನೆ. 

ಚುನಾವಣಾ ವೇಳಾ ಪಟ್ಟಿ 


ಚುನಾವಣಾ ಚಟುವಟಿಕೆ 


ದಿನಾಂಕ 


೫)ಇ 


1 | ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ 


16 .02 .2013 
( ಶನಿವಾರ) 


2 


. 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ: ಮತ್ತು ದಿನ 


23. 02. 2013 


( ಶನಿವಾರ) 


3 


| 


ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


25.02 . 2013 
(ಸೋಮವಾರ) 


ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಮತ್ತು ದಿನ 


27 .02 .2013 
( ಬುದವಾರ) 


ಮತದಾನ ಅವಶ್ಯವಿದ್ದರೆ , ಮತದಾನವನ್ನು ನಡೆಸಬೇಕಾದ ದಿನಾಂಕ: ಮತ್ತು ದಿನ . 
( ಮತದಾನದ ಸಮಯ ಬೆಳಿಗ್ಗೆ 7- 00 ಘಂಟೆಯಿಂದ ಸಾಯಂಕಾಲ 5 -00 ಘಂಟೆವರೆಗೆ) 
ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನ ನಡೆಸಬೇಕಾದ ದಿನಾಂಕ: ಮತ್ತು ದಿನ 


07 .03.2013 
( ಗುರುವಾರ) 


09.03.2013 
( ಶನಿವಾರ) 


ಮತಗಳ ಎಣಿಕೆ ದಿನಾಂಕ ಮತ್ತು ದಿನ ಬೆಳಿಗ್ಗೆ 8 - 00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


11.03. 2013 | 
(ಸೋಮವಾರ) 

11 .03 .2013 | 
(ಸೋಮವಾರ) 


- 8 | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು 

ರಾಮನಗರ ಜಿಲ್ಲೆ, ರಾಮನಗರ 


ಜಿಲ್ಲಾಧಿಕಾರಿ, ರಾಮನಗರ ಜಿಲ್ಲೆ ರವರ ಅಧಿಸೂಚನೆ ಸಂಖ್ಯೆ : 58 /2012 -13 ದಿನಾಂಕ:16. 02. 2013 
ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ -2013 

ಅನುಬಂಧ 


ವಾರ್ಡು ಸಂಖ್ಯೆ ಮತ್ತು ಹೆಸರು 


) 


ತಾಲ್ಲೂಕು ಮತ್ತು ಚುನಾವಣೆ ನಡೆಯುವ ನಗರ ಸ್ಥಳೀಯ 

ಸಂಸ್ಥೆಗಳ ಹೆಸರು 


ರಾಮನಗರ ನಗರಸಭೆ 


1 - ಚಾಮಂಡಿಪುರ 


2 - ವಿನಾಯಕನಗರ 


3 - ಗಾಂಧಿನಗರ 


4 - ಗಾಂಧಿನಗರ ಬಡಾವಣೆ 


5 -ಕಾಯಿಸೊಪ್ಪಿನಬೀದಿ 
6 - ಚಾಮುಂಡೇಶ್ವರಿ ಬಡಾವಣೆ 


7 - ಅಗ್ರಹಾರ 


18- ರಾಘವೇಂದ್ರ ಕಾಲೋನಿ| 
9 - ಶೆಟ್ಟಹಳ್ಳಿ ಬೀದಿ| 
10 - ಮದರ್ ಖಾನ್ ಮೊಹಲ್ಲಾ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೪೪೧ 


ತಾಲ್ಲೂಕು ಮತ್ತು ಚುನಾವಣೆ ನಡೆಯುವ ನಗರ ಸ್ಥಳೀಯ 

ಸಂಸ್ಥೆಗಳ ಹೆಸರು 


* ವಾರ್ಡು ಸಂಖ್ಯೆ ಮತ್ತು ಹೆಸರು 


*)2 


11 - ಗೌಸಿಯಾನಗರ 


12 - ನಗರಸಭಾ ಬಡಾವಣೆ 
13 -ತೋಪ್ ಖಾನ್ ಮೊಹಲ್ಲಾ 
14 - ನಾಲಬಂದವಾಡಿ 


15 -ಜ್ಯೋತಿನಗರ 
16 - ನೇರಳೇಕೇರಿ 
| 17 - ಬಾಲಗೇರಿ 
18 -ಪೂಲ್ ಬಾಗ್ 


19 - ಮೆಹಬೂಬ್ ನಗರ 


20 - ತುರುಪಲಾಯ 


( 21 - ಅರ್ಕೇಶ್ವರ ಕಾಲೋನಿ 
22 - ರೆಹಮಾನಿಯ ನಗರ 
23 -ಕೊತ್ತಿಪರ 
24 - ಯಾರಬ್ ನಗರ 
25 - ಮಂಜುನಾಥನಗರ 
26 -ಗೀತಾಮಂದಿರ ಬಡಾವಣೆ 
27 - ವಿವೇಕಾನಂದನಗರ 


28 - ವಿದ್ಯಾಪೀಠ ಬಡಾವಣೆ 
29 - ಮುಸ್ಲಿಮ್ ಕಾಲೋನಿ 
| 30 - ಮಲ್ಲೇಶ್ವರ ಬಡಾವಣೆ 
| 31 - ಅರ್ಚಕರಹಳ್ಳಿ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು 

ರಾಮನಗರ ಜಿಲ್ಲೆ, ರಾಮನಗರ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ – III 
Part - III 


ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) ನಂ . ೪೮೫ 
Bangalore , Saturday , February 16 , 2013 (Magha 27 , Shaka Varsha 1934 ) || No . 485 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ರಾಮನಗರ ಜಿಲ್ಲೆ, ರಾಮನಗರ 

ಅಧಿಸೂಚನೆ 
ಸಂಖ್ಯೆ : ಚುನಾವಣೆ( ಪಂ ) ಸಿಅರ್/58 / 2012 - 13, ದಿನಾಂಕ : 16 .02.2013 

ಪ್ರಪತ್ರ - 1 

( 8(1 ) ನೇ ನಿಯಮವನ್ನು ನೋಡಿ) 
ಚನ್ನಪಟ್ಟಣ ನಗರ ಸಭೆಯ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ 
1964ರ ಕರ್ನಾಟಕ ನಗರಸಭೆಗಳ ಅಧಿನಿಯಮ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಚನ್ನಪಟ್ಟಣ ನಗರ ಸಭೆ ವಾರ್ಡ್‌ಗಳಿಂದ ನಗರಸಭೆ 
ಕೌನ್ಸಿಲ್ ಚುನಾಯಿತ ಕೌನ್ಸಿಲರ್ ಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು ನೀಡಲಾಗಿರುವ ಸದರಿ ನಗರ ಸಭಾ 
ಕೌನ್ಸಿಲ್‌ನ ವಿವಿಧ ವಾರ್ಡ್‌ಗಳಿಂದ ರಾಜ್ಯ ಚುನಾವಣಾ ಆಯೋಗ ಹೊರಡಿಸಿರುವ ಆದೇಶಗಳ ಸಂಖ್ಯೆ : ರಾಚುಅ /18/ ಇಯುಬಿ /2013 ಬೆಂಗಳೂರು 
ದಿನಾಂಕ:14 . 02 .2013ರ ಆದೇಶದನ್ವಯ ಸ್ಥಾನಗಳನ್ನು ತುಂಬಲು 
ಈಗ ಕರ್ನಾಟಕ ಮುನ್ಸಿಪಾಲಿಟಿ ( ಎಲೆಕ್ಷನ್ ಆಫ್ ಕೌನ್ಸಿಲರ್) ನಿಯಮಗಳು 1977ರ ನಿಯಮ 8ರ ಅನ್ವಯ ರಾಮನಗರ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳಾದ ಶ್ರೀ . ವಿ . ಶ್ರೀರಾಮರೆಡ್ಡಿ, ಭಾ . ಅ. ಸೇ ಎಂಬ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ ವೇಳಾ 
ಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿದ್ದೇನೆ. 


1. 


୭୭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಚುನಾವಣಾ ವೇಳಾ ಪಟ್ಟಿ 


| 


ಚುನಾವಣಾ ಚಟುವಟಿಕೆ 


ದಿನಾಂಕ 


6)ಇ|- 


ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ 


16. 02 .2013 
( ಶನಿವಾರ) 


2 


| 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ: ಮತ್ತು ದಿನ 


23 .02 . 2013 
( ಶನಿವಾರ) 


3 


| ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


| 


25 . 02 .2013 


(ಸೋಮವಾರ) 


ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಮತ್ತು ದಿನ 


27. 02 . 2013 
( ಬುದವಾರ) 


5 . 


07. 03.2013 


ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ: ಮತ್ತು ದಿನ ( ಮತದಾನದ ಸಮಯ ಬೆಳಿಗ್ಗೆ 7 
00 ಘಂಟೆಯಿಂದ ಸಾಯಂಕಾಲ 5 - 00 ಘಂಟೆವರೆಗೆ) 


( ಗುರುವಾರ) 


6 


| 


ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನ ನಡೆಸಬೇಕಾದ ದಿನಾಂಕ: ಮತ್ತು ದಿನ 


09. 03.2013 


(ಶನಿವಾರ ) 


ಮತಗಳ ಎಣಿಕೆ ದಿನಾಂಕ ಮತ್ತು ದಿನ ಬೆಳಿಗ್ಗೆ 8-00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


11 . 03 .2013 
(ಸೋಮವಾರ) 


8 


| 


ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


11 . 03 .2013 
(ಸೋಮವಾರ) 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು 

ರಾಮನಗರ ಜಿಲ್ಲೆ, ರಾಮನಗರ 


ಜಿಲ್ಲಾಧಿಕಾರಿ , ರಾಮನಗರ ಜಿಲ್ಲೆ ರವರ ಅಧಿಸೂಚನೆ ಸಂಖ್ಯೆ: 58 / 2012 - 13 ದಿನಾಂಕ:16. 02 .2013 
ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ - 2013 

ಅನುಬಂಧ 


ಹೆಸರು ವಾರ್ಡು 


M 
) 
& 


ಕ್ರ | ತಾಲ್ಲೂಕು ಮತ್ತು ಚುನಾವಣೆ ನಡೆಯುವ ನಗರ ಸ್ಥಳೀಯ 

ಸಂಸ್ಥೆಗಳ ಹೆಸರು 


ಸಂಖ್ಯೆ 


ಚನ್ನಪಟ್ಟಣ ನಗರಸಭೆ 


1 - ಚಿಕ್ಕಮಳೂರು 
2 - ಮಂಗಳವಾರಪೇಟೆ 
3 - ಮಂಗಳವಾರಪೇಟೆ 


4 - ಮಂಗಳವಾರಪೇಟೆ 


5 - ಮಂಗಳವಾರಪೇಟೆ, ಕುವೆಂಪುನಗರ 
6 - ಅವರ್ತಪುರ | 
7 - ಶೆಟ್ಟರಹಳ್ಳಿ 
8 - ಮಹಾಲಕ್ಷ್ಮಿ ಬಡಾವಣೆ 
೨ -ಕೋಟೆ 


10 -ಕೋಟೆ 


11 -ಕೋಟೆ 


12 -ಕೋಟೆ 


13 -ಕೋಟೆ 
14ಎಲೇಕೇರಿ 
15 - ಎಲೇಕೇರಿ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೪೪೩ 


બ 


8 


| ತಾಲ್ಲೂಕು ಮತ್ತು ಚುನಾವಣೆ ನಡೆಯುವ ನಗರ ಸ್ಥಳೀಯ 

ಹೆಸರು ವಾರ್ಡು 
ಸಂಸ್ಥೆಗಳ ಹೆಸರು 

ಸಂಖ್ಯೆ 
16 - ಹರಿಜನ ಕಾಲೋನಿ ಗಣೇಶ ದೇವಸ್ಥಾನ 
17 - ಚಿತ್ತಾರಗೇರಿ 
18 - ಕುಂಬಾರಗೇರಿ 
19 - ಟಿಪ್ಪುನಗರ 
20 - ಹನುಂತನಗರ 
21 - ಸುಣ್ಣದಕೇರಿ 
22 - ಕುಲುಮೆಬೀದಿ 
23 - ಪೌಜ್ ದಾರ್ ಬೀದಿ 
24 - ಇಸ್ಲಾಂಪುರ 
25 -ಕೊತ್ತನಹಳ್ಳಿ 
26 - ಸಿರಾಜ್ ಮೊಹಲ್ಲಾ 
27 - ಪೇಟೆಚೇರಿ 
28- ತಟ್ಟೆಕೆರೆ 
39 - ಅನಂದಪುರ 
30 - ಅಂಬೇಡ್ಕರ್ ನಗರ 
| 31 - ಹಲಸಿನಮರದದೊಡ್ಡಿ 


* 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು 

ರಾಮನಗರ ಜಿಲ್ಲೆ, ರಾಮನಗರ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) ನಂ . ೪೮೬ 
Part - III Bangalore , Saturday , February 16 , 2013 (Magha 27 , Shaka Varsha 1934 ) No . 486 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ರಾಮನಗರ ಜಿಲ್ಲೆ , ರಾಮನಗರ 

ಅಧಿಸೂಚನೆ 
ಸಂಖ್ಯೆ : ಚುನಾವಣೆ( ಪಂ ) ಸಿಅರ್ /58/ 2012 - 13 , ದಿನಾಂಕ: 16.02. 2013 

- ಪ್ರಪತ್ರ- 1 

(81) ನೇ ನಿಯಮವನ್ನು ನೋಡಿ) 
ಕನಕಪುರ ಪುರಸಭೆಯ ಕೌನ್ಸಿಲ್ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ 
1. 1964ರ ಕರ್ನಾಟಕ ನಗರಸಭೆಗಳ ಅಧಿನಿಯಮ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಕನಕಪುರ ಪುರಸಭೆ ವಾರ್ಡ್‌ಗಳಿಂದ ಪುರಸಭೆ 

ಕೌನ್ಸಿಲ್ ಚುನಾಯಿತ ಕೌನ್ಸಿಲರ್ ಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು ನೀಡಲಾಗಿರುವ ಸದರಿ ನಗರ ಸಭಾ 
ಕೌನ್ಸಿಲ್‌ನ ವಿವಿಧ ವಾರ್ಡ್‌ಗಳಿಂದ ರಾಜ್ಯ ಚುನಾವಣಾ ಆಯೋಗ ಹೊರಡಿಸಿರುವ ಆದೇಶಗಳ ಸಂಖ್ಯೆ: ರಾಚುಅ / 8/ ಇಯುಬಿ /2013 

ಬೆಂಗಳೂರು ದಿನಾಂಕ: 14 .02.2013ರ ಆದೇಶದನ್ವಯ ಸ್ಥಾನಗಳನ್ನು ತುಂಬಲು 
2. ಈಗ ಕರ್ನಾಟಕ ಮುನ್ಸಿಪಾಲಿಟಿ ( ಎಲೆಕ್ಷನ್ ಆಫ್ ಕೌನ್ಸಿಲರ್) ನಿಯಮಗಳು 1977ರ ನಿಯಮ 8ರ ಅನ್ವಯ ರಾಮನಗರ ಜಿಲ್ಲೆಯ 

ಜಿಲ್ಲಾಧಿಕಾರಿಗಳಾದ ಶ್ರೀ . ವಿ . ಶ್ರೀರಾಮರೆಡ್ಡಿ, ಭಾ . ಅ. ಸೇ ಎಂಬ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ 
ವೇಳಾ ಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿದ್ದೇನೆ. 

ಚುನಾವಣಾ ವೇಳಾ ಪಟ್ಟಿ 


ಚುನಾವಣಾ ಚಟುವಟಿಕೆ 


ದಿನಾಂಕ 


*)2 


ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ 


16 . 02. 2013 
( ಶನಿವಾರ) 


೨೪೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


| ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ : ಮತ್ತು ದಿನ 


23 . 02.2013 
( ಶನಿವಾರ) 


ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


25 .02. 2013 
(ಸೋಮವಾರ ) 


4 


. 


ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಮತ್ತು ದಿನ 


27. 02 .2013 
( ಬುದವಾರ ) 
07 . 03 .2013 
( ಗುರುವಾರ) 


ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ: ಮತ್ತು ದಿನ ( ಮತದಾನದ ಸಮಯ ಬೆಳಿಗ್ಗೆ 7 
00 ಘಂಟೆಯಿಂದ ಸಾಯಂಕಾಲ 5 - 00 ಘಂಟೆವರೆಗೆ) 


6 . 


ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನ ನಡೆಸಬೇಕಾದ ದಿನಾಂಕ: ಮತ್ತು ದಿನ 


09 . 03 .2013 


( ಶನಿವಾರ) 


ಮತಗಳ ಎಣಿಕೆ ದಿನಾಂಕ ಮತ್ತು ದಿನ ಬೆಳಿಗ್ಗೆ 8 - 00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


11. 03 .2013 
(ಸೋಮವಾರ) 


8 


| 


ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


11 .03. 2013 
(ಸೋಮವಾರ) 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು 

ರಾಮನಗರ ಜಿಲ್ಲೆ, ರಾಮನಗರ 


ಜಿಲ್ಲಾಧಿಕಾರಿ, ರಾಮನಗರ ಜಿಲ್ಲೆ ರವರ ಅಧಿಸೂಚನೆ ಸಂಖ್ಯೆ : 58/ 2012 - 13 ದಿನಾಂಕ:16.02.2013 
ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ - 2013 

ಅನುಬಂಧ 
ತಾಲ್ಲೂಕು ಮತ್ತು ಸ್ಥಳೀಯ ಸಂಸ್ಥೆಯ ಹೆಸರು 

ವಾರ್ಡ್ ಸಂಖ್ಯೆ ಮತ್ತು ಹೆಸರು 


8(d 


ಕನಕಪುರ ಪುರಸಭೆ, 


l-ಬೂದಿಕೇರಿ ರಸ್ತೆ, ಎ . ಪಿ. ಎಂ . ಸಿ ಕನಕಪುರ ಕೊಠಡಿ ಸಂಖ್ಯೆ : 1 
2 - ಬಜಾರ್‌ ರಸ್ತೆ, ಎ . ಪಿ. ಎಂ . ಸಿ ಕನಕಪುರ ಕೊಠಡಿ ಸಂಖ್ಯೆ: 2 
3 - ಮುಸ್ಲಿಂ ಬ್ಲಾಕ್ ಮತ್ತು ಭಜನೆ ಮನೆ ಬೀದಿ 
4 - ಮುಸ್ಲಿಂ ಬ್ಲಾಕ್ 
5 - ಅಜಾದ್‌ನಗರ 
6 -ಮೇಗಳಬೀದಿ 
7 - ಬಾಣಂತಮಾರಮ್ಮ ಬಡಾವಣೆ -1 
8 - ಬಾಣಂತಮಾರಮ್ಮ ಬಡಾವಣೆ - 2 
೨ - ವಿವೇಕಾನಂದನಗರ - 1 
10 - ವಿವೇಕಾನಂದನಗರ | 
11 -ನಿರ್ವಾಹಣೇಶ್ವರನಗರ 
| 12 - ಮೆಳೇಕೋಟೆ 
13 - ಮೆಳೇಕೋಟೆ 
14 - ಖಾಲಕ್‌ನಗರ 


15 - ಅಜೀಜ್‌ನಗರ 


16 - ಮಹಾರಾಜರಕಟ್ಟೆ 


17 - ಜೆ. ಸಿ.ಬಡಾವಣೆ - 1 
| 18 - ಜೆ. ಸಿ.ಬಡಾವಣೆ - 2 
19 - ಹೆಂಚಿನ ಫ್ಯಾಕ್ಟರಿ ಬಡಾವಣೆ 
20 - ಅಂಬೇಡ್ಕರ್‌ನಗರ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೪೪೫ 


ತಾಲ್ಲೂಕು ಮತ್ತು ಸ್ಥಳೀಯ ಸಂಸ್ಥೆಯ ಹೆಸರು 


ವಾರ್ಡ್ ಸಂಖ್ಯೆ ಮತ್ತು ಹೆಸರು 


೫)R 


21 - ರಾಘವೇಂದ್ರ ಕಾಲೋನಿ 
22 - ಕುರುಪೇಟೆ ಎ .ಕೆ . ಕಾಲೋನಿ 


23 - ಕುರುಪೇಟೆ ಕೆಳಭಾಗ. 
( 24 - ಹಲಸಿನಮರದದೊಡ್ಡಿ 
25 -ಕೋಟೆಮೇಲ್ದಾಗ 
26 -ಕೋಟೆ ಕೆಳಭಾಗ 
| 27 - ಮಳಗಾಳು 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು 

ರಾಮನಗರ ಜಿಲ್ಲೆ, ರಾಮನಗರ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A 
Part - IV - A 


ಬೆಂಗಳೂರು, ಸೋಮವಾರ, ಫೆಬ್ರವರಿ ೧೮, ೨೦೧೩ ( ಮಾಘ ೨೯ , ಶಕ ವರ್ಷ ೧೯೩೪) | 
Bangalore , Monday , February 18 , 2013 (Magha 29 , Shaka Varsha 1934 ) 

HIGH COURT OF KARNATAKA 


ನಂ . ೪೮೭ 
No . 487 


CORRIGENDUM 
NO. HCE 249 / 2011, BANGALORE , DATED 18TH FEBRUARY 2013 
In this office Notification No. HCE 249 / 2011 dated 15 .02 .2013 wherein the High Court of Karnataka Service 
(Conditions of Service and Recruitment)(I Amendment) Rules , 2013 was published in the Karnataka State Gazette (Extra 
ordinary ) on 15 .02.2013 , the following corrections be made at the relevant entries: 
1) Under the Heading Amendment to Schedule - II, at Sl. No 9B (Page No. 2), in the column No 5 , the starting pay 

stage in the Scale of Pay of the Joint Registrars shall be corrected as Rs “ 44250 " instead of Rs “ 44520 ”. 
Under the Heading Amendment to Schedule - II, at Sl. No 58 (Page No. 4 ), in the column No 5 , the Scale of Pay of 
the Typists shall be corrected as Rs “11600 - 200 -12000 - 250- 13000 - 300- 14200 - 350 - 15600 -400 -17200 -450 
19000- 500 - 21000 ” instead of Rs “ 12500 - 250- 13000 - 300 -14200 - 350 - 15600 - 400 - 17200 -450-19000 - 500 - 21000 
600 - 24000 ". 


P . KRISHNA BHAT 
REGISTRAR GENERAL 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A || 
Part - IV - A || 


ಬೆಂಗಳೂರು, ಸೋಮವಾರ, ಫೆಬ್ರವರಿ ೧೮, ೨೦೧೩ ( ಮಾಘ ೨೯ , ಶಕ ವರ್ಷ ೧೯೩೪) 
Bangalore, Monday , February 18 , 2013 (Magha 29 , Shaka Varsha 1934) 


ನಂ . ೪೮೮ 
No . 488 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಿಸಸ/ ಶಾರಶಾ/ ಸರಾ /817 / 2013, ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ, 2013 
ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಸಂಖ್ಯೆ : 193 ರಿಂದ ಹದಿಮೂರನೇ ವಿಧಾನಸಭೆಗೆ ಚುನಾಯಿತರಾಗಿದ್ದ ಶ್ರೀ ಸಿ. ಎಸ್. ಪುಟ್ಟೇಗೌಡ ಅವರು 
ವಿಧಾನಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದು, ಸದರಿ ರಾಜೀನಾಮೆಯನ್ನು ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರು ದಿನಾಂಕ 18ನೇ ಫೆಬ್ರವರಿ 2013ರ 
ಅಪರಾಹ್ನದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿರುತ್ತಾರೆ. ಆದುದರಿಂದ ವಿಧಾನಸಭೆಯಲ್ಲಿ ಒಂದು ಸ್ಥಾನವು ತೆರವಾಗಿರುತ್ತದೆ. 


ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನಸಭೆ 


೨೪೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


KARNATAKA LEGISLATIVE ASSEMBLY SECRETARIAT 


NOTIFICATION 
No: LAS / LEG /MR /817 / 2013 , Bangalore , Dated : 18th February , 2013 
Shri C . S . Puttegowda , Member , Legislative Assembly elected to the Thirteenth Assembly from Shravanabelagola 
Constituency , No. 193 has tendered his resignation to the Membership of Legislative Assembly and the same has been 
accepted by the Hon ble Speaker , Legislative Assembly on 18th February , 2013 (Afternoon ). Hence, one seat in the 
Legislative Assembly has fallen vacant. 


P . Omprakasha 

Secretary 
Karnataka Legislative Assembly 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A | 
Part - IV - A | 


ಬೆಂಗಳೂರು, ಸೋಮವಾರ, ಫೆಬ್ರವರಿ ೧೮, ೨೦೧೩ ( ಮಾಘ ೨೯ , ಶಕ ವರ್ಷ ೧೯೩೪) ನಂ . ೪೮೯ 
Bangalore, Monday , February 18, 2013 ( Magha 29 , Shaka Varsha 1934 ) . | No . 489 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ 561 ಗ್ರಾಪಂಅ 2012, ಬೆಂಗಳೂರು, ದಿನಾಂಕ: 16 - 02 - 2013 
ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ , 1993 (1993 ರ ಕರ್ನಾಟಕ ಅಧಿನಿಯಮ 14 ) ಪ್ರಕರಣ 311 ನ್ನು ಓದಿಕೊಂಡಂತೆ ಪ್ರಕರಣ 
316 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಗಿನಂತೆ ಕರ್ನಾಟಕ ಪಂಚಾಯತ್ ರಾಜ್ ( ಜಾಹೀರಾತು ಮತ್ತು ಫಲಕಗಳ 
ಅಳವಡಿಕೆಯ ಮೇಲೆ ಗ್ರಾಮ ಪಂಚಾಯತಿಗಳ ನಿಯಂತ್ರಣ) ( ಮಾದರಿ ಉಪವಿಧಿಗಳು ), 2012 ನ್ನು ಪ್ರಸ್ತಾಪಿಸಿ ಸದರಿ ಪ್ರಕರಣದ ಉಪ ಪ್ರಕರಣ (1) ರ 
ಅಗತ್ಯದಂತೆ ಕರಡನ್ನು ಅಧಿಸೂಚನೆ ಸಂಖ್ಯೆ: ಗ್ರಾಅಪ 561 ಗ್ರಾಪಂಅ 2012, ದಿನಾಂಕ: 71.2013 ರ ಮೂಲಕ ಕರ್ನಾಟಕ ರಾಜ್ಯಪತ್ರದ ವಿಶೇಷ ಪತ್ರಿಕೆಯ 
ಭಾಗ - IVA ಸಂಖ್ಯೆ; 16 ದಿನಾಂಕ: 71.2013 ರಲ್ಲಿ ಪ್ರಕಟಿಸಿದ್ದು , ಆ ಮೂಲಕ ಬಾಧಿತರಾಗುವ ಸಂಭವವಿರುವ ವ್ಯಕ್ತಿಗಳಿಂದ 30 ದಿನಗಳೊಳಗಾಗಿ ಆಕ್ಷೇಪಣೆ 
ಮತ್ತು ಸಲಹೆಗಳನ್ನು ಆಹ್ವಾನಿಸಿ ಪ್ರಕಟಿಸಿರುವುದರಿಂದ: 

ಮತ್ತು ದಿನಾಂಕ: 7.1.2013 ರ ವಿಶೇಷ ರಾಜ್ಯಪತ್ರವನ್ನು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ: 
ಸದರಿ ಕರಡು ಮಾದರಿ ಉಪವಿಧಿಗಳ ಬಗ್ಗೆ ಸ್ವೀಕೃತವಾದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸಿರುವುದರಿಂದ, 

ಈಗ 1993 ರ ಕರ್ನಾಟಕ ಪಂಚಾಯತ್ ರಾಜ್ ( ಅಧಿನಿಯಮ ಸಂಖ್ಯೆ 14) ಪ್ರಕರಣ 311 ನ್ನು ಓದಿಕೊಂಡಂತೆ ಪ್ರಕರಣ 316 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡಂತೆ ಮಾದರಿ ಉಪವಿಧಿಗಳನ್ನು ರಚಿಸುತ್ತದೆ. 


ಮಾದರಿ ಉಪವಿಧಿಗಳು 


ಶೀರ್ಷಿಕೆ ಮತ್ತು ಪ್ರಾರಂಭ: - (1) ಈ ಉಪವಿಧಿಗಳನ್ನು ಕರ್ನಾಟಕ ಪಂಚಾಯತ್ ರಾಜ್ ( ಜಾಹೀರಾತು ಮತ್ತು ಫಲಕಗಳ ಅಳವಡಿಕೆಯ ಮೇಲೆ 
ಗ್ರಾಮ ಪಂಚಾಯತಿಗಳ ನಿಯಂತ್ರಣ ) ( ಮಾದರಿ ಉಪವಿಧಿಗಳು), 2013 ಎಂದು ಕರೆಯತಕ್ಕದ್ದು. 

( 2) ಈ ಉಪವಿಧಿಗಳು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2 . ಪರಿಭಾಷೆಗಳು:- ಈ ಉಪವಿಧಿಗಳಿಗೆ ಸಂದರ್ಭಕ್ಕೆ ಬೇರೆ ಅರ್ಥದ ಅಗತ್ಯವಿರದಿದ್ದರೆ, 

( ಅ ) “ ಅಧಿನಿಯಮ ” ಎಂದರೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ , 1993 (1993 ರ ಕರ್ನಾಟಕ 
ಅಧಿನಿಯಮ 14 ) 
( ಆ ) “ ಸಕ್ಷಮ ಪ್ರಾಧಿಕಾರ ” ಎಂದರೆ ಈ ಉಪವಿಧಿಗಳ ಉದ್ದೇಶಕ್ಕಾಗಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ. 
( ಇ) “ ಗ್ರಾಮ ಪಂಚಾಯತಿ” ಎಂದರೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ, 1993 (1993 ರ ಕರ್ನಾಟಕ ಅಧಿನಿಯಮ 14) 
ರಡಿಯಲ್ಲಿ ರಚಿಸಿರುವ ಗ್ರಾಮ ಪಂಚಾಯತಿ. 
( ಈ ) “ ಪ್ರಕರಣ ” ಎಂದರೆ ಅಧಿನಿಯಮದ ಪ್ರಕರಣ . 
( ಉ ) ಜಾಹೀರಾತು ಎಂದರೆ ಯಾವುದೇ ಉತ್ಪನ್ನ ಅಥವಾ ಸೇವೆಯನ್ನು ವಾಣಿಜ್ಯಾತ್ಮಕ ದೃಷ್ಟಿಯಿಂದ ಪ್ರೋತ್ಸಾಹಿಸಲು ಯಾವುದೇ ಘೋಷಣೆ 
ಅಥವಾ ಶಬ್ದ , ಅಕ್ಷರ, ಮಾದರಿ , ಆಕಾರ ಅಥವಾ ಇವೆಲ್ಲವುಗಳನ್ನು ಜೋಡಿಸಿರುವ ಲಾಂಛನ, ಇವುಗಳ ಮೂಲಕ ನಿರ್ದೇಶಿಸುವ ಫಲಕಗಳು, 
ಬ್ಯಾನರ್‌ಗಳು , ತಾತ್ಕಾಲಿಕ ಕಮಾನುಗಳು , ಎಲೆಕ್ಟ್ರಾನಿಕ್ ಪ್ರದರ್ಶನ ನಾಮಫಲಕಗಳು, ನಿರ್ದೇಶನಗಳ ಫಲಕಗಳು, ಬಲೂನುಗಳು , ಅಥವಾ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೪೪೭ 


ಯಾವುದೇ ರೀತಿಯ ಕಣ್ಣಿಗೆ ಕಾಣುವ ಅಥವಾ ಕೇಳುವಂತಹ ಮಾಧ್ಯಮ ಇವುಗಳನ್ನೊಳಗೊಂಡಿರುತ್ತವೆ. ಇವುಗಳ ವರ್ಗೀಕರಣದ ಬಗ್ಗೆ ಈ 
ನಿರೂಪಣೆಗಳಲ್ಲಿ ತಿಳಿಸಲಾಗಿರುತ್ತದೆ. 
( ಊ ) " ಫಲಕಗಳ ಜಾಹೀರಾತು " ಎಂದರೆ ಪ್ರಚಾರದ ದೃಷ್ಟಿಯಿಂದ ಅಥವಾ ಮಾಹಿತಿ ನೀಡಿ ಜನರನ್ನು ಒಂದು ಸ್ಥಳ, ವ್ಯಕ್ತಿಗಳಿರುವಲ್ಲಿಗೆ , 
ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಕ್ಕೆ ಅಥವಾ ಮಾರಾಟಕ್ಕಿರುವ ವಸ್ತುಗಳ ವಿಷಯದಲ್ಲಿ ಆಕರ್ಷಿಸುವ ದೃಷ್ಟಿಯಿಂದ, ನೆಲದ ಮೇಲೆ 
ಅಥವಾ ಕಟ್ಟಡದ ಮೇಲ್ಬಾಗ , ಗೋಡೆಯ ಮೇಲೆ ಅಥವಾ ಪೆರಾಪಿಟ್ ಅಥವಾ ಅದರ ಮೇಲ್ಬಾಗದಲ್ಲಿ ಇರುವ ವಿನ್ಯಾಸದ ಮೇಲೈಯಲ್ಲಿ 
ಯಾವುದೇ ಚಿಹ್ನೆ , ಅಕ್ಷರ ಅಥವಾ ರೇಖಾಚಿತ್ರದ ಮೂಲಕ ಯಾವುದೇ ರೀತಿಯಲ್ಲಿ, ಆದರೆ ಹೊರಾಂಗಣದಲ್ಲಿ ಮಾತ್ರ ಪ್ರದರ್ಶಿಸುವ 
ಜಾಹೀರಾತು. 
( ಋ ) “ ಎಲೆಕ್ಟ್ರಾನಿಕ್ ಪ್ರದರ್ಶನ ಎಂದರೆ ವಿದ್ಯುಚ್ಛಕ್ತಿ ಸಹಾಯದಿಂದ ಪ್ರದರ್ಶಿಸುವ ಜಾಹೀರತು ಪ್ರದರ್ಶನ. ಎಲೆಕ್ಟ್ರಾನಿಕ್ ಅಥವಾ ವಿದ್ಯುತ್ 
ತಂತ್ರ ಅಂದರೆ ನಿಯಾನ ಲೈಟ್‌ಗಳು, ಎಲ್ಇಡಿ ಅಥವಾ ಎಲ್‌ಸಿಡಿ ಇವುಗಳ ಮೂಲಕ ಪಡೆಯುವ ಜಾಹೀರಾತುಗಳು. 
( ಎ) “ ಪ್ರಕಾಶಿತವಲ್ಲದ ಜಾಹೀರಾತು ಫಲಕ ಎಂದರೆ ಜಾಹೀರಾತು ಫಲಕವನ್ನು ಬೆಳಗಿಸಲು ಅದರ ಎದುರಿಗೆ ವಿದ್ಯುತ್ ದೀಪವಿಲ್ಲದ ಫಲಕ. 
( ಏ) ಪ್ರಕಾಶಿತ ಜಾಹೀರಾತು ಫಲಕ " ಎಂದರೆ ವಿದ್ಯುತ್ ದೀಪಗಳನ್ನು ಹೊಂದಿದ್ದು , ರಾತ್ರಿಯ ಸಮಯದಲ್ಲಿ ದೀಪಗಳನ್ನು ಬೆಳಗಿಸುವ ಮೂಲಕ 
ಪ್ರಕಾಶಗೊಳ್ಳುವ, ಸೂರ್ಯಾಸ್ತದ ನಂತರವೂ ಗೋಚರಿಸುವ ಜಾಹೀರಾತು ಫಲಕ. 
( ಐ) ಸಾರ್ವಜನಿಕ ಸ್ಥಳ ಎಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಸಗಿ ಸ್ವತ್ತಲ್ಲದ ಸಾರ್ವಜನಿಕರ ಬಳಕೆ ಅಥವಾ ಉಪಯೋಗಕ್ಕೆ 
ಅವಕಾಶವಿರುವಂತಹ ಸ್ಥಳ. 
( ಒ ) “ ಖಾಸಗಿ ಸ್ಥಳ ಎಂದರೆ ಸಾರ್ವಜನಿಕರು ಹೋಗಲು ಅವಕಾಶವಿಲ್ಲದ ಹಾಗೂ ಇತರೆ ಸ್ಥಳಗಳನ್ನು ಹೊರತುಪಡಿಸಿದ ಅಂದರೆ ಬೀದಿಗಳು , 
ಹೆದ್ದಾರಿಗಳು, ರೆಸ್ಟೋರೆಂಟ್‌ಗಳು, ಟಾವರೆನ್ಸ್ , ರಾತ್ರಿ ಕ್ಲಬ್‌ಗಳು, ಶಾಲೆಗಳು, ಆಸ್ಪತ್ರೆಗಳು, ಅಪಾರ್ಟ್‌ಮೆಂಟ್‌ಗಳ ಸಾಮಾನ್ಯ ಪ್ರದೇಶಗಳು, 
ಹೋಟೆಲ್‌ಗಳು, ಮೋಟೆಲ್‌ಗಳು, ಕಛೇರಿ ಕಟ್ಟಡಗಳು, ಸಾರಿಗೆ ವ್ಯವಸ್ಥೆಗಳು ಮತ್ತು ಅಂಗಡಿಗಳು. 
( ಓ ) ಜಾಹೀರಾತು ತೆರಿಗೆ ಎಂದರೆ ಜಾಹೀರಾತು/ ಜಾಹೀರಾತು ಫಲಕಗಳ ಮೇಲೆ ಗ್ರಾಮ ಪಂಚಾಯಿತಿಗಳು ವಿಧಿಸುವ ತೆರಿಗೆ. 
( ಔ ) ಅರ್ಜಿದಾರ ಎಂದರೆ ಜಾಹೀರಾತು ಮತ್ತು ಜಾಹೀರಾತು ಫಲಕವನ್ನು ಪ್ರದರ್ಶಿಸಲು ಅನುಮತಿ ಕೋರುವ ಒಬ್ಬ ವ್ಯಕ್ತಿ, 
ನೋಂದಣಿಯಾದ ಸೇವಾ ಸಂಸ್ಥೆ, ಪಾಲುದಾರಿಕೆ ಅಥವಾ ವ್ಯಾಪಾರ ಸಂಸ್ಥೆ . 
( ಅಂ ) ವಿನೈಲ್‌ ಅಥವಾ ಪ್ಲೆಕ್ಸ್ ಜಾಹೀರಾತು ಎಂದರೆ ಫಲಕದ ಮೇಲೆ ಚಾಚಿದ ವಿನೈಲ್ ಹಾಳೆಯ ಮೇಲಿನ ಕೈ ಮುದ್ರಿತ ಅಥವಾ ಗಣಕ 
ಮುದ್ರಿತ ಜಾಹೀರಾತು. 
( ಆ:) ಬ್ಯಾನರ್ ಜಾಹೀರಾತು ಎಂದರೆ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರ ಗಮನ ಸೆಳೆಯುವುದಕ್ಕಾಗಿ ಯಾವುದೇ ಜಾಹೀರಾತು ಅಥವಾ 
ಘೋಷಣೆ ಅಥವಾ ಲಿಖಿತ ವಿಷಯವಿರುವ ವಸ್ತದ ತುಂಡು ಅಥವಾ ಬಗ್ಗುವ ಗುಣವುಳ್ಳ ವಸ್ತು. 
(ಕ) “ ಅರ್ಜಿ ನಮೂನೆ ಎಂದರೆ ಈ ಉಪವಿಧಿಗಳಿಗೆ ಲಗತ್ತಿಸಿರುವ ನಮೂನೆ. 
( ಖ ) ಈ ಉಪವಿಧಿಗಳಲ್ಲಿ ಬಳಸಿರುವ ಆದರೆ ಪರಿಭಾಷಿಸದಿರುವ ಪದಗಳು ಅಧಿನಿಯಮದಲ್ಲಿ ನೀಡಿರುವ ಅರ್ಥಗಳನ್ನೆ ಹೊಂದಿರತಕ್ಕದ್ದು. 

3. ಜಾಹೀರಾತು ಮತ್ತು ಜಾಹೀರಾತು ಫಲಕಗಳ ನಿಷೇಧ:- ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯ ಅನುಮತಿಯಿಲ್ಲದೆ ಗ್ರಾಮ ಪಂಚಾಯತಿ 
ಪ್ರದೇಶದಲ್ಲಿ ಯಾವುದೇ ಜಾಹೀರಾತು ಅಥವಾ ಜಾಹೀರಾತು ಫಲಕಗಳನ್ನು ಪ್ರದರ್ಶಿಸತಕ್ಕದ್ದಲ್ಲ, ನಿಲ್ಲಿಸತಕ್ಕದ್ದಲ್ಲ, ನಾಟತಕ್ಕದ್ದಲ್ಲ ಅಥವಾ 
ಉಳಿಸಿಕೊಳ್ಳತಕ್ಕದ್ದಲ್ಲ. 

4. ಅನುಮತಿ ನೀಡುವ ವಿಧಾನ:- (1) ಪಂಚಾಯತಿ ಪ್ರದೇಶದೊಳಗೆ ಜಾಹೀರಾತುಗಳನ್ನು / ಜಾಹೀರಾತು ಫಲಕಗಳನ್ನು ಪ್ರದರ್ಶಿಸಲು, 
ಅಳವಡಿಸಲು, ನಿಲ್ಲಿಸಲು, ನಾಟಲು, ಉಳಿಸಿಕೊಳ್ಳಲು ಇಚ್ಚಿಸುವ ಯಾವುದೇ ಅರ್ಜಿದಾರನು ಜಾಹೀರಾತಿನ ಪೂರ್ಣ ವಿವರಗಳೊಂದಿಗೆ ಲಗತ್ತಿಸಿರುವ 
ನಮೂನೆಯಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸತಕ್ಕದ್ದು. 

( 2) ಪ್ರತಿ ಗ್ರಾಮ ಪಂಚಾಯತಿಯು ಅರ್ಜಿಯನ್ನು ಸ್ವೀಕರಿಸಿದ 30 ದಿನದೊಳಗೆ ವಿಷಯವನ್ನು ತನ್ನ ಮಾಸಿಕ ಸಭೆಯಲ್ಲಿ ಮಂಡಿಸತಕ್ಕದ್ದು ಮತ್ತು 
ತೀರ್ಮಾನದ ನಂತರ ಅರ್ಜಿದಾರನಿಗೆ ಉದ್ದೇಶಿತ ಜಾಹೀರಾತಿನ/ ಜಾಹೀರಾತು ಫಲಕದ ಸಂಬಂಧ ನಿಗದಿಪಡಿಸಿದ ಹಾಗೂ ಪಾವತಿಸಬೇಕಾದ ತೆರಿಗೆ ಮೊತ್ತ 
( ಇನ್ನು ಮುಂದೆ ಜಾಹೀರಾತು ತೆರಿಗೆ ಎಂದು ಉಲ್ಲೇಖಿಸಿದೆ) ದ ಬಗ್ಗೆ ಸೂಚನೆ ನೀಡತಕ್ಕದ್ದು. ಅಂತಹ ಸೂಚನೆಯನ್ನು ಗ್ರಾಮ ಪಂಚಾಯತಿಯು 
ಅರ್ಜಿದಾರನಿಗೆ ಮೂರು ಕೆಲಸದ ದಿನಗಳೊಳಗೆ ನೀಡತಕ್ಕದ್ದು . 

( 3) ಅರ್ಜಿದಾರನು ಗ್ರಾಮ ಪಂಚಾಯತಿಯು ನೀಡಿದ ಸೂಚನೆಯು ಸ್ವೀಕೃತವಾದ 15 ದಿನಗಳೊಳಗೆ ಪೂರ್ಣ ತೆರಿಗೆಯನ್ನು ಪಾವತಿಸತಕ್ಕದ್ದು. 
ಜಾಹೀರಾತು ಫಲಕವನ್ನು ಅನುಮೋದಿತ ಸ್ಥಳದಲ್ಲಿ ನಿಲ್ಲಿಸಲು ಅನುಮತಿ ನೀಡುವ ಮುನ್ನ ಅರ್ಜಿದಾರನು ಗ್ರಾಮ ಪಂಚಾಯತಿಗೆ ಜಾಹೀರಾತು ಫಲಕ 
ಮತ್ತು ಆಧಾರದ ಕಂಬಗಳ ಗಾತ್ರ ಮತ್ತು ಅಳತೆ ಇತ್ಯಾದಿ ಮತ್ತು ವಿನ್ಯಾಸ ಮತ್ತು ಜಾಹೀರಾತಿನ ಬಣ್ಣ ಇತ್ಯಾದಿ ವಿವರಗಳನ್ನು ಒಳಗೊಂಡ ವಿನ್ಯಾಸದ 
ಪ್ರತಿಯನ್ನು ಸಲ್ಲಿಸತಕ್ಕದ್ದು ಮತ್ತು ಬ್ಯಾಕ್‌ಗೌಂಡ್‌ಗೆ ಹೊಂದಿಕೊಳ್ಳದ ಹಾಗೂ ಸದಭಿರುಚಿಗೆ ಹಾಗೂ ಸಾರ್ವಜನಿಕ ನೈತಿಕತೆಗೆ ಧಕ್ಕೆ ತರುವಂತಹ 
ಜಾಹೀರಾತುಗಳನ್ನು / ಜಾಹೀರಾತು ಫಲಕಗಳನ್ನು ಪ್ರದರ್ಶಿಸಲು ಅನುಮತಿ ನೀಡತಕ್ಕದ್ದಲ್ಲ. ತದನಂತರ ಗ್ರಾಮ ಪಂಚಾಯತಿಯು ಜಾಹೀರಾತಿಗೆ ಅನುಮತಿ 
ನೀಡಲು ಅಥವಾ ಜಾಹೀರಾತನ್ನು ನವೀಕರಿಸಲು ಮುಂದಿನ ಗ್ರಾಮ ಪಂಚಾಯತಿಯ ಸಭೆಯಲ್ಲಿ ಮಂಡಿಸಿ ಆದೇಶ ಹೊರಡಿಸತಕ್ಕದ್ದು. ಅನುಮತಿ ನೀಡಿದ 
ಜಾಹೀರಾತಿನ ಒಂದು ನಕಲು ಪ್ರತಿಯನ್ನು ಅರ್ಜಿದಾರನು ಗ್ರಾಮ ಪಂಚಾಯತಿಗೆ ನೀಡತಕ್ಕದ್ದು ಮತ್ತು ಅದರ ಮೇಲೆ ಜಾಹೀರಾತು ತೆರಿಗೆ ಪಾವತಿಸಿದ 
ಮತ್ತು ಅನುಮತಿ ನೀಡಿದ ಮೊಹರನ್ನು ಹಾಕತಕ್ಕದ್ದು. 


bb 


೨೪೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


( 4) ಸಾರ್ವಜನಿಕ ಆಕ್ಷೇಪಣೆಗಳನ್ನು ಕರೆದು ಅಂತಿಮಗೊಳಿಸುವ ನಿಬಂಧನೆಗೆ ಒಳಪಟ್ಟು, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ 
ಜಾಹೀರಾತು/ ಜಾಹೀರಾತು ಫಲಕಗಳ ಪ್ರದರ್ಶನಕ್ಕೆ ಸೂಕ್ತವೆಂದು ತಾನು ಪರಿಗಣಿಸುವ ಪ್ರದರ್ಶಕ ಸ್ಥಳಗಳನ್ನು ಗ್ರಾಮ ಪಂಚಾಯಿತಿಯು ಅಧಿಸೂಚಿಸತಕ್ಕದ್ದು. 
ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಉಪವಿಧಿಗಳಲ್ಲಿ ನಿಗಧಿಪಡಿಸಿದ ಮೂಲ ದರಗಳಿಗಿಂತ ಕಡಿಮೆಯಿಲ್ಲದ ಮೊತ್ತಕ್ಕೆ ಟೆಂಡರ್ 
ಕರೆದ ನಂತರ ಈ ಪ್ರದರ್ಶಕ ಸ್ಥಳಗಳನ್ನು ಒಂದು ವರ್ಷದ ಅವಧಿಗೆ ಹಂಚತಕ್ಕದ್ದು. ಮುಂದುವರೆದು, ಈ ಪ್ರದರ್ಶಕದ ಸ್ಥಳಗಳನ್ನು ಬೈಲಾ ಸಂಖ್ಯೆ 5 ರಲ್ಲಿ 
ನಿಗದಿಪಡಿಸಿರುವ ಎಲ್ಲಾ ನಿಬಂಧನೆಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಹಂಚಿಕೆ ಮಾಡತಕ್ಕದ್ದು. 

(5) ಅನುಮತಿ ಅವಧಿಯು ಏಪ್ರಿಲ್ 1 ನೇ ದಿನಾಂಕದಿಂದ ಮುಂದಿನ ವರ್ಷದ ಮಾರ್ಚ್ 31 ರವರೆಗೆ ಒಂದು ವರ್ಷದ 
ಅವಧಿಯದ್ದಾಗಿರತಕ್ಕದ್ದು ಹಾಗೂ ಒಂದು ಬಾರಿಗೆ ಒಂದು ವರ್ಷಕ್ಕೆ ಮೀರದಂತೆ ನವೀಕರಿಸಬಹುದಾಗಿರುತ್ತದೆ. 

5. ಅನುಮತಿ ನೀಡಲು ನಿಬಂಧನೆಗಳು:- (1) ಗ್ರಾಮ ಪಂಚಾಯತಿ ಪ್ರದೇಶದ ವ್ಯಾಪ್ತಿಯಲ್ಲಿ ಯಾವುದೇ ಐತಿಹಾಸಿಕ ಸ್ಥಳ, ಸ್ಮಾರಕ ಅಥವಾ 
ಸಾರ್ವಜನಿಕ ಉದ್ಯಾನವನ ಅಥವಾ ಪೂಜಾ ಸ್ಥಳಗಳಲ್ಲಿ ಯಾವುದೇ ಜಾಹೀರಾತು/ ಜಾಹೀರಾತು ಫಲಕಗಳನ್ನು ನಿಲ್ಲಿಸತಕ್ಕದ್ದಲ್ಲ, ಪ್ರದರ್ಶಿಸತಕ್ಕದ್ದಲ್ಲ, 
ನಾಟತಕ್ಕದ್ದಲ್ಲ, ಉಳಿಸಿಕೊಳ್ಳತಕ್ಕದ್ದಲ್ಲ, ಅಥವಾ ಅಳವಡಿಸತಕ್ಕದ್ದಲ್ಲ ಅಥವಾ ನಿಲ್ಲಿಸಲು, ಪ್ರದರ್ಶಿಸಲು, ನಾಟಲು, ಉಳಿಸಿಕೊಳ್ಳಲು ಅಥವಾ ಅಳವಡಿಸಲು 
ಅವಕಾಶ ನೀಡತಕ್ಕದ್ದಲ್ಲ. 

( 2) (1) ಗ್ರಾಮ ಪಂಚಾಯತಿಯು ಅನುಮೋದಿಸಿರುವುದಕ್ಕೆ ವ್ಯತಿರಿಕ್ತವಾದ ಮಾದರಿ, ನಮೂನೆ ಅಥವಾ ರೀತಿಯಲ್ಲಿ ಯಾವುದೇ 
ಜಾಹೀರಾತನ್ನು ಪ್ರದರ್ಶಿಸಲು ವಾಹನಗಳನ್ನು ಬಳಸತಕ್ಕದ್ದಲ್ಲ. 

- (i) ಯಾವುದೇ ವಾಹನದ ಮೇಲೆ ಸಾಗಿಸುವ ಜಾಹೀರಾತು ಫಲಕಗಳು ಅಥವಾ ನೋಟೀಸ್‌ಗಳು ಯಾವುದೇ ಕಾರಣಕ್ಕೂ ವಾಹನದ 
ಉದ್ದ ಮತ್ತು ಅಗಲಕ್ಕಿಂತ ಹೊರ ಚಾಚಿರತಕ್ಕದ್ದಲ್ಲ ಹಾಗೂ ಅವುಗಳನ್ನು ವಾಹನದ ರಿಜಿಸ್ಟ್ರೇಷನ್ ಗುರುತು ಅಥವಾ ವಾಹನದ ಕಡ್ಡಾಯ 
ದೀಪಗಳನ್ನಾಗಲಿ ಮರೆಮಾಡತಕ್ಕದ್ದಲ್ಲ ಅಥವಾ ವಾಹನದ ಸವಾರ ಅಥವಾ ಚಾಲಕನಿಗೆ ಅಡ್ಡಿ ಉಂಟುಮಾಡತಕ್ಕದ್ದಲ್ಲ. 
(3) ( ಎ) ಜಾಹೀರಾತು ಫಲಕಗಳನ್ನು ಗ್ರಾಮ ಪಂಚಾಯಿತಿಯು ಈ ಕೆಳಕಂಡ ನಿಬಂಧನೆಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಅನುಮೋದನೆ 
ನೀಡಲು ಪರಿಗಣಿಸತಕ್ಕದ್ದು. 

ಕಂದಾಯ ಇಲಾಖೆಯ ಸಕ್ಷಮ ಪ್ರಾಧಿಕಾರದಿಂದ ಈ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಯಾಗದ ಖಾಸಗಿ ಭೂಮಿಯಲ್ಲಿ 
ಜಾಹೀರಾತು/ ಜಾಹೀರಾತು ಫಲಕಗಳ ಪ್ರದರ್ಶನಕ್ಕೆ ಅನುಮತಿ ಕೋರಿ ಸಲ್ಲಿಸುವ ಅರ್ಜಿಗಳನ್ನು ಗ್ರಾಮ ಪಂಚಾಯಿತಿಯು 
ಪರಿಗಣಿಸತಕ್ಕದ್ದಲ್ಲ . 
ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು , ಲೋಕೋಪಯೋಗಿ ಇಲಾಖೆ, ಏರ್ ಪೋರ್ಟ್ ಆಥಾರಿಟಿ ಆಫ್ 
ಇಂಡಿಯಾ ಮತ್ತು ಇತರೆ ಇಂತಹ ಅನ್ವಯಿಸುವ ಶಾಸನಬದ್ಧ ಪ್ರಾಧಿಕಾರಗಳ ವ್ಯಾಪ್ತಿಯಲ್ಲಿನ ಪ್ರದೇಶಗಳಲ್ಲಿ ಸಂಬಂಧಿಸಿದ 
ಪ್ರಾಧಿಕಾರಗಳಿಂದ ನಿರಾಕ್ಷೇಪಣಾ ಪತ್ರ ಪಡೆಯುವ ನಿಬಂಧನೆಗಳಿಗೆ ಒಳಪಟ್ಟು ಎತ್ತರದ ನಿರ್ಬಂಧಗಳು ಸಂಬಂಧಪಟ್ಟ 
ಪ್ರಾಧಿಕಾರಗಳು ನಿಗದಿಪಡಿಸಿರುವ ಮಿತಿಗೆ ಒಳಪಡುತ್ತವೆ. ಇತರೆ ಎಲ್ಲಾ ಪ್ರದೇಶಗಳಲ್ಲಿ ಇದು ಭೂಮಟ್ಟದಿಂದ 40 
ಅಡಿಗಳಿಗಿಂತ ಹೆಚ್ಚು ಇರತಕ್ಕದ್ದಲ್ಲ. 
ಬೀದಿಯ ಕಟ್ಟಡಗಳ ಸಾಮಾನ್ಯ ಸಾಲಿನ ಹೊರಗೆ ಚಾಚಿರತಕ್ಕದ್ದಲ್ಲ ಅಥವಾ ಕಟ್ಟಡಗಳ ಸಾಲನ್ನು ನಿರ್ದಿಷ್ಟ ಪಡಿಸಿರುವ 
ಬೀದಿಗಳಲ್ಲಿ ಕಟ್ಟಡಗಳ ಸಾಲಿಗಿಂತ ಒಂದು ಅಡಿಗಿಂತ ಮುಂದೆ ಚಾಚಿರತಕ್ಕದ್ದಲ್ಲ. 
ಸಾರ್ವಜನಿಕ ಉದ್ಯಾನವನ ಅಥವಾ ಪೂಜಾ ಸ್ಥಳಗಳಿಂದ 90 ಅಡಿಯೊಳಗೆ ಇರತಕ್ಕದ್ದಲ್ಲ . 
ಗ್ರಾಮ ಪಂಚಾಯತಿಯ ಅಭಿಪ್ರಾಯದಲ್ಲಿ ಜಾಹೀರಾತು ಪ್ರದರ್ಶಿಸಿರುವ ಭೂಮಿ ಅಥವಾ ಕಟ್ಟಡದ ಗಾತ್ರಕ್ಕಿಂತ 
ಅಸಮಪ್ರಮಾಣದಲ್ಲಿ ದೊಡ್ಡದಾಗಿರತಕ್ಕದ್ದಲ್ಲ. 
ಎರಡು ಜಾಹೀರಾತು ಫಲಕಗಳ ನಡುವೆ ಕನಿಷ್ಟ 100 ಮೀಟರ್‌ಗಳ ಅಂತರ ಇರತಕ್ಕದ್ದು. 
ಜಾಹೀರಾತು ಫಲಕಗಳ ಗಾತ್ರ 32 ಅಡಿ X16 ಅಡಿ ಮೀರತಕ್ಕದ್ದಲ್ಲ. 
ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ರವರಿಂದ ಪಡೆದ ವಿನ್ಯಾಸದ ದೃಢತೆಯ ಮತ್ತು 

ಸುರಕ್ಷತೆಯ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. 
ix. ಜಾಹೀರಾತು ಫಲಕವು ಒಂದು ವೇಳೆ ಪ್ರಕಾಶಿತವಿದ್ದಲ್ಲಿ ಎಸ್ಕಾಂನಿಂದ ಸ್ಥಾಪನೆಯು ಯಾವುದೇ ವಿದ್ಯುತ್ ಅಪಘಾತಕ್ಕೆ 
ಒಳಗಾಗುವುದಿಲ್ಲವೆಂದು ಪಡೆದ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. 

ನಗಳಲ್ಲಿನ ವಾಯುವಿಹಾರದ ರಸೆಗಳು ಮತ್ತು ಮನರಂಜನಾ ಸ್ಥಳಗಳಲ್ಲಿನ ಪಾದಚಾರಿ ರಸ್ತೆಗಳಲ್ಲಿ, ಪೂಜಾ 
ಸ್ಥಳಗಳಲ್ಲಿ, ಸಾರ್ವಜನಿಕ ಸೌಕರ್ಯದ ಸ್ಥಳಗಳಲ್ಲಿ ಅಥವಾ ಪೂರ್ಣ ವಸತಿ ಪ್ರದೇಶಗಳಲ್ಲಿ ಮತ್ತು ಹೆಚ್ಚಿನ ಸಂಚಾರ ಸ್ಥಳಗಳಲ್ಲಿ ಮತ್ತು ಪ್ರಮುಖ ರಸ್ತೆಗಳ 
ಜಂಕ್ಷನ್‌ಗಳಲ್ಲಿ, ಸಾಮಾನ್ಯ ನಿಯಮವಾಗಿ ಯಾವುದೇ ಜಾಹೀರಾತು ಫಲಕಗಳು , ಚಲನಚಿತ್ರ ಮತ್ತು ಪೋಸ್ಟರ್‌ ಫಲಕಗಳನ್ನು , ರಸ್ತೆಗಳ ಜಂಕ್ಷನ್‌ಗಳಲ್ಲಿನ 
ಅನುಮೋದಿತ ಸ್ಥಳಗಳನ್ನು ಹೊರತುಪಡಿಸಿ ಅಳವಡಿಸಲು ಅವಕಾಶ ನೀಡತಕ್ಕದ್ದಲ್ಲ. ಯಾವುದೇ ಅನುಮೋದಿತ ಸ್ಥಳದಲ್ಲಿ ನಿಯಂತ್ರಿತವಾದ ಜಾಹೀರಾತು 
ಫಲಕ ಹಾಕಲು ಒಮ್ಮೆ ಅನುಮತಿ ನೀಡಿದ ನಂತರ, ಅದೇ ಗಾತ್ರ, ಸ್ಥಿತಿ, ಪಂಕೀಕರಣ ಇತ್ಯಾದಿ ಅಂಶಗಳಿಗೆ ನಂತರದ ಎಲ್ಲಾ ಜಾಹೀರಾತುದಾರರು 
ಬದ್ದರಾಗಿರಬೇಕಾಗುತ್ತದೆ . 

(ಸಿ) (i) ಯಾವುದೇ ಜಾಹೀರಾತು ಫಲಕಗಳ ಅನುಮೋದಿತ ಗಾತ್ರವನ್ನು ಗ್ರಾಮ ಪಂಚಾಯತಿಯು ಈ ಕೆಳಗಿನಂತೆ ನಿಗದಿ ಪಡಿಸತಕ್ಕದ್ದು. 
ದೊಡ್ಡ ಗಾತ್ರ : ಸಮತಲ ಸ್ಥಿತಿಯಲ್ಲಿ ಮಾತ್ರ ನಿಲ್ಲಿಸುವುದು. 


iii , 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೪೪೯ 


ಸಣ್ಣ ಗಾತ್ರ: ಲಂಬವಾಗಿ ಅಥವಾ ಸಮತಲವಾಗಿ ನಿಲ್ಲಿಸುವುದು. 

(i) ಸಾಮಾನ್ಯ ನಿಯಮವಾಗಿ ವಿವಿಧ ಗಾತ್ರಗಳ ವಿವೇಚನ ರಹಿತ ಮಿಶ್ರಣಗಳನ್ನೊಳಗೊಂಡ ಜಾಹೀರಾತು ಫಲಕಗಳನ್ನು ಒಂದು 

ಸ್ಥಳದಲ್ಲಿ ಪ್ರದರ್ಶಿಸಲು ಅವಕಾಶ ನೀಡಬಾರದು . 
( ಡಿ) ಯಾವುದೇ ಒಂದು ಅನುಮೋದಿತ ಸ್ಥಳದಲ್ಲಿನ ಜಾಹೀರಾತು ಫಲಕದ ತಳ ಅಡಿಪಾಯ ಅಥವಾ ತಳ ಭಾಗವು ಅದರ ಕೆಳಗಿನ ನೆಲದ 
ಮೇಲೈಯಿಂದ 8 ಅಡಿಗಿಂತ ಕಡಿಮೆಯಿಲ್ಲದ ಎತ್ತರದಲ್ಲಿರತಕ್ಕದ್ದು ಮತ್ತು ಈ ಮೊದಲು ಆ ಸ್ಥಳದಲ್ಲಿ ಹಾಕಲು ಅನುಮತಿ ನೀಡಲಾಗಿದ್ದ ಜಾಹೀರಾತು 
ಫಲಕದ ಪಂಕ್ತಿಯಲ್ಲಿಯೇ ಸರಿಯಾಗಿ ಇರತಕ್ಕದ್ದು.. 

( ಇ) ಇಂತಹ ಎಲ್ಲಾ ಜಾಹೀರಾತು ಫಲಕಗಳ ಆಧಾರಗಳು ಸ್ಟೀಲ್ ಅಥವಾ ಇತರೆ ಲೋಹ ಅಥವಾ ಒಳ್ಳೆಯ ಗುಣಮಟ್ಟದ ಮರದಿಂದ 
ಮಾಡಲಾಗಿದ್ದು, ಸುಮಾರು 10 ಸೆಂ . ಮೀ x 10 ಸೆಂ . ಮೀ . ಕಡಿಮೆ ಇಲ್ಲದ ದಪ್ಪವನ್ನು ಹೊಂದಿದ್ದು , ಭೂಮಿಯಲ್ಲಿ ಗಟ್ಟಿಯಾಗಿ ಹೂತಿರತಕ್ಕದ್ದು ಮತ್ತು 
ಸೂಕ್ತವಾದ ಬಣ್ಣ ಹಾಕಿರತಕ್ಕದ್ದು. ಅನುಮೋದಿತ ಸ್ಥಳದಲ್ಲಿ ಜಾಹೀರಾತು ಫಲಕವನ್ನು ನಿರ್ಮಿಸುವ ಅರ್ಜಿದಾರನು ವಿನ್ಯಾಸದ ದೃಢತೆಗೆ ಸಂಬಂಧಿಸಿದಂತೆ 
ತಾಂತ್ರಿಕ ಪ್ರಮಾಣ ಪತ್ರ ಪಡೆದಿರತಕ್ಕದ್ದು ಮತ್ತು ಆಕಸ್ಮಿಕ ಅಪಘಾತಗಳಿಗೆ ಸಂಬಂಧಿಸಿದಂತೆ ಸೂಕ್ತ ವಿಮೆ ಪಡೆದಿರತಕ್ಕದ್ದು . 

( ಎಫ್) ರಸ್ತೆಗಳಲ್ಲಿನ ಸೇತುವೆಗಳ ಪಕ್ಕದಲ್ಲಿ ಹಾಕಿರುವ ಜಾಹೀರಾತು ಫಲಕಗಳಿಗೆ ಸಂಬಂಧಿಸಿದಂತೆ, ರಸ್ತೆಗಳಲ್ಲಿನ ಸೇತುವೆಗಳ ಆಧಾರಗಳ 
ಎತ್ತರವನ್ನು ರಸ್ತೆ ಸೇತುವೆಯ ಕಟ್ಟೆಯ ಸಾಲಿಗೆ ಸಮನಾಗಿರುವಂತೆ ಹೊಂದಾಣಿಕೆ ಮಾಡುವುದು. 

( ಜಿ) ರೈಲ್ವೆ ನಿಲ್ದಾಣ, ಬೇಲಿ ಮತ್ತು ಸಾರ್ವಜನಿಕ ಕಟ್ಟಡಗಳ ಸುತ್ತ ಹಾಕಿರುವ ಕಂಬಿಗಳ ಎದುರು ಹಾಕಲು ಅನುಮತಿ ನೀಡಿರುವ ಯಾವುದೇ 
ಜಾಹೀರಾತು/ ಜಾಹೀರಾತು ಫಲಕಗಳು ಇತ್ಯಾದಿಗಳು ಅಂತಹ ಬೇಲಿ ಅಥವಾ ಕಂಬಿಗಳ ಮೇಲ್ಮಟ್ಟಕ್ಕೆ ಸಮನಾಗಿರತಕ್ಕದ್ದು ಮತ್ತು ಅದಕ್ಕಿಂತ ಹೊರಗೆ 
ಚಾಚಿರತಕ್ಕದ್ದಲ್ಲ . 

( ಹೆಚ್) ಗ್ರಾಮ ಪಂಚಾಯತಿಯು ಪರವಾನಗಿ ಪಡೆದಿರುವ ಎಲ್ಲಾ ಜಾಹೀರಾತು ಫಲಕಗಳು, ಚಲನಚಿತ್ರ ಮತ್ತು ಪೋಸ್ಟರ್ ಫಲಕಗಳು ಇತ್ಯಾದಿ 
ಮತ್ತು ಅವುಗಳ ಆಧಾರಗಳನ್ನು ಎಲ್ಲಾ ಸಂದರ್ಭದಲ್ಲಿಯೂ ನಾಜೂಕಾಗಿ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಿಸತಕ್ಕದ್ದು ಹಾಗೂ ಅನುಮತಿ ಸಂಖ್ಯೆ, ದಿನಾಂಕ 
ಮತ್ತು ಅವಧಿ ಪ್ರದರ್ಶಿಸತಕ್ಕದ್ದು . 

(ಐ) ಪ್ರಕಟಣೆ ಮತ್ತು ಜಾಹೀರಾತು ಅರ್ಜಿದಾರರು ತಮ್ಮ ಹೆಸರಿನ ಫಲಕವನ್ನು ಅವರು ಹಾಕಿರುವ ಎಲ್ಲಾ ಜಾಹೀರಾತು ಫಲಕಗಳ 
ಮೇಲ್ಬಾಗದಲ್ಲಿ ಅಂಟಿಸುವುದು. 

( ಜೆ) ಒಂದು ನಿರ್ದಿಷ್ಟ ಸ್ಥಳಕ್ಕೆ ಯಾವುದೇ ಅರ್ಜಿದಾರನಿಗೆ ಒಮ್ಮೆ ನೀಡಿದ ಅನುಮತಿಯನ್ನು ಬೇರೆ ಸ್ಥಳಕ್ಕೆ ಬದಲಾಯಿಸಲು ಅಥವಾ ಬೇರೆ 
ಏಜೆನ್ಸಿಗೆ ವರ್ಗಾಯಿಸಲಾಗುವುದಿಲ್ಲ. ಜಾಹೀರಾತು ಫಲಕಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಏಜೆನ್ಸಿಗೆ ಒಳ ಬಾಡಿಗೆಗೆ ನೀಡಲು ಅವಕಾಶವಿರುವುದಿಲ್ಲ. 
ಆದಾಗ್ಯೂ ಒಬ್ಬ ಅರ್ಜಿದಾರನು ಜಾಹೀರಾತು ವಿನೈಲ್‌ಗಳು ಮತ್ತು ಪ್ಲೆಕ್ಸ್ ಇತ್ಯಾದಿಗಳನ್ನು ಅಳವಡಿಸಲು ಸೃಜನಾತ್ಮಕ ಏಜೆನ್ಸಿಯ ಸೇವೆಯನ್ನು 
ಪಡೆಯಬಹುದಾಗಿದೆ. 

6. ಜಾಹೀರಾತುಗಳ ಮೇಲಿನ ಯಾವುದೇ ಸೂಚನೆ ಅಥವಾ ಗುರುತು ಅಥವಾ ಅಕ್ಷರವನ್ನು ವಿರೂಪಗೊಳಿಸುವುದನ್ನು ನಿಷೇಧಿಸಿದೆ:- ಗ್ರಾಮ 
ಪಂಚಾಯತಿಗಳು ನಿಲ್ಲಿಸಿರುವ, ಪ್ರದರ್ಶಿಸಿರುವ, ಉಳಿಸಿರುವ ಜಾಹೀರಾತುಗಳ ಮೇಲೆ ಯಾವುದೇ ಗ್ರಾಮ ಪಂಚಾಯತಿಯು ನೀಡಿರುವ 
ಅನುಮತಿ/ ಅನುಮೋದನೆಗೆ ಮತ್ತು ತೆರಿಗೆ ವಸೂಲಿ ಮಾಡಿರುವ ಬಗ್ಗೆ ಹಾಕಿರುವ ಸೂಚನೆ ಅಥವಾ ಗುರುತು ಅಥವಾ ಅಕ್ಷರವನ್ನು ಅಥವಾ ಕಾರ್ಯವನ್ನು 
ಯಾವುದೇ ವ್ಯಕ್ತಿಯು ವಿರೂಪಗೊಳಿಸತಕ್ಕದ್ದಲ್ಲ ಅಥವಾ ವಿರೂಪಗೊಳ್ಳುವಂತೆ ಮಾಡತಕ್ಕದ್ದಲ್ಲ. 

7. ಅನುಮತಿ ನಿರಾಕರಣೆ:- ಸ್ವಚ್ಛತೆ, ಸುರಕ್ಷತೆ ಅಥವಾ ಸಾರ್ವಜನಿಕ ಹಿತದೃಷ್ಟಿಯಿಂದ ಒಂದು ಜಾಹೀರಾತು/ ಜಾಹೀರಾತು ಫಲಕವನ್ನು 
ಪ್ರದರ್ಶಿಸಲು, ನಿಲ್ಲಿಸಲು ಅಥವಾ ಉಳಿಸಿಕೊಳ್ಳಲು ಅನುಮತಿ ನಿರಾಕರಿಸಬಹುದಾಗಿದೆ ಮತ್ತು ಅಂತಹ ಪ್ರಕರಣದಲ್ಲಿ ನಿರಾಕರಣೆಗೆ ಕಾರಣವನ್ನು 
ಅರ್ಜಿದಾರನಿಗೆ ಲಿಖಿತ ಮೂಲಕ ಗ್ರಾಮ ಪಂಚಾಯತಿ ಸಭೆಯ ಅಂತಹ ನಿರ್ಣಯದ ದಿನಾಂಕದಿಂದ ಮೂರು ದಿನಗಳೊಳಗಾಗಿ ತಿಳಿಸತಕ್ಕದ್ದು. 

8, ಜಾಹೀರಾತುಗಳನ್ನು ತೆಗೆದು ಹಾಕುವುದು:- (1) ಪ್ರತಿ ಗ್ರಾಮ ಪಂಚಾಯತಿಯು ಯಾವುದೇ ಆಸ್ತಿಯ ಮಾಲೀಕ ಅಥವಾ ಅನುಭವದಾರ 
ಅಥವಾ ಅರ್ಜಿದಾರನು ಯಾವುದೇ ವ್ಯವಹಾರ ಸಂಸ್ಥೆ ಅಥವಾ ಸಂಘಕ್ಕೆ ಅನುಮತಿಯಿಲ್ಲದೆ ಹಾಕಿರುವ ಜಾಹೀರಾತು/ ಜಾಹೀರಾತು ಫಲಕವನ್ನು ತೆಗೆದು 
ಹಾಕಲು ಆದೇಶದ ಮೂಲಕ ತಿಳಿಸಲು ಅಧಿಕಾರ ಹೊಂದಿರತಕ್ಕದ್ದು. 

(2) ಕಲಂ (1) ರಡಿಯಲ್ಲಿನ ಆದೇಶವು ಲಿಖಿತ ರೂಪದಲ್ಲಿರತಕ್ಕದ್ದು ಮತ್ತು ಪ್ರಶ್ನಿತ ಜಾಹೀರಾತಿಗೆ ಸಂಬಂಧಿಸಿದ ವ್ಯಕ್ತಿಯ ಮೇಲೆ 
ಜಾರಿಗೊಳಿಸತಕ್ಕದ್ದು. 

(3) ಕಲಂ (1) ಕ್ಕೆ ಸಂಬಂಧಪಟ್ಟಂತೆ ಆದೇಶ ಜಾರಿ ಮಾಡಲಾಗಿರುವ ವ್ಯಕ್ತಿಯು, ಆದೇಶದಲ್ಲಿ ನಿರ್ದಿಷ್ಟಪಡಿಸಿರುವ ಅವಧಿಯೊಳಗೆ 
ಆದೇಶವನ್ನು ಪಾಲಿಸತಕ್ಕದ್ದು. 

( 4) ಪಾಲನೆ ಮಾಡದಿದ್ದ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯು ಜಾಹೀರಾತು / ಜಾಹೀರಾತು ಫಲಕವನ್ನು ತೆಗೆದು ಹಾಕಲು ಎಲ್ಲಾ ಸೂಕ್ತ 
ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಈ ಸಂಬಂಧ ವೆಚ್ಚವಾದ ಮೊತ್ತವನ್ನು ಕಲಂ (1) ರಲ್ಲಿ ಯಾವ ಅರ್ಜಿದಾರನ ವಿರುದ್ಧ ಆದೇಶ 
ಮಾಡಲಾಗಿದೆಯೋ ಅವರಿಂದ ವಸೂಲಿ ಮಾಡತಕ್ಕದ್ದು. 

೨. ಮೇಲ್ಮನವಿಗಳು:- ಈ ಉಪವಿಧಿಗಳ ಅಡಿಯಲ್ಲಿ ಯಾವುದೇ ಗ್ರಾಮ ಪಂಚಾಯತಿಯ ಆದೇಶದಿಂದ ಬಾಧಿತನಾದ ಯಾವುದೇ ಅರ್ಜಿದಾರನು 
ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಮೂವತ್ತು ದಿನಗಳೊಳಗೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ರ ಪ್ರಕರಣ 269 ರಡಿಯಲ್ಲಿ 
ತಾಲ್ಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮೇಲ್ಮನವಿ ಸಲ್ಲಿಸತಕ್ಕದ್ದು. ಮೇಲ್ಮನವಿ ಪ್ರಾಧಿಕಾರವು ಮೇಲ್ಮನವಿ ಸಲ್ಲಿಸಿದ ದಿನಾಂಕದಿಂದ 
ಮೂವತ್ತು ದಿನಗಳೊಳಗಾಗಿ ಅಂತಹ ಮೇಲ್ಮನವಿಗಳನ್ನು ಇತ್ಯರ್ಥಗೊಳಿಸತಕ್ಕದ್ದು. 


೨೪೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕ 


85 


ಪರಂತು ಮೇಲ್ಮನವಿ ಸಲ್ಲಿಸುವುದರಿಂದ ಮೇಲ್ಮನವಿ ಪ್ರಾಧಿಕಾರವು ನಿರ್ದಿಷ್ಟವಾದ ತಡೆಯಾಜ್ಞೆ ಹೊರಡಿಸಿದ ಹೊರತು ಗ್ರಾಮ ಪಂಚಾಯತಿಯು 
ಜಾಹೀರಾತು/ ಜಾಹೀರಾತು ಫಲಕಗಳು ಅಥವಾ ಇತರೆ ಪೋಸ್ಟರ್‌ಗಳನ್ನು ತೆಗೆದುಹಾಕಲು ಅಥವಾ ಗ್ರಾಮ ಪಂಚಾಯತಿಯು ಆದೇಶದ ಪಾಲನೆಗೆ 
ತೆಗೆದುಕೊಳ್ಳಲು ಉದ್ದೇಶಿಸಿರುವ ಕ್ರಮವನ್ನು ನಿಷೇಧಿಸಿದಂತಾಗುವುದಿಲ್ಲ. 

10. ದಂಡ:- ಈ ಉಪವಿಧಿಗಳ ಅವಕಾಶಗಳನ್ನು ಉಲ್ಲಂಘಿಸುವ ಯಾರೇ ಆಗಲಿ ಅಥವಾ ಉಪವಿಧಿಗಳ ಅಡಿಯಲ್ಲಿ ಕಾನೂನಿನನ್ವಯ ಆತನಿಗೆ 
ನೀಡಲಾದ ಯಾವುದೇ ಆದೇಶ ಅಥವಾ ನಿರ್ದೇಶನವನ್ನು ಪಾಲಿಸಲು ತಪ್ಪಿದ್ದಲ್ಲಿ ರೂ . 10000/- ಗಳ ದಂಡದೊಂದಿಗೆ ಶಿಕ್ಷಿಸತಕ್ಕದ್ದಾಗಿದೆ ಮತ್ತು 
ಉಲ್ಲಂಘನೆಯನ್ನು ಮುಂದುವರೆಸಿದಲ್ಲಿ ಮೊದಲನೆ ಉಲ್ಲಂಘನೆಯಿಂದ ಉಲ್ಲಂಘನೆ ಮುಂದುವರೆಯುವ ಅವಧಿಯವರೆಗೆ ಪ್ರತಿದಿನಕ್ಕೆ ರೂ . 200 / 
ಗಳವರೆಗಿನ ದಂಡನೆಯನ್ನು ವಿಧಿಸಬಹುದಾಗಿದೆ. 
11 . ಪ್ರತಿ ವರ್ಗಕ್ಕೆ ಸಂಬಂಧಿಸಿದಂತೆ, ದರ ಅಥವಾ ಮೊತ್ತದ ನಿರ್ಧರಣೆ ಈ ಕೆಳಕಂಡಂತೆ ಇರತಕ್ಕದ್ದು. 

ಪ್ರತಿ ವರ್ಷಕ್ಕೆ ಪ್ರತಿ ಚ. ಅ. ಗೆ ತೆರಿಗೆ 
ಜಾಹೀರಾತು/ ಜಾಹೀರಾತು ಫಲಕಗಳ ವಿಧಗಳು 

ಮೊತ್ತ 

ಕನಿಷ್ಠ ( ರೂ .) | ಗರಿಷ್ಠ ( ರೂ .) | 
ಭೂಮಿ, ಕಟ್ಟಡಗಳು , ಗೋಡೆ ಫಲಕಗಳು, ಪ್ರೇಮ್, ಕಂಬ , ರಚನೆ ಇತ್ಯಾದಿಗಳ ಮೇಲೆ ಪ್ರಕಾಶಿತವಲ್ಲದ 
ಜಾಹೀರಾತುಗಳು . 
( ಅ) 3 ಚದರ ಅಡಿವರೆಗಿನ ಸ್ಥಳಕ್ಕೆ 

[ 35 

40 
( ಆ) 3 ಚದರ ಅಡಿ ಮೇಲ್ಪಟ್ಟು ಮತ್ತು 8 ಚದರ ಅಡಿವರೆಗಿನ ಸ್ಥಳಕ್ಕೆ 

75 | 
( ಇ) 8 ಚದರ ಅಡಿಗಿಂತ ಮೇಲ್ಪಟ್ಟ ಸ್ಥಳಕ್ಕೆ 

80 

95 
ಎತ್ತುಗಳು , ಕುದುರೆಗಳು ಅಥವಾ ಇತರೆ ಪ್ರಾಣಿಗಳು ಮನುಷ್ಯರುಗಳಿಂದ ಎಳೆಯುವ ವಾಹನಗಳು, 
ಬೈಸಿಕಲ್ ಮೇಲೆ ಸಾಗಿಸುವ ಪ್ರಕಾಶಿತವಲ್ಲದ ಜಾಹೀರಾತುಗಳು ಅಥವಾ ಯಾವುದೇ ವಾಹನದ ಮೇಲೆ 
ಸಾಗಿಸುವ ಯಾವುದೇ ರೀತಿಯ ಸಾಧನಗಳು , ಅಂಗಡಿ ಜಾಹೀರಾತುಗಳು , ಕಮಾನುಗಳು . 
( ಅ ) 16 ಚದರ ಅಡಿವರೆಗಿನ ಸ್ಥಳಕ್ಕೆ 

150 | 175 
( ಆ ) 16 ಚದರ ಅಡಿಗಿಂತ ಮೇಲ್ಪಟ್ಟ ಸ್ಥಳಕ್ಕೆ 

190 
3 ವಾಹನಗಳ ಮೇಲೆ ಸಾಗಿಸುವ ಪ್ರಕಾಶಿತ ಜಾಹೀರಾತು ಫಲಕಗಳು. 

( ಅ) 16 ಚದರ ಅಡಿವರೆಗಿನ ಸ್ಥಳಕ್ಕೆ 
( ಆ ) 16 ಚದರ ಅಡಿಗಿಂತ ಮೇಲ್ಪಟ್ಟ ಸ್ಥಳಕ್ಕೆ 

190 
ಸ್ಯಾಂಡ್‌ವಿಚ್ ಬೋರ್ಡ್ಮೆ ನ್‌ಗಳು ಸಾಗಿಸುವ ಪ್ರಕಾಶಿತವಲ್ಲದ ಜಾಹೀರಾತು ಫಲಕಗಳು. 
( ಅ ) 3 ಚದರ ಅಡಿಗೆ ಮೀರದಂತ ಪ್ರತಿ ಫಲಕಕ್ಕೆ 
( ಆ) 3 ಚದರ ಅಡಿಗೆ ಮೇಲ್ಪಟ್ಟ ಮತ್ತು 8 ಚದರ ಅಡಿವರೆಗಿನ ಫಲಕಕ್ಕೆ 

( ಇ) 8 ಚದರ ಅಡಿಗಿಂತ ಮೇಲ್ಪಟ್ಟ ಫಲಕಕ್ಕೆ 
5 . ಸ್ಯಾಂಡ್‌ವಿಚ್‌ಬೋರ್ಡ್ಮೆ ನ್ ಸಾಗಿಸುವ ಪ್ರಕಾಶಿತ ಜಾಹೀರಾತು ಫಲಕಗಳು 

( ಅ) 3 ಚದರ ಅಡಿಗೆ ಮೀರದಂತ ಪ್ರತಿ ಫಲಕಕ್ಕೆ 
( ಆ) 3 ಚದರ ಅಡಿಗೆ ಮೇಲ್ಪಟ್ಟ ಮತ್ತು 8 ಚದರ ಅಡಿವರೆಗಿನ ಫಲಕಕ್ಕೆ 

100 
( ಇ) 8 ಚದರ ಅಡಿಗಿಂತ ಮೇಲ್ಪಟ್ಟ ಫಲಕಕ್ಕೆ 

110 
ಭೂಮಿ, ಕಟ್ಟಡಗಳು, ಗೋಡೆ ಫಲಕಗಳು, ಪ್ರೇಮ್, ಕಂಬ, ರಚನೆ ಇತ್ಯಾದಿಗಳ ಮೇಲೆ ಪ್ರಕಾಶಿತ 
ಜಾಹೀರಾತುಗಳು . 
( ಅ) 6 ಚದರ ಅಡಿವರೆಗಿನ ಸ್ಥಳಕ್ಕೆ 

| 60 | | 
( ಆ) 6 ಚದರ ಅಡಿ ಮೇಲ್ಪಟ್ಟು ಮತ್ತು 16 ಚದರ ಅಡಿವರೆಗಿನ ಸ್ಥಳಕ್ಕೆ 

85 

100 
( ಇ ) 16 ಚದರ ಅಡಿ ಮೇಲ್ಪಟ್ಟು ಮತ್ತು 24 ಚದರ ಅಡಿವರೆಗಿನ ಸ್ಥಳಕ್ಕೆ 

110 
ಸಿನೆಮಾ ಮಂದಿರಗಳ ತೆರೆಯ ಮೇಲೆ ಮತ್ತು ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಲ್ಯಾಂನ್‌ಟರ್ನ್ 
ಸೈಡ್‌ಗಳು ಅಥವಾ ಅದೇ ರೀತಿಯ ಉಪಕರಣಗಳ ಮುಖಾಂತರ ಪ್ರದರ್ಶಿಸುವ ಜಾಹೀರಾತುಗಳು 
( ಅ) 16 ಚದರ ಅಡಿವರೆಗಿನ ಸ್ಥಳಕ್ಕೆ 

150 

175 
( ಆ ) 16 ಚದರ ಅಡಿ ಮೇಲ್ಪಟ್ಟು ಮತ್ತು 24 ಚದರ ಅಡಿವರೆಗಿನ ಸ್ಥಳಕ್ಕೆ 

165 

190 
( ಇ) 24 ಚದರ ಅಡಿಗಿಂತ ಮೇಲ್ಪಟ್ಟ ಸ್ಥಳಕ್ಕೆ 

175 

200 
ರಸ್ತೆಗಳ ಮೇಲೆ ನೇತು ಹಾಕಿರುವ ಪ್ರಕಾಶಿತವಲ್ಲದ ಜಾಹೀರಾತುಗಳು 
( ಅ) 3 ಚದರ ಅಡಿವರೆಗಿನ ಸ್ಥಳಕ್ಕೆ 


175 


70 


6 . 


70 | 


90 


8 


. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೪೫೧ 


ಪ್ರತಿ ವರ್ಷಕ್ಕೆ ಪ್ರತಿ ಚ. ಅ. ಗೆ ತೆರಿಗೆ | 


೫) 


ಜಾಹೀರಾತು / ಜಾಹೀರಾತು ಫಲಕಗಳ ವಿಧಗಳು 


ಮೊತ್ತ 


ಕನಿಷ್ಠ ( ರೂ .) | 

75 | 
80 | 


ಗರಿಷ್ಠ ( ರೂ .) 

85 
95 


150 


175 


( ಆ ) 3 ಚದರ ಅಡಿ ಮೇಲ್ಪಟ್ಟು ಮತ್ತು 8 ಚದರ ಅಡಿವರೆಗಿನ ಸ್ಥಳಕ್ಕೆ 
( ಇ ) 8 ಚದರ ಅಡಿಗಿಂತ ಮೇಲ್ಪಟ್ಟ ಸ್ಥಳಕ್ಕೆ 
ವಿ. ಸೂ :- ಐಟಂ 8 ರಲ್ಲಿನ ತೆರಿಗೆಯು ಗ್ರಾಮ ಪಂಚಾಯತಿಯು ಮಾಪನದ ಅನುಸಾರ ನಿಗದಿಪಡಿಸುವ 
ಸ್ಥಳದ ದರಕ್ಕೆ ಹೆಚ್ಚುವರಿಯಾಗಿರುತ್ತದೆ . 
ಪ್ರಕಾಶಿತವಲ್ಲದ ಜಾಹೀರಾತು ಫಲಕಗಳು. 
( ಅ) 3 ಚದರ ಅಡಿವರೆಗಿನ ಸ್ಥಳಕ್ಕೆ 
( ಆ ) 3 ಚದರ ಅಡಿ ಮೇಲ್ಪಟ್ಟು ಮತ್ತು 8 ಚದರ ಅಡಿವರೆಗಿನ ಸ್ಥಳಕ್ಕೆ 
( ಇ) 8 ಚದರ ಅಡಿಗಿಂತ ಮೇಲ್ಪಟ್ಟ ಸ್ಥಳಕ್ಕೆ 
ಪ್ರಕಾಶಿತ ಜಾಹೀರಾತು ಫಲಕಗಳು. 
( ಅ ) 3 ಚದರ ಅಡಿವರೆಗಿನ ಸ್ಥಳಕ್ಕೆ 
( ಆ) 3 ಚದರ ಅಡಿ ಮೇಲ್ಪಟ್ಟು ಮತ್ತು 8 ಚದರ ಅಡಿವರೆಗಿನ ಸ್ಥಳಕ್ಕೆ 
( ೪ ) 8 ಚದರ ಅಡಿಗಿಂತ ಮೇಲ್ಪಟ್ಟ ಸ್ಥಳಕ್ಕೆ 
ಬ್ಯಾನರ್, ಬಂಟಿಂಗ್ಸ್ ಮತ್ತು ಫೆಕ್ಸ್ ಜಾಹೀರಾತುಗಳು 


ಮತ್ತು 8 ಚದರ ಅಡಿವರೆಗಿನ ಸ್ಥಳಕ್ಕೆ 


165 


190 


190 


210 


10 


175 


200 


190 


210 


200 


250 


20 


30 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಮಾರ್ಗರೇಟ್ ಲೀನಾ ನರೋನ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 


ನಮೂನೆ 
(ಉಪವಿಧಿ ಸಂಖ್ಯೆ 4(1) ನ್ನು ನೋಡುವುದು) 
ಗ್ರಾಮ ಪಂಚಾಯತಿಯಲ್ಲಿ ಜಾಹೀರಾತು / ಜಾಹೀರಾತು ಫಲಕಗಳನ್ನು ಪ್ರದರ್ಶಿಸಲು / 
ಅಳವಡಿಸಲು ಅನುಮತಿ ಕೋರುವ ನಿಗಧಿತ ಅರ್ಜಿ 


ಇವರಿಗೆ: 
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ , 

ಗ್ರಾಮ ಪಂಚಾಯಿತಿ, 
- - ತಾಲ್ಲೂಕು, 


- 


- 


ಮಾನ್ಯರೆ, 


ವಿಷಯ: 


- ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಾಹೀರಾತು | ಜಾಹೀರಾತು 
ಫಲಕಗಳನ್ನು ಪ್ರದರ್ಶಿಸಲು / ಅಳವಡಿಸಲು ಅನುಮತಿ ಕೋರಲು ಅರ್ಜಿ. 


ನಾನು / ನಾವು 

ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಾಹೀರಾತು | ಜಾಹೀರಾತು ಫಲಕಗಳನ್ನು 
ಪ್ರದರ್ಶಿಸಲು / ಅಳವಡಿಸಲು ಈ ಮೂಲಕ ಅನುಮತಿ ಕೋರಿ ಅರ್ಜಿ ಸಲ್ಲಿಸುತ್ತಿದ್ದೇನೆ/ ವೆ. 


ಜಾಹೀರಾತುದಾರನ ಹೆಸರು 
ವಿಳಾಸ 


2 


. 


ಪಾನ್ ಕಾರ್ಡ್ ವಿವರಗಳು 
ಜಾಹೀರಾತು/ ಜಾಹೀರಾತು ಪ್ರಕಟಣಾ ಫಲಕ ಪ್ರಕಟಿಸುವ ಸ್ಥಳ 
ಜಾಹೀರಾತು/ ಜಾಹೀರಾತು ಪ್ರಕಟಣಾ ಫಲಕದ ಗಾತ್ರ 
ಜಾಹೀರಾತು/ ಜಾಹೀರಾತು ಪ್ರಕಟಣಾ ಫಲಕದ ವಿವರ 


೨೪೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಜಾಹೀರಾತು/ ಜಾಹೀರಾತು ಪ್ರಕಟಣಾ ಫಲಕಗಳನ್ನು ಸಾರ್ವಜನಿಕ/ ಖಾಸಗಿ ಸ್ವತ್ತಿನಲ್ಲಿ ಪ್ರಕಟಿಸಬೇಕಾದಲ್ಲಿ 
ಸಂಬಂಧಪಟ್ಟ ಎಲ್ಲಾ ಪ್ರಾಧಿಕಾರಗಳಿಂದ ಪಡೆದಿರುವ ಅನುಮತಿ/ನಿರಾಕ್ಷೇಪಣಾ ಪ್ರಮಾಣ ಪತ್ರ. 
3ನೇ ಕಕ್ಷಿದಾರನಿಗಾಗಿ ಕಾರ್ಮಿಕರಿಗಾಗಿ ವಿಮೆ ಮಾಡಿಸಿರುವ ಬಗ್ಗೆ . 
ಉದ್ದೇಶಿತ ಜಾಹೀರಾತು ಫಲಕದ ಸ್ಥಳ , ರಸ್ತೆ/ ಜಂಕ್ಷನ್ ನಿಂದ ಇರುವ ದೂರ, ಭೂಮಿ/ಕಟ್ಟಡ ಮೇಲಿನ 
ಸ್ಥಾಪನೆ ಇತ್ಯಾದಿ ಸೂಚಿಸುವ ನಿವೇಶನ ನಕ್ಷೆ . 
ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ರವರಿಂದ ಪಡೆದ ವಿನ್ಯಾಸದ 
ದೃಢತೆ ಮತ್ತು ಸುರಕ್ಷತೆಯ ಪ್ರಮಾಣ ಪತ್ರ 
ಜಾಹೀರಾತು ಫಲಕವು ಒಂದು ವೇಳೆ ಪ್ರಕಾಶಿತವಿದ್ದಲ್ಲಿ ಎಸ್ಕಾಂನಿಂದ ಸ್ಥಾಪನೆಯು ಯಾವುದೇ ವಿದ್ಯುತ್ 
ಅಪಘಾತಕ್ಕೆ ಒಳಗಾಗುವುದಿಲ್ಲವೆಂದು ಪಡೆದ ಪ್ರಮಾಣ ಪತ್ರ 


ದಿನಾಂಕ: 


ಅರ್ಜಿದಾರನ ಸಹಿ 


RURAL DEVELOPMENT & PANCHAYAT RAJ SECRETARIAT 

NOTIFICATION 
No: RDP 561 GPA 2012, Bangalore , dated : 16 - 02 - 2013 


Whereas the draft of the Karnataka Panchayat Raj (Grama Panchayats Control over Erection of Advertisements 
and Hoardings) (Model Bye - laws), 2012 in exercise of the powers conferred by Section 316 read with Section 311 of the 
Karnataka Panchayat Raj Act, 1993 (Karnataka Act 14 of 1993) was published in Part IV - A of Extraordinary Gazette vide 
Notification No . RDP 561GPA 2012 dated 7 . 1.2013 as required by sub -section (1) of said Section inviting objections and 
suggestions from all persons likely to be affected thereby within thirty days from the date of publication of the said draft in 
the Official Gazette . 


And whereas the said Gazette was made available to the public on 7 . 1 . 2013 ; 

And whereas objections and suggestions received in respect of the said draft have been considered by the State 
Government; 

Now , therefore, in exercise of powers conferred by Section 316 read with Section 311 of the Karnataka Panchayat 
Raj Act, 1993 (Karnataka Act 14 of 1993 ) the Government of Karnataka hereby makes the following Model Bye-laws, 
namely ; 

MODEL BYE -LAWS 


1. Title and commencement.- (1) These Bye-laws may be called the Karnataka Panchayat Raj (Grama 
Panchayats Control over Erection of Advertisements and Hoardings ) (Model Bye - laws), 2013 . 

(2 ) They shall come into force from the date of their publication in the Official Gazette . 
2 . Definitions .- In these Bye-laws unless the context otherwise requires, 
(a ) “ Act” means the Karnataka Panchayat Raj Act, 1993 (Karnataka Act 14 of 1993); 
(b ) “ Competent Authority ” means the concerned Gram Panchayat , for the purpose of these Bye - laws; 
(c) “ Gram Panchayat” means Gram Panchayat constituted under the Karnataka Panchayat Raj Act, 1993; 

(Karnataka Act 14 of 1993); 
(d ) “ Section ” means a section of the Act. 

(e) *Advertisement“ means and includes any device or representation in any manner such as announcement or 
direction by word , letter, model , image or a combination thereof sign by means of posters, hoarding , banners , temporary 
arches , electronic display , name boards , direction boards , balloons or any other visible or audible media etc., displayed to 
promote a product or service in a commercial sense under categories covered in these definitions . 

(f) “ Hoarding Advertisement “ means any surface of a structure erected on ground or any portion of a roof, wall 
of a building or on and above the parapet, with character , letters or illustrations applied there to and displayed in any 
manner whatsoever, out of doors, for purpose of advertising or to give information with a view to attract the public to any 
place, persons, public performance , articles ofmerchandise , etc ., 


ವಿಶೇಷ ರಾಜ್ಯ ಪತ್ರಿಕೆ 


FDDE837 DOZE, TO wao , Jees , gona 


9882 


(g) “ Electronic Display " means electronically operated advertisement display fixed on a structure . The display 
is obtained by the operation of an electronic or electrical device such as neon lights, LED or LCD display , etc ., 

(h ) “ Non - Illuminated Advertisement Hoarding “ means an advertisement hoarding which is not lit up through 
an external source of light directed towards it. 

(i) “ Illuminated Advertisement Hoarding means an advertisement hoarding with electrical lamps , which can 
be switched on at night to enable the advertisement to be illuminated making it visible even after sunset. 

(j) “ Public place “ means any place not being private property which is open to the use or enjoyment of the public 
with in a Grama Panchayat. 

(k ) ^ Private place “ means a place to which the public does not have access , and excludes , among other places, 
streets , highways , restaurants , taverns, nightclubs, schools , hospitals , and the common areas of apartment houses , 
hotels, motels , office buildings , transportation facilities, and shops. 

(1) “ Advertisement Tax “ means the tax levied by the Grama Panchayat on all advertisements / hoarding 
advertisements . 

(m ) “Application Form ” means a form appended to these Bye -laws; 

(n ) “ Applicant“ means an individual, registered charitable organisation , firm , or partnership , seeking permission 
to display to an advertisement are a hoarding advertisement. 


(0 ) ""Vinyl or Flex Advertisement “ a vinyl sheet stretched across the surface of a hoarding displaying an 
advertisement which may be computer or hand printed . 

(p ) “ Banner Advertisement“ means a piece of cloth or any other flexible material, which contains some 
advertisement or announcement or written matter for display in public to attract public attention . 

(q ) words used in these Bye-laws but not defined shall have the samemeanings assigned in the Act; 

3. Prohibition of advertisements and hoardings.- No advertisement or hoarding advertisement shall be 
exhibited , erected , fixed or retained in the Panchayat area except with the permission of the concerned Gram Panchayat. 

4 . Permission how granted .-( 1) Every applicant desiring to exhibit , erect, fix , retain or display 
advertisement/hoarding advertisement with in the Panchayat area shall apply to the concerned Gram Panchayat in the 
Form appended , before such advertisement /hoarding advertisement, with full particulars of the matter to be advertised ; 

(2) Every Gram Panchayat, within thirty days from the date of receipt of the application shall place the subject in 
its monthly meeting and after decision shall intimate to the applicant the amount of advertisement tax (herein after 
referred to as tax ) payable on the intended advertisement / hoarding advertisement. Such intimation shall be 
communicated to the applicant within three working days by the Gram Panchayat. 

(3) The applicant shall pay the total tax within fifteen days of receipt of such intimation by the Gram Panchayat. 
Before an advertisement/ hoarding advertisement hoarding is allowed to be erected at an approved site , the applicant shall 
be required to submit to the Gram Panchayat a copy of the design showing the size , dimensions , etc ., of the 
advertisement/ hoarding advertisement and supports, and the design and colour scheme of the matter to be advertised 
and no advertisements / hoarding advertisement shall be allowed as are not in harmony with the back ground and or 
offend against good taste, public morals , etc . There after the Gram Panchayat shall pass orders permitting the exhibition 
or renewal of the advertisement / hoarding advertisement by placing it in the next immediate meeting of the Gram 
Panchayat. A duplicate copy of such advertisement/ hoarding advertisement to which permission has been accorded shall 
be produced by the applicant at the Gram Panchayat office and shall be sealed in token of the tax paid and permission 
granted . 

(4 ) In every Gram Panchayat, the Gram Panchayat shall notify such display points in public spaces that it 
considers as suitable for display of advertisements /hoarding advertisement subject to finalisation after calling for public 
objections. These display points shall be allotted for a year after calling for tender subject to the condition that the bid 
amount shall not be lower than the base rates fixed in these bye - laws. Further these display points shall be allotted after 
fulfillment of all conditions delineated in Bye-law number 5 . 

(5 ) The period of permission shall be for a period of one year from 1st April to 31st March of the succeeding year , 
which can be renewed for a period not exceeding one year at a time. 

5 . Conditions of grant of permission .- (1) No advertisement/ hoarding advertisement shall be erected , 
exhibited , fixed , retained or displayed or caused to be erected , exhibited , fixed , or retained or displayed in any historic 
place or monument or public park or places of worship within the Grama Panchayat area . 


98338 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


(2 ) (i) No vehicle shall be used to display any advertisement in a manner, form or method , different from that 
approved by the Gram Panchayat. 

(ii ) The advertisement boards or notices carried on any vehicle shall in no case project beyond the length and 
width of the vehicle nor shall they be so placed as to obscure the registration marks or the obligatory lamps or to hamper 
the rider or the driver of any vehicle . 

(3 ) (a ) The advertisement hoardings shall be considered for approval by the Grama Panchayat subject to 
fulfillment of the following conditions ; 

i. Applications for permission for display of advertisement/ hoarding advertisement in private 

lands shall not be considered by the Grama Panchayat without the land conversion order for 

this purpose issued by the appropriate authority in Revenue Department. 
ii . Subject to obtaining NOC from the concerned Authorities in areas coming under the 

jurisdiction of National Highways , State Highways , PWD , Airport Authority of India , and other 
such applicable statutory authorities, the height specifications are subject to limitations fixed 
by the concerned authorities . In all other areas it shall not be more than 40 feet high from the 

ground level. 
iii. Shall not project beyond the general line of buildings in the street or more than one foot 

beyond the building line in the streets for which a building line has been prescribed . 

Shall not be within 90 feet from any public park or places of worship . 
v. Shall not in the opinion of the Gram Panchayatbe disproportionately large in comparison with 

the size of the land or building on which they are displayed . 


vi. Theminimum distance between two advertisement hoardings shall be 100 meters . 


vii . The size of the advertisement hoarding shall not exceed 32 feet by 16 feet. 
viii. shall produce a structural stability and safety certificate issued by the Executive Engineer, 

PWD . 
ix . in case of illuminated hoarding advertisement Certificate from Escoms certifying safety of the 

electrical installations against electrocution etc ., shall be produced . 
(b ) No advertisement hoardings , cinema and poster boards, etc., shall as a general rule be allowed to be put up 
along the promenades, or abutting on public parks and recreation grounds, places of Worship , public conveniences, nor in 
purely residential localities and at heavy traffic points and important road junctions except in the latter case to the extent 
permitted at approved sites. Once a regulated hoarding has been allowed at any of the approved sites , all subsequent 
advertisers will be required to conform there to in the matter of size , position , alignment, etc., of their hoardings; 

(c) (i) The permissible sizes of hoardings for any one advertisement 

shallbe fixed by the Grama Panchayat as under. 

Large size: To be erected in Horizontal positions only ; 
Small size : To be erected either horizontally or vertically . 
As a general rule, no indiscriminate mixture of hoardings of different sizes will be allowed at 
any one place. 

The lower base or the bottom of a hoardings at any approved site shall be at a height of not 
less than 8 feet from the surface of the ground below it and it shall be in correct alignment with the 
other approved hoardings, if any , previously allowed to be put at the site . 
(e) The supports of all such hoarding advertisements shall be of steel or other metal or of sound quality 
of timber not less than 10 cm . x 10 cm . thickness firmly embedded in the ground and suitably painted . 
The applicant constructing the hoarding at an approved site will be required to obtain necessary 
technical certification as to the structural stability of the structure and necessary insurance against 
liabilities arising from unforeseen mishaps . 
(f) In the case of hoardings put up by the side of road bridges , the height of the supports will be adjusted 
as to make one uniform line, not higher than the embankment wall ( railing) of the road bridge . 


(d ) 


ವಿಶೇಷ ರಾಜ್ಯ ಪತ್ರಿಕೆ 


BOT & 37 Dome, ndad, Jeer 8 , gona 


989898 


(g) Any advertisement / hoarding advertisements , board , etc., allowed to be put up against railway 
station , fencing and or the railings round public buildings , shall be in level with the top of such fencing 
or railing and not project beyond the same. 
(h ) All advertisement hoardings, cinema and poster boards etc . and their supports, permitted by every 
Gram Panchayat be maintained at all time in a neat and tidy condition and permission number, date 
and duration shall be displayed . 
(i) Publicity and advertising applicants shall affix their name plates at the top of every advertisement 
hoarding erected by them . 
(j) The permission once granted for a specific location to any applicant cannot be either shifted to 
another location or transferred to another Agency . No subletting of hoardings to another agency for 
what ever purpose shall be permitted . An applicant may, however , engage services of a creative agency 

to put up advertisement vinyls , flex etc., 
6 . Defacement of any sign or mark or letter on advertisements prohibited :- No applicant shall deface or 
cause to be defaced any sign or mark or letter or work that may have been put by any of the Gram Panchayat on the 
advertisement erected , exhibited , retained or displayed in token of their having been permitted or approved by it and of the 
tax having been collected thereon . 

7 . Refusal of permission :- Permission to exhibit, erect or retain an advertisement / hoarding advertisement may 
be refused on the ground of cleanliness, safety or public order and in such a case , the reasons for refusal shall be 
communicated to the applicant in writing with in three days of such a decision in the Gram Panchayat meeting. 

8 . Removal of advertisements / hoarding advertisements:- (1) Every Gram Panchayat shall be entitled to 
require the owner or occupier of any property or the applicant, by an order to remove an advertisement /hoarding 
advertisement exhibited without permission . 

(2 ) The order under clause (1) shall be in writing and served on the person concerned with the offending 
advertisement. 

(3 ) The person on whom the order under clause ( 1) is served shall comply with the same within the period 
specified in the order. 

(4 ) In case of non - compliance the Gram Panchayat may take all necessary steps to remove the 
advertisement/hoarding advertisement and the costs incurred in this behalf shall be recovered from the person against 
whom the order under clause (1 ) is made . 

9 . Appeals :- Any applicant aggrieved by an order of any Gram Panchayat under these Bye -laws may appeal 
within thirty days from the date of receipt of the order to the Executive Officer of Taluk Panchayat under Section 269 of 
the Karnataka Panchayat Raj Act, 1993 . The Appellate Authority shall dispose of the appeal within thirty days from the 
date of filing of such appeal. 

Provided that the preferring of an appeal shall not prohibit of removal of the advertisement / advertisement 
hoardings or other posters or as staying any action the Gram Panchayat proposes to take for compliance of the order 
unless an express stay order is passed by the appellate authority . 

10 . Penalty :- Whoever contravenes any provision of these Bye-laws or fails to comply with any order or direction 
lawfully given to him under any of the Bye -laws shall be punishable with fine of 10 ,000 rupees and in case of continuing 
contravention with fine which may extend to 200 rupees for every day during which the breach continues after the first 
breach . 


11. The amount or rate of assessment of each such class shall be as follows; 


Amount of tax per 
Annum per sq. ft . 
Min 

Max 
(Rs.) (Rs.) 


No . 


Types of Advertisement/ Advertisement Hoarding 


1 


Non - illuminated advertisements on land , buildings , wall boardings, frame, post , 
structure , etc . 
(a ) For a space upto 3 sq . ft . 
(b ) For a space over 3 sq . ft . and upto 8 sq.ft. 
(c ) For a space more than 8 sq. ft . 


35 


75 


40 
85 
95 


80 


98332 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


No . 


2 


3 


4 . 


70 


5 


90 


110 


6 


Amount of tax per 

Annum per sq . ft . 
Types of Advertisement /Advertisement Hoarding 

Min 

Max 

(Rs.) (Rs.) 
2 
Non -illuminated advertisement carried on vehicles drawn by bullocks, horses or other 
animals , human beings , cycle or any other device carried on any vehicle , Shop 
Advertisement, Arches. 
(a ) For a space upto 16 sq . ft . 

150 

175 
(b ) For a space more than 16 sq . ft . 

165 

190 
Illuminated advertisementboards carried on vehicles 
(a) For a space upto 16 sq . ft. 

175 
(b ) For a space more than 16 sq. ft. 

190 
Non - illuminated advertisementboards carried by sandwich boardmen 
(a) For each board not exceeding 3 sq. ft. 

35 

40 
(b ) For each board exceeding 3 sq . ft . and upto 8 sq. ft . 
(c) For a board exceeding 8 sq . ft . 

85 
Illuminated advertisementboards carried by sandwich boardmen 
(a ) For each board not exceeding 3 sq . ft. 

70 
(b ) For each board exceeding 3 sq . ft . and upto 8 sq. ft . 

85 

100 
(c) For a board exceeding 8 sq . ft . 
Illuminated advertisement on land, buildings, wall or boardings, frame, post, Shop 
Advertisement, Arches , structure etc . 
(a ) For a space upto 6 sq . ft. 

70 
(b ) For a space over 6 sq . ft . and upto 16 sq . ft. 

85 100 
(c ) For a space over 16 sq . ft . 

90 

110 
Advertisements exhibited on screens in cinema houses and other public places, by 
means of lantern slides or similar devices . 
(a ) For a space upto 16 sq . ft . 

150 

175 
(b ) For a space over 16 sq . ft . and upto 24 sq . ft . 

165 

190 
(c ) For a space more than 24 sq . ft. 

175 

200 
Non - illuminated advertisements suspended across streets 
(a ) For a space upto 3 sq. ft. 

40 
(b ) For a space over 3 sq . ft. and upto 8 sq . ft. 

85 
(c) For a space more than 8 sq . ft . 

95 
N . B . The tax on item 8 will be in addition to the space which will be chargeable 
according to the scale to be determined by the Gram Panchayat. 
Non -illuminated advertisement hoardings . 
(a ) For a space upto 3 sq . ft. 

150 175 
(b ) For a space over 3sq . ft. and upto 8 sq . ft. 

165 

190 
(c ) For a space more than 8 sq . ft . 

190 

210 
Illuminated advertisement hoardings . 
(a ) For a space upto 3 sq . ft. 

175 

200 
(b ) For a space over 3sq . ft. and upto 8 sq . ft. 

190 210 
(c ) For a space more than 8 sq . ft. 

200 

250 
Banners , Buntings and flex advertisements 

20 

30 
By Order and in the name of the Governor of Karnataka , 


8 


35 


75 


80 


9 


10 


11 


Margaret Lina Naronha 

Under Secretary to Government 
Rural Development & Panchayat Raj Department 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


98332 


FORM 
(See Bye -law No. 4 (1)) 


for display / erection 


of advertisement / hoardings in 


Prescribed Application for according permission 

_ Gram Panchayat. 
To , 
The Panchayat Development Officer, 

Gram Panchayat, 
Taluk , 


Dist. 


Sir , 


Sub : Application for according permission for display / erection of advertisement/ hoardings in the jurisdiction of 

_ Gram Panchayat. 


I /we hereby apply for according permission for display / erection of advertisement / hoardings in the jurisdiction 
of _ _ Gram Panchayat. 


1 


6 


Name of the Advertiser 
Address 
PAN Card details 
Place of erecting the advertisement / hoarding advertisement 
Size of the advertisement / hoarding advertisement 
Details of the advertisement/ hoarding 
NOC / Permission obtained from all concerned authorities if the 
advertisement / hoarding advertisement is to be erected in Public / Private 
property . 
Insurance against third Party risk for the working concerned 
Site plan indicating proposed location of the hoarding such as distance 
from road / junction and location on ground /building etc ., 
Structural stability and Safety Certificate issued by the Executive 
Engineer , PWD . 
In case of illuminated hoarding a copy of the Certificate from ESCOMs 
certifying safety of the electrical installations against electrocution etc ., 


10 


11 


DATE : 


Signature of the Applicant 


NAME : 


PLACE : 


ADDRESS : 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A 
Part - IV - A 


ಬೆಂಗಳೂರು, ಸೋಮವಾರ , ಫೆಬ್ರವರಿ ೧೮, ೨೦೧೩ ( ಮಾಘ ೨೯ , ಶಕ ವರ್ಷ ೧೯೩೪) 
Bangalore , Monday , February 18 , 2013 (Magha 29 , Shaka Varsha 1934 ) 


Do . 850 
No . 490 


URBAN DEVELOPMENT SECRETARIAT 

NOTIFICATION 
No . UDD 45 MLR 2013 (P -I), Bangalore , Dated 16th February , 2013 


Whereas the term of office of the elected councilor s of the Town Panchayats in the State of Karnataka is going to 
expire and the election to these Town Panchayat s is to be conducted in due course. 

And whereas , having regard to the above circumstances, election to the office of councilors cannot be held and 
completed before the expiry of the term of office of these Town Panchayats and as such it has become necessary to 


983305 


FUDT837 ODW 


, Todowo, gger 8 , 9002 


ವಿಶೇಷ ರಾಜ್ಯ ಪತ್ರಿಕೆ 


appoint Administrators to these Town Panchayats for the continued exercise of powers and performance or discharge of 
duties of functions conferred or imposed on it under the said Act. 

Now , therefore, in exercise of the powers conferred by Section 315 of the Karnataka Municipalities Act, 1964 
(Karnataka Act 22 of 1964) the Government of Karnataka hereby appoints the Tahasildars mentioned in Annexure to this 
Notification as Administrators to these Town Panchayats with effect from the dates mentioned against their names till the 
councils of these Town Panchayats are duly constituted . 


By order and in the name of the Governor ofKarnataka , 


K . V . RAMAPPA 
Under Secretary to Government 
Urban Development Department 


Annexure to Notification No .UDD 45 MLR 2013 (P -I) 


ANNEXURE ( TP ) 
Date of Expiry of Date of 
the Urban Local Appointment of 
Body 

Administrator 


Name of the Urban Local Body 


Name & Designation of the 
Administrator appointed 


15 . 02 .2013 


17 .02 . 2013 


17 .02 . 2013 


Town Panchayat, Hosanagara 
Town Panchayat, Honnali 
Town Panchayat, Arakalagudu 
Town Panchayat, Bilagi 
Town Panchayat, Mundagod 
| Town Panchayat, Kottur 


16 .02 .2013 
18 .02 .2013 
18 .02. 2013 
18 .02. 2013 
18 .02 . 2013 
18 .02 . 2013 


Tahasildar , Hosanagara Taluk 
Tahasildar, Honnali Taluk 
Tahasildar , Arakalagud Taluk 

Tahasildar , Bilagi Taluk 
| Tahasildar, Mundagod Taluk 

Tahasildar, Kudlagi Taluk 


17 .02 . 2013 


17 .02 . 2013 


6 


17 .02 . 2013 


K . V .RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 


20 - IV - A 
Part - IV -A 


ಬೆಂಗಳೂರು, ಸೋಮವಾರ, ಫೆಬ್ರವರಿ ೧೮, ೨೦೧೩ ( ಮಾಘ ೨೯ , ಶಕ ವರ್ಷ ೧೯೩೪) 
Bangalore, Monday , February 18 , 2013 (Magha 29 , Shaka Varsha 1934 ) 


0 . 850 
No. 491 


URBAN DEVELOPMENT SECRETARIAT 

NOTIFICATION 
No. UDD 45 MLR 2013 (P - II), Bangalore , Dated 16th February , 2013 


Whereas the term of office of the elected councilor s of the Town Municipal Councils in the State of Karnataka is 
going to expire and the election to these Town Municipal Councils is to be conducted in due course. 

And whereas, having regard to the above circumstances , election to the office of councilors cannot be held and 
completed before the expiry of the term of office of these Town Municipal Councils and as such it has become necessary to 
appoint Administrators to these for the continued exercise of powers and performance or discharge of duties of functions 
conferred or imposed on it under the said Act . 

Now , therefore , in exercise of the powers conferred by Section 315 of the Karnataka Municipalities Act, 
1964 (Karnataka Act 22 of 1964) the Government of Karnataka hereby appoints the Assistant Commissioners of the 
Jurisdictional Sub -divisions mentioned in Annexure to this Notification as Administrators to these Town Municipal 
Councils with effect from the dates mentioned against their names till the council of these Town Municipal Councils are 
duly constituted . 


By order and in the name of the Governor of Karnataka, 


K . V . RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


9835 


Annexure to Notification No .UDD 45 MLR 2013 (P - II) 


ANNEXURE (TMC ) 


Si. 


Name of the Urban Local 

Body 


Date of Expiry of 
the Urban Local 

Body 


Date of 
Appointment of 
Administrator 


Name & Designation of the 

Administrator 


No 


17 .02 .2013 


18 .02. 2013 


Assistant Commissioner , 
Doddaballapura Sub Division 


Town Municipal Council, 

Nelamangala 
Town Municipal Council , 

Maluru 


2 


17 .02.2013 


18 .02. 2013 


Assistant Commissioner , Kolara 

Sub Division 


3 


17 .02 . 2013 


18 .02. 2013 


Town Municipal Council, 

Bannuru 


Assistant Commissioner, 

Myosre Sub Division 


17 . 02 . 2013 


18 .02.2013 


Town Municipal Council , 

Gundlupet 


Assistant Commissioner , 
Chamarajanagar Sub Division 


5 


17 .02 .2013 


18 .02 .2013 


Town Municipal Council , 

Lakshmeswara 


Assistant Commissioner , Gadag 

Sub Division 
Assistant Commissioner , Haveri 

Sub Division 


6 


17.02.2013 


18 .02 .2013 


Town Municipal Council, 

Bankapura 
Town Municipal Council , 

Shorapur 


17 .02 . 2013 


18 .02.2013 


Assistant Commissioner , 

Yadagiri Sub Division 


17.02 .2013 


18 .02 . 2013 


Town Municipal Council , 

Kushtagi 


Assistant Commissioner , 

Koppal Sub Division 


K . V .RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 


20 - IV - A 
Part - IV -A 


ಬೆಂಗಳೂರು, ಸೋಮವಾರ, ಫೆಬ್ರವರಿ ೧೮, ೨೦೧೩ ( ಮಾಘ ೨೯ , ಶಕ ವರ್ಷ ೧೯೩೪) 
Bangalore, Monday , February 18 , 2013 (Magha 29 , Shaka Varsha 1934 ) 


30 . 869 
No . 492 


URBAN DEVELOPMENT SECRETARIAT 


NOTIFICATION 
No . UDD 45 MLR 2013 (P -III), Bangalore , Dated 16th February , 2013 
Whereas the term of office of the elected councilor s of the City Municipal Councils in the State of Karnataka is 
going to expire and the election to these City Municipal Council s is to be conducted in due course. 

And whereas, having regard to the above circumstances , election to the office of councilors cannot be held and 
completed before the expiry of the term of office of these City Municipal Councils and as such it has become necessary to 
appoint Administrators to these City Municipal Councils for the continued exercise of powers and performance or 
discharge of duties of functions conferred or imposed on it under the said Act. 

Now , therefore , in exercise of the powers conferred by Section 315 of the Karnataka Municipalities Act, 
1964(Karnataka Act 22 of 1964) the Government of Karnataka hereby appoints the Deputy Commissioners and Assistant 
Commissioners mentioned in Annexure to this Notification as Administrators to these City Municipal Councils with effect 
from the dates mentioned against their names till the councils of these City Municipal Councils are duly constituted . 


By order and in the name of the Governor of Karnataka , 


K . V . RAMAPPA 
Under Secretary to Government 
Urban Development Department 


gYŁO 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


Annexure to Notification No .UDD 45 MLR 2013 (P - III) 


ANNEXURE (CMC ) 


Name of the Urban Local 

Body 


Date of Expiry 
of the Urban 
Local Body 


Date of 
Appointment of 
Administrator 


Name & Designation of the 

Administrator 


City Municipal Council, Hassan 


17 .02 .2013 


18 .02 .2013 


Deputy Commissioner , Hassan 
District 


2 


City Municipal Council, Hospet 


| 17 .02. 2013 


18 .02 . 2013 


Assistant Commissioner , Hospet 
Sub Division 


3 


City Municipal Council , Nippani 17 .02.2013 


18 .02.2013 


Assistant Commissioner , 
Chikkodi Sub Division 


4 


17 .02.2013 


18 .02.2013 


City Municipal Council, 
Rabakavi Banahatti 


Assistant Commissioner , 
Jamakhandi Sub Division 


5 


City Municipal Council, Bidar 


17 .02.2013 


18 .02. 2013 


Deputy Commissioner, Bidar 
District 


17 .02 .2013 


18 .02 .2013 


City Municipal Council , 
Chikkaballapura 


Deputy Commissioner , 
Chikkaballapura District 


K . V .RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 


20 - IV - A 
Part - IV -A 


ಬೆಂಗಳೂರು, ಸೋಮವಾರ , ಫೆಬ್ರವರಿ ೧೮, ೨೦೧೩ ( ಮಾಘ ೨೯ , ಶಕ ವರ್ಷ ೧೯೩೪) 
Bangalore , Monday, February 18 , 2013 (Magha 29, Shaka Varsha 1934) 


Do . 852 
No. 493 


URBAN DEVELOPMENT SECRETARIAT 


NOTIFICATION 


No . UDD 45 MLR 2013 , Bangalore , Dated 16th February , 2013 


Whereas the term of office of the elected councilor s of the City Corporation , Mysore is expiring on 17 . 02 . 2013 
and the election to this Corporation is to be conducted in due course . 


And whereas , having regard to the above circumstances, election to the office of councilors cannot be held and 
completed before the expiry of the term of office of the Mysore city corporation and as such it has become necessary to 
appoint an Administrator to the Mysore City Corporation for the continued exercise of powers and performance or 
discharge of duties of functions conferred or imposed on it under the said Act. 


Now , therefore, in exercise of the powers conferred by Section 509 of the Karnataka Municipal Corporation Act 
1976 (Karnataka Act 14 of 1977 ) the Government of Karnataka hereby appoints the Deputy Commissioner, Mysore District 
as the Administrator in respect of the Mysore City Municipal Corporation with effect from 18 .02.2013 till the council of 
Mysore City Corporation is duly constituted . 


By order and in the name of the Governor of Karnataka, 


K . V . RAMAPPA 
Under Secretary to Government 
Urban Development Department 


980 


ವಿಶೇಷ ರಾಜ್ಯ ಪತ್ರಿಕೆ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
20 - IV - A ಬೆಂಗಳೂರು, ಸೋಮವಾರ, ಫೆಬ್ರವರಿ ೧೮, ೨೦೧೩ ( ಮಾಘ ೨೯ , ಶಕ ವರ್ಷ ೧೯೩೪) | 
Part - IV -A Bangalore, Monday , February 18 , 2013 (Magha 29 , Shaka Varsha 1934 ) 


No . 858 
No . 494 


URBAN DEVELOPMENT SECRETARIAT 


NOTIFICATION 


No . UDD 45 MLR 2013 (P -II ), Bangalore , Dated 18th February , 2013 


The words appears at Column No . 5 of Sl.No.- 04 of the Annexure to Government Notification No : UDD 45 MLR 
2013 (P - II) shall be read as " Kollegal" instead of “ Chamarajanagar" . 


By order and in the name of the Governor of Karnataka , 


K . V . RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - V - A | ಬೆಂಗಳೂರು, ಮಂಗಳವಾರ, ಫೆಬ್ರವರಿ ೧೯ , ೨೦೧೩ ( ಮಾಘ ೩೦ , ಶಕ ವರ್ಷ ೧೯೩೪) | ನಂ . ೪೯೫ 
Part - IV -A Bangalore , Tuesday , February 19 , 2013 (Magha 30 , Shaka Varsha 1934 ) No . 495 


HEALTH & FAMILY WELFARE SECRETARIAT 

NOTIFICATION 
No :HFW 332 HSH 2012 , Bangalore . Dated : 19 . 02 . 2013 


Whereas the draft of the following rules to amend the Karnataka State Civil Services (Regulation of Transfer of 
Medical Officers and other Staff) Rules , 2011 which the Government of Karnataka proposes to make in exercise of the 
powers conferred by section 12 of the Karnataka State Civil Services (Regulation of Transfer of Medical Officers and other 
Staff) Act, 2011 (Karnataka Act 2 of 2011) was published in Notification No. HFW 332 HSH 2012 dated : 04 .01. 2013 in part 
IV - A , No: 09 of the Karnataka Extraordinary Gazette dated : 04 .01. 2013 inviting objections/ suggestions from the persons 
likely to be affected thereby within 30 days from the date of its publication in the Official Gazette. 

And whereas the said Gazette was made available to the public on 04 .01. 2013 . 
Whereas objections/ suggestions received have been considered by the State Government. 

Now , therefore, in exercise of powers conferred by the sub -section ( 1) of Section 12 of the Karnataka State Civil 
Services (Regulation of Transfer of Medical Officers and other Staff) Act, 2011 , the Government of Karnataka hereby makes 
the following rules , namely : 


RULES 


1. Title and commencement.- ( 1) These rules may be called the Karnataka State Civil Services (Regulation of 
Transfer of Medical Officers and other Staff) (Amendment) Rules, 2012 . 
(2) They shall come into force from the date of their publication in the Official Gazette. 

2. Amendment of rule 2 .- In rule 2 of the Karnataka State Civil Services (Regulation of transfer of medical 
officers and other staff ) Rules, 2011 (hereinafter referred to as the said rules) in sub rule (1), after clause (a ) the following 
shall be inserted , namely : 

"(aa ) " critical vacancy " means and includes such of those vacancies in any cadre which in the exigencies of 
Administration and in the best interest of Public Health and Family Welfare Service Government cannot afford to 
perpetuate the same, namely : 

newly created post in any Government Hospital or Government Institution or whenever there is a change in 
the staffing pattern in a Government Hospital or Government Institution providing for sanction of additional 
staff either by creation or by transfer or redeployment, as the case may be; 


೨೪೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


(ii) where more than fifty percent of the sanctioned posts are vacant in any Government Hospital or Government 

Institution other than a Primary Health Centre or sub - centre; in non category C districts . 
(iii) | in the case of the C category districts more than forty percent vacancy shall be deemed to be critical 

vacancy ; 
(iv) absence of one or more Specialists among the team of three Specialists viz ., OBG , Pediatrician , Anesthetist 

who are very much essential for providing proper care to mother and child health in a Government Hospital 

or Government Institution ; 

3 . Amendment of rule 3 .- In rule 3 of the said rules, in the table, in the entries relating to serial No. (i), in 
column (2 ) after the words "Dental Health Officer", the words " and other Group - A officer" shall be inserted . 

4 . Amendment of rule 6 .- In rule 6 of the said rules , after the table, the following shall be inserted , namely : 

" Provided that the minimum period of stay at a place specified above is not applicable to the cases of mutual 
transfers , husband and wife transfers, request transfers in cases of terminally ill, widow , physically disabled ". 

5 . Substitution of rule 8 .- For rule 8 of the said rules, the following shall be substituted , namely: 

" 8 . Notification of vacancies .- The list of vacancies that are to be filled by transfer, shall be displayed in the 
website of the Department. While preparing the list, the critical vacancies shall be given precedence over the non - critical 
vacancies and shall be filled up in the first instance by notifying only critical vacancies in the website of the Department. 
The non - critical vacancies may be filled up subsequently , subject to the maximum limit for effecting transfers as provided 
in these rules . 


6 . Amendment of rule 11.-In rule 11 of the said rules , 
(a ) for sub - rule (2 ), the following shall be substituted , namely : 
" (2) All transfers shall be done only in the months of April and May of every year. 

Provided that competent authority may transfer in public interest any time during the year in the exigencies of 
administration to fill a critical vacancy or to accommodate transfer due to terminally ill case . 

(b ) for sub - rule (6 ), the following shall be substituted , namely: 

" (6 ) The total number of transfers in public interest in a year, shall not exceed three percent of the working 
strength in the respective cadre . The total number of request transfers including all other categories of transfers , except 
mutual transfers, terminally ill cases and transfers under rule 4 and 5 , in a year, shall not exceed five percent of working 
strength in the respective cadre ." 

7 . Amendment of rule 12.- In rule 12 of the said rules, 
(a ) in sub -rule (1 ), clause (c ) shall be omitted ; and 


(b ) sub - rule (2 ) shall be omitted . 


By Order and in the name of the Governor of Karnataka 


CHIKKEGOWDA 
Under Secretary to Government, 
Health & Family Welfare Department 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A ಬೆಂಗಳೂರು, ಮಂಗಳವಾರ , ಫೆಬ್ರವರಿ ೧೯ , ೨೦೧೩ ( ಮಾಘ ೩೦, ಶಕ ವರ್ಷ ೧೯೩೪) ನಂ . ೪೯೬ 
Part - IV - A Bangalore , Tuesday , February 19 , 2013 (Magha 30 , Shaka Varsha 1934 ) No . 496 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 41 ಸೇವಿ2011 , ಬೆಂಗಳೂರು, ದಿನಾಂಕ: 18 - 02 -2013 
ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ 14 ) ರ 8ನೇ ಪ್ರಕರಣದೊಂದಿಗೆ ಓದಲಾದ, 
3ನೇ ಪ್ರಕರಣದ(1) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕರ್ನಾಟಕ ಸಿವಿಲ್ 
ಸೇವಾ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ)ನಿಯಮಗಳು , 1957ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವ ಈ ಮುಂದಿನ ನಿಯಮಗಳ ಕರಡನ್ನು , 
ಸದರಿ ಅಧಿನಿಯಮದ 3ನೇ ಪ್ರಕರಣದ ( 2) ನೇ ಉಪ ಪ್ರಕರಣದ( ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ , ಅದರಿಂದ ಬಾಧಿತರಾಗಬಹುದಾದ ಎಲ್ಲಾ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

೨೪೬೩ 
ವ್ಯಕ್ತಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅದು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಹದಿನೈದು ದಿನಗಳ ತರುವಾಯ 
ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 

ಸದರಿ ಕರಡಿಗೆ ಸಂಬಂಧಿಸಿದಂತೆ , ಮೇಲೆ ನಿಗದಿಪಡಿಸಿದ ಅವಧಿಯು ಮುಕ್ತಾಯವಾಗುವುದಕ್ಕೆ ಮೊದಲು ಯಾರೇ ವ್ಯಕ್ತಿಯಿಂದ 
ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಯನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು. ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಪ್ರಧಾನ 
ಸರ್ಕಾರದ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ವಿಧಾನಸೌಧ, ಬೆಂಗಳೂರು- 560 001 ಇವರಿಗೆ ಸಲ್ಲಿಸಬಹುದು. 

ಕರಡು ನಿಯಮಗಳು 
1. ಶೀರ್ಷಿಕೆ ಮತ್ತು ಪ್ರಾರಂಭ:- (1 ) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) (ತಿದ್ದುಪಡಿ) 
ನಿಯಮಗಳು , 2013 ಎಂದು ಕರೆಯತಕ್ಕದ್ದು. 

( 2 ) ಈ ನಿಯಮಗಳು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2, ಅನುಸೂಚಿ- ITಕ್ಕೆ ತಿದ್ದುಪಡಿ :- ಕರ್ನಾಟಕ ಸಿವಿಲ್ ಸೇವಾ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ)ನಿಯಮಗಳು , 1957, ( ಇಲ್ಲಿ 
ಇನ್ನುಮುಂದೆ ಸದರಿ ನಿಯಮಗಳು ಎಂದು ಉಲ್ಲೇಖಿಸಲಾಗಿದೆ), ಅನುಸೂಚಿ- II ರಲ್ಲಿ “ಗೃಹರಕ್ಷಕ ದಳ ಮತ್ತು ನಾಗರಿಕ ರಕ್ಷಣಾ ಇಲಾಖೆ” ಶೀರ್ಷಿಕೆ 
ಅಡಿಯಲ್ಲಿನ ನಮೂದುಗಳ ಬದಲಾಗಿ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು, ಎಂದರೆ: 

ಗೃಹರಕ್ಷಕ ದಳ ಮತ್ತು ನಾಗರಿಕ ರಕ್ಷಣಾ ಇಲಾಖೆ ” 


ನೇಮಕ ಮಾಡಲು 
ಹುದ್ದೆಗಳ ವರ್ಗ ( ವೇತನ) 

ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ ಪ್ರಾಧಿಕಾರಿ 
ಅಧಿಕಾರವುಳ್ಳ ಪ್ರಾಧಿಕಾರಿ ಮತ್ತು ಅವರು ವಿಧಿಸಬಹದಾದ ದಂಡನೆಗಳು 

ಅಪೀಲು ಪ್ರಾಧಿಕಾರಿ 
( 2) ( 3) ಪ್ರಾಧಿಕಾರಿ ( 4) ದಂಡನೆಗಳು 

(5) 
1. ಗೃಹರಕ್ಷಕ ದಳ 
ಕಮಾಂಡೆಂಟ್ ಜನರಲ್, ಗೃಹರಕ್ಷಕದಳ ಮತ್ತು ಪದನಿಮಿತ್ತ ನಿರ್ದೇಶಕರು ನಾಗರಿಕ ರಕ್ಷಣೆ ಇವರ ಕಛೇರಿ, ಬೆಂಗಳೂರು 
ಪೊಲೀಸ್ ಮಹಾ 

ಡೆಪ್ಯೂಟಿಕಮಾಂಡೆಂಟ್ (ii to (iva ) ಎಡಿಶನಲ್ ಕಮಾಂಡೆಂಟ್ 
ಅಧೀಕ್ಷಕರು ನಿರ್ದೇಶಕರು ಹಾಗೂ | ಜನರಲ್, ಗೃಹರಕ್ಷಕದಳ ಮತ್ತು 

ಜನರಲ್ , ಗೃಹರಕ್ಷಕದಳ ಮತ್ತು 
(10000 -18150) ಕಮಾಂಡೆಂಟ್ ಜನರಲ್ , ಉಪ ನಿರ್ದೇಶಕರು, ನಾಗರಿಕ 

ಅಪರ ನಿರ್ದೇಶಕರು, ನಾಗರಿಕ 
ಗೃಹರಕ್ಷಕದಳ ಮತ್ತು ರಕ್ಷಣೆ. 

ರಕ್ಷಣೆ. 
ನಿರ್ದೇಶಕರು, ನಾಗರಿಕ ರಕ್ಷಣೆ. 

ಪೊಲೀಸ್ ಮಹಾ ನಿರ್ದೇಶಕರು | ( v) to (viii) ಸರ್ಕಾರ 
ಹಾಗೂ ಕಮಾಂಡೆಂಟ್ ಜನರಲ್ 
ಗೃಹರಕ್ಷಕದಳ ಹಾಗೂ 

ನಿರ್ದೇಶಕರು, ನಾಗರಿಕ ರಕ್ಷಣೆ. 
ಪ್ರಥಮ ದರ್ಜೆ ಪೋಲೀಸ್ ಮಹಾ 

ಡೆಪ್ಯೂಟಿಕಮಾಂಡೆಂಟ್ (ii) to (iva ) ಎಡಿಶನಲ್ ಕಮಾಂಡೆಂಟ್ 
ಸಹಾಯಕರು ನಿರ್ದೇಶಕರು ಹಾಗೂ ಜನರಲ್, ಗೃಹರಕ್ಷಕದಳ ಮತ್ತು 

ಜನರಲ್ , ಗೃಹರಕ್ಷಕದಳ ಮತ್ತು 
(7250 -13350) ಕಮಾಂಡೆಂಟ್ ಜನರಲ್ ಉಪ ನಿರ್ದೇಶಕರು, ನಾಗರಿಕ 

ಅಪರ ನಿರ್ದೇಶಕರು , ನಾಗರಿಕ 
ಗೃಹರಕ್ಷಕದಳ ಮತ್ತು ರಕ್ಷಣೆ . 
ನಿರ್ದೇಶಕರು, ನಾಗರಿಕ ರಕ್ಷಣೆ. 
ಪೋಲೀಸ್ ಮಹಾ ನಿರ್ದೇಶಕರು | (v) to ( viii) | 

| ಸರ್ಕಾರ 
ಹಾಗೂ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 

ನಿರ್ದೇಶಕರು, ನಾಗರಿಕ ರಕ್ಷಣೆ. 
ಶೀಘ್ರಲಿಪಿಗಾರರು ಪೊಲೀಸ್ ಮಹಾ 

ಡೆಪ್ಯೂಟಿಕಮಾಂಡೆಂಟ್ (ii) to (iva) ಎಡಿಶನಲ್ ಕಮಾಂಡೆಂಟ್ 
( 7250- 13350) ನಿರ್ದೇಶಕರು ಹಾಗೂ ಜನರಲ್, ಗೃಹರಕ್ಷಕದಳ ಮತ್ತು 

ಜನರಲ್ , ಗೃಹರಕ್ಷಕದಳ ಮತ್ತು 
ಕಮಾಂಡೆಂಟ್ ಜನರಲ್ ಉಪ ನಿರ್ದೇಶಕರು, ನಾಗರಿಕ 

ಅಪರ ನಿರ್ದೇಶಕರು, ನಾಗರಿಕ 
ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, ನಾಗರಿಕ ರಕ್ಷಣೆ. 

ಪೊಲೀಸ್ ಮಹಾ ನಿರ್ದೇಶಕರು | ( v) to ( viii ) | ಸರ್ಕಾರ 
ಹಾಗೂ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 

ನಿರ್ದೇಶಕರು, ನಾಗರಿಕ ರಕ್ಷಣೆ 
ದ್ವಿತಿಯ ದರ್ಜೆ | ಡೆಪ್ಯೂಟಿ ಕಮಾಂಡೆಂಟ್ ಡೆಪ್ಯೂಟಿ ಕಮಾಂಡೆಂಟ್ (ii) to ( viii) ಎಡಿಶನಲ್ ಕಮಾಂಡೆಂಟ್ 
ಸಹಾಯಕರು ಜನರಲ್, ಗೃಹರಕ್ಷಕದಳ ಮತ್ತು | ಜನರಲ್, ಗೃಹರಕ್ಷಕದಳ ಮತ್ತು 

ಜನರಲ್ , ಗೃಹರಕ್ಷಕದಳ ಮತ್ತು 
(5800 -10500) ಉಪ ನಿರ್ದೇಶಕರು , ನಾಗರಿಕ | ಉಪ ನಿರ್ದೇಶಕರು, ನಾಗರಿಕ 

ಅಪರ ನಿರ್ದೇಶಕರು , ನಾಗರಿಕ 
ರಕ್ಷಣೆ 

ರಕ್ಷಣೆ 


ರಕ್ಷಣೆ 


ರಕ್ಷಣೆ 


ರಕ್ಷಣೆ, 


ರಕ್ಷಣೆ 


೨೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಹುದ್ದೆಗಳ ವರ್ಗ (ವೇತನ) 


ಅಪೀಲು ಪ್ರಾಧಿಕಾರಿ 


(1 ) 
` ಬೆರಳಚ್ಚುಗಾರರು 
(5800- 210500) 


ನೇಮಕ ಮಾಡಲು ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ ಪ್ರಾಧಿಕಾರಿ 
ಅಧಿಕಾರವುಳ್ಳ ಪ್ರಾಧಿಕಾರಿ ಮತ್ತು ಅವರು ವಿಧಿಸಬಹದಾದ ದಂಡನೆಗಳು 

( 3) ಪ್ರಾಧಿಕಾರಿ ( 4) ದಂಡನೆಗಳು 
ಡೆಪ್ಯೂಟಿ ಕಮಾಂಡೆಂಟ್ ಡೆಪ್ಯೂಟಿ ಕಮಾಂಡೆಂಟ್ ( ii ) to (viii ) 
ಜನರಲ್ , ಗೃಹರಕ್ಷಕದಳ ಮತ್ತು ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ | ಉಪ ನಿರ್ದೇಶಕರು, ನಾಗರಿಕ 


( 5) 
ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 


ರಕ್ಷಣೆ 


ರಕ್ಷಣೆ 


II . ನಾಗರಿಕ ರಕ್ಷಣೆ 


| (ii) to (iva) 


ಬೋಧಕ ( ಸಂಪರ್ಕ ) 
(10000 -18150) 


ಪೊಲೀಸ್ ಮಹಾ 
ನಿರ್ದೇಶಕರು ಹಾಗೂ 
ಕಮಾಂಡೆಂಟ್ ಜನರಲ್, 
ಗೃಹರಕ್ಷಕದಳ ಹಾಗೂ 
ನಿರ್ದೇಶಕರು, ನಾಗರಿಕ ರಕ್ಷಣೆ 


ಡೆಪ್ಯೂಟಿಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 
ರಕ್ಷಣೆ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 
ರಕ್ಷಣೆ 


ಸರ್ಕಾರ 


ಪೋಲೀಸ್ ಮಹಾ ನಿರ್ದೇಶಕರು | (v) to ( viii) 
ಹಾಗೂ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, ನಾಗರಿಕ ರಕ್ಷಣೆ 
ಡೆಪ್ಯೂಟಿ ಕಮಾಂಡೆಂಟ್ 

( ii ) to ( iva ) 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 
ರಕ್ಷಣೆ 


ಪ್ರಥಮ ದರ್ಜೆ 
ಸಹಾಯಕರು 
(7250-13350) 


ಪೊಲೀಸ್ ಮಹಾ 
ನಿರ್ದೇಶಕರು , ಕಮಾಂಡೆಂಟ್ 
ಜನರಲ್ ಗೃಹರಕ್ಷಕದಳ 
ಹಾಗೂ ನಿರ್ದೇಶಕರು, 
ನಾಗರಿಕ ರಕ್ಷಣೆ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 


ರಕ್ಷಣೆ. 


ಸರ್ಕಾರ 


ಪೊಲೀಸ್ ಮಹಾ ನಿರ್ದೇಶಕರು | (v)to (viii ) 
ಹಾಗೂ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, ನಾಗರಿಕ ರಕ್ಷಣೆ 
ಡೆಪ್ಯೂಟಿಕಮಾಂಡೆಂಟ್ ( ii ) to (iva ) 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು , ನಾಗರಿಕ 
ರಕ್ಷಣೆ 


ಶೀಘ್ರಲಿಪಿಗಾರರು 
( 7250- 13350) 


ಪೊಲೀಸ್ ಮಹಾ 
ನಿರ್ದೇಶಕರು ಹಾಗೂ 
ಕಮಾಂಡೆಂಟ್ ಜನರಲ್, 
ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, ನಾಗರಿಕ ರಕ್ಷಣೆ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 


ರಕ್ಷಣೆ 


| ಸರ್ಕಾರ 


ಪೊಲೀಸ್ ಮಹಾ ನಿರ್ದೇಶಕರು | (v) to ( viii ) 
ಹಾಗೂ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, ನಾಗರಿಕ ರಕ್ಷಣೆ 
ಕಮಾಂಡೆಂಟ್ , ಗೃಹರಕ್ಷಕ ದಳ | (ii) to ( vii) 
ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 


ಚಾಲಕರು 
(ಜೀಪ್ ಅಥವಾ ವ್ಯಾನ್ ) 
( 6250-12000) 


ಕಮಾಂಡೆಂಟ್ , ಗೃಹರಕ್ಷಕ ದಳ 
ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹ ರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 


ರಕ್ಷಣೆ. 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 


III. ಕಮಾಂಡೆಂಟ್ ರ ಕಛೇರಿ, ಗೃಹ ರಕ್ಷಕ ದಳ ಮತ್ತು ನಾಗರಿಕ ರಕ್ಷಣೆ ಅಕಾಡೆಮಿ , ಬೆಂಗಳೂರು. 
ಬೋಧಕ 

ಪೊಲೀಸ್ ಮಹಾ | ಕಮಾಂಡೆಂಟ್, ಗೃಹರಕ್ಷಕ ದಳ | (ii)to (iva ) | 
(10000 - 18150) ನಿರ್ದೇಶಕರು ಹಾಗೂ 

ಮತ್ತು ನಾಗರಿಕ ರಕ್ಷಣೆ , 
ಕಮಾಂಡೆಂಟ್ ಜನರಲ್ , ಅಕಾಡೆಮಿ 
ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, ನಾಗರಿಕ ರಕ್ಷಣೆ 

ಪೋಲೀಸ್ ಮಹಾ ನಿರ್ದೇಶಕರು | (v) to (viii) 
ಹಾಗೂ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು , ನಾರಿಕ ರಕ್ಷಣೆ 


ರಕ್ಷಣೆ 


ಸರ್ಕಾರ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೪೬೫ 


ಹುದ್ದೆಗಳ ವರ್ಗ ( ವೇತನ) 


ಅಪೀಲು ಪ್ರಾಧಿಕಾರಿ 


( 5 ) 


(1 ) 
ಮುಖ್ಯ ಅರ್ಮರರ್ 
(6250 - 12000) 


ನೇಮಕ ಮಾಡಲು 
ಅಧಿಕಾರವುಳ್ಳ ಪ್ರಾಧಿಕಾರಿ 

( 2 ) 
ಕಮಾಂಡೆಂಟ್ , ಗೃಹರಕ್ಷಕ ದಳ 
ಮತ್ತು ನಾಗರಿಕ ರಕ್ಷಣೆ , 
ಅಕಾಡೆಮಿ 


ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ ಪ್ರಾಧಿಕಾರಿ 
ಮತ್ತು ಅವರು ವಿಧಿಸಬಹದಾದ ದಂಡನೆಗಳು 

( 3) ಪ್ರಾಧಿಕಾರಿ ( 4) ದಂಡನೆಗಳು 
ಕಮಾಂಡೆಂಟ್ , ಗೃಹರಕ್ಷಕ ದಳ | (ii) to (viii) 
ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 


ರಕ್ಷಣೆ 


ಸಹಾಯಕ ಅರ್ಮರರ್ 
(5800 -10500) 


ಕಮಾಂಡೆಂಟ್, ಗೃಹರಕ್ಷಕ ದಳ 
ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 


ಕಮಾಂಡೆಂಟ್, ಗೃಹರಕ್ಷಕ ದಳ | (ii) to ( viii ) 
ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 


ಸೈನಿಕರು 
(5800 - 10500) 


ಕಮಾಂಡೆಂಟ್, ಗೃಹರಕ್ಷಕ ದಳ 
ಮತ್ತು ನಾಗರಿಕ ರಕ್ಷಣೆ , 
ಅಕಾಡೆಮಿ 


ಕಮಾಂಡೆಂಟ್ , ಗೃಹರಕ್ಷಕ ದಳ | (ii ) to ( vii) 
ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 
ರಕ್ಷಣೆ. 
ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 
ರಕ್ಷಣೆ 
ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 
ರಕ್ಷಣೆ. 
ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 


ಅಗ್ನಿಶಾಮಕ ಎಂಜಿನ್ 
ಚಾಲಕ 


ಕಮಾಂಡೆಂಟ್ , ಗೃಹರಕ್ಷಕ ದಳ 
ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 


ಕಮಾಂಡೆಂಟ್ , ಗೃಹರಕ್ಷಕ ದಳ | (ii ) to ( viii ) 
ಮತ್ತು ನಾಗರಿಕ ರಕ್ಷಣೆ , 
ಅಕಾಡೆಮಿ 


(5800 - 10500) 


ಚಾಲಕ 
(ಜೀಪ್ ಅಥವಾ ವ್ಯಾನ್) 
( 6250 - 12000) 


ಕಮಾಂಡೆಂಟ್ , ಗೃಹರಕ್ಷಕ ದಳ 
ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 


ಕಮಾಂಡೆಂಟ್, ಗೃಹರಕ್ಷಕ ದಳ | (ii) to (viii ) 
ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 


ರಕ್ಷಣೆ. 


IV . ಕಮಾಂಡೆಂಟ್ ರ ಕಛೇರಿ, ಜಿಲ್ಲೆಗಳ ಗೃಹ ರಕ್ಷಕ ದಳ 


ಅಧೀಕ್ಷಕರು 
( 10000 - 18150 


ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 


ರಕ್ಷಣೆ 


ಸರ್ಕಾರ 


ಪೊಲೀಸ್ ಮಹಾ ಡೆಪ್ಯೂಟಿ ಕಮಾಂಡೆಂಟ್ 

(ii to (iva ) 
ನಿರ್ದೇಶಕರು ಹಾಗೂ ಜನರಲ್, ಗೃಹರಕ್ಷಕದಳ ಮತ್ತು 
ಕಮಾಂಡೆಂಟ್ ಜನರಲ್ ಉಪ ನಿರ್ದೇಶಕರು, ನಾಗರಿಕ 
ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು , ನಾಗರಿಕ ರಕ್ಷಣೆ 

ಪೋಲೀಸ್ ಮಹಾ ನಿರ್ದೇಶಕರು | (v) to (viii ) 
ಹಾಗೂ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 

ನಿರ್ದೇಶಕರು, ನಾಗರಿಕ ರಕ್ಷಣೆ 
ಪೊಲೀಸ್ ಮಹಾ | ಜಿಲ್ಲಾ ಕಮಾಂಡೆಂಟ್ 

(ii) to (iii ) 
ನಿರ್ದೇಶಕರು ಹಾಗೂ 
ಕಮಾಂಡೆಂಟ್ ಜನರಲ್, 
ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, ನಾಗರಿಕ ರಕ್ಷಣೆ 

ಡೆಪ್ಯೂಟಿ ಕಮಾಂಡೆಂಟ್ | (iiia) to (iva) 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 


ಪ್ರಥಮ ದರ್ಜೆ 
ಸಹಾಯಕರು 
(7275-13350) 


ಡೆಪ್ಯೂಟಿ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 
ರಕ್ಷಣೆ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 


ರಕ್ಷಣೆ 


ರಕ್ಷಣೆ 


ಸರ್ಕಾರ 


ಪೋಲೀಸ್ ಮಹಾ ನಿರ್ದೇಶಕರು | (v ) to (viii ) 
ಹಾಗೂ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು , ನಾಗರಿಕ ರಕ್ಷಣೆ 
ಜಿಲ್ಲಾ ಕಮಾಂಡೆಂಟ್ 

(ii) to (iii ) 


ದ್ವಿತಿಯ ದರ್ಜೆ 
ಸಹಾಯಕರು ಮತ್ತು 
ಬೆರಳಚ್ಚುಗಾರರು 
(5800-10500 ) 


ಡೆಪ್ಯೂಟಿಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ 
ಮತ್ತು ಉಪ ನಿರ್ದೇಶಕರು, 
ನಾಗರಿಕ ರಕ್ಷಣೆ 


ಡೆಪ್ಯೂಟಿ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 


ರಕ್ಷಣೆ 


೨೪೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಹುದ್ದೆಗಳ ವರ್ಗ ( ವೇತನ) 


ಅಪೀಲು ಪ್ರಾಧಿಕಾರಿ 


ನೇಮಕ ಮಾಡಲು 
ಅಧಿಕಾರವುಳ್ಳ ಪ್ರಾಧಿಕಾರಿ 

(2) 


(1) 


ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ ಪ್ರಾಧಿಕಾರಿ 
ಮತ್ತು ಅವರು ವಿಧಿಸಬಹದಾದ ದಂಡನೆಗಳು 

(3) ಪ್ರಾಧಿಕಾರಿ ( 4) ದಂಡನೆಗಳು 
ಡೆಪ್ಯೂಟಿ ಕಮಾಂಡೆಂಟ್ 

( iiia)to ( viii ) 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು , ನಾಗರಿಕ 


( 5) . 
ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 


ರಕ್ಷಣೆ 


ರಕ್ಷಣೆ 


ಬೋಧಕ 


(iiia)to ( viii) 


(10000-18150) 


ಡೆಪ್ಯೂಟಿ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 


ಪೊಲೀಸ್ ಮಹಾ 
ನಿರ್ದೇಶಕರು ಹಾಗೂ 
ಕಮಾಂಡೆಂಟ್ ಜನರಲ್, 
ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, ನಾಗರಿಕ 
ರಕ್ಷಣೆ | 


ರಕ್ಷಣೆ 


ರಕ್ಷಣೆ 


ಸರ್ಕಾರ 


ಪೋಲೀಸ್ ಮಹಾ ನಿರ್ದೇಶಕರು | (v ) to (viii ) 
ಹಾಗೂ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, ನಾಗರಿಕ ರಕ್ಷಣೆ 
ಜಿಲ್ಲಾ ಕಮಾಂಡೆಂಟ್ 

(ii) to (iii ) 


ಸಹಾಯಕ ಬೋಧಕರು 
( 6250- 12000) 


ಡೆಪ್ಯೂಟಿ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ 
ಮತ್ತು ಉಪ ನಿರ್ದೇಶಕರು, 
ನಾಗರಿಕ ರಕ್ಷಣೆ 


ಡೆಪ್ಯೂಟಿ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 


ರಕ್ಷಣೆ 


( iiia ) to (viii ) 


ಡೆಪ್ಯೂಟಿ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 


ರಕ್ಷಣೆ 


ರಕ್ಷಣೆ 


(ii) to ( iii) . 


ಚಾಲಕರು 
( ಜೀಪ್ ಅಥವಾ ವ್ಯಾನು) 
( 6250-12000) 


ಕಮಾಂಡೆಂಟ್, ಗೃಹರಕ್ಷಕ | ಜಿಲ್ಲಾ ಕಮಾಂಡೆಂಟ್ 
ದಳ ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 


| ಡೆಪ್ಯೂಟಿ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 


ರಕ್ಷಣೆ 


( iiia ) to ( viii) 


ಡೆಪ್ಯೂಟಿ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 
ರಕ್ಷಣೆ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು , ನಾಗರಿಕ 
ರಕ್ಷಣೆ.. 


3 . ಅನುಸೂಚಿ- IIIರ ತಿದ್ದುಪಡಿ - ಸದರಿ ನಿಯಮಗಳ ಅನುಸೂಚಿ- IIIರಲ್ಲಿ “ಗೃಹರಕ್ಷಕ ದಳ ಮತ್ತು ನಾಗರಿಕ ರಕ್ಷಣಾ ಇಲಾಖೆ ” ಶೀರ್ಷಿಕೆ 
ಅಡಿಯಲ್ಲಿನ ನಮೂದಗಳ ಬದಲಾಗಿ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು, ಎಂದರೆ: 


- I ಕಮಾಂಡೆಂಟ್ ಜನರಲ್ ರ ಕಛೇರಿ ಗೃಹ ರಕ್ಷಕ ದಳ ಮತ್ತು ಪದ ನಿಮಿತ್ತ ನಿರ್ದೇಶಕರು, ನಾಗರಿಕ ರಕ್ಷಣೆ ಇವರ ಕಛೇರಿ, ಬೆಂಗಳೂರು 

(ಗ್ರೂಪ್ - ಡಿ ವೃಂದಕ್ಕೆ ) 
ದಲಾಯತರು ಸೇರಿದಂತೆ ಡೆಪ್ಯೂಟಿಕಮಾಂಡೆಂಟ್ ಡೆಪ್ಯೂಟಿಕಮಾಂಡೆಂಟ್ (i)to (viii) ಎಡಿಶನಲ್ ಕಮಾಂಡೆಂಟ್ 
ಎಲ್ಲಾ IVನೇ ಜನರಲ್, ಗೃಹರಕ್ಷಕದಳ ಜನರಲ್, ಗೃಹರಕ್ಷಕದಳ ಮತ್ತು 

ಜನರಲ್, ಗೃಹ ರಕ್ಷಕದಳ ಮತ್ತು 
ದರ್ಜೆ ಹುದ್ದೆಗಳು ಮತ್ತು ಉಪ ನಿರ್ದೇಶಕರು, ಉಪ ನಿರ್ದೇಶಕರು, ನಾಗರಿಕ 

ಅಪರ ನಿರ್ದೇಶಕರು , ನಾಗರಿಕ 
(4800 - 7275 ) ನಾಗರಿಕ ರಕ್ಷಣೆ ರಕ್ಷಣೆ 

ರಕ್ಷಣೆ 
II . ಕಮಾಂಡೆಂಟ್ ರ ಕಛೇರಿ, ಗೃಹ ರಕ್ಷಕದಳ ಮತ್ತು ನಾಗರಿಕ ರಕ್ಷಣೆ ಅಕಾಡೆಮಿ , ಬೆಂಗಳೂರು. 
ಜವಾನರು, ಕಾವಲುಗಾರರು, ಕಮಾಂಡೆಂಟ್, ಗೃಹರಕ್ಷಕ | ಕಮಾಂಡೆಂಟ್, ಗೃಹರಕ್ಷಕ ದಳ | (i) to ( viii ) ಎಡಿಶನಲ್ ಕಮಾಂಡೆಂಟ್ 
ಮೋಟಾರು ಕ್ಲೀನರುಗಳು ದಳ ಮತ್ತು ನಾಗರಿಕ ರಕ್ಷಣೆ, | ಮತ್ತು ನಾಗರಿಕ ರಕ್ಷಣೆ, 

ಜನರಲ್, ಗೃಹರಕ್ಷಕದಳ ಮತ್ತು 
ಸೇರಿದಂತೆ ಎಲ್ಲಾ IVನೇ ಅಕಾಡೆಮಿ 

ಅಕಾಡೆಮಿ 

ಅಪರ ನಿರ್ದೇಶಕರು, ನಾಗರಿಕ 
ದರ್ಜೆ ಹುದ್ದೆಗಳು 

ರಕ್ಷಣೆ 
( 4800 - 7275) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೪೬೭ 


ಸಮಾದೇಷ್ಟಕ(ಕಮಾಂಡೆಂಟ್) ರ ಕಛೇರಿ ಗೃಹ ರಕ್ಷಕ ದಳ ಮತ್ತು ನಾಗರಿಕ ರಕ್ಷಣೆ, ಕಮಾಂಡೆಂಟ್ರ ಕಛೇರಿ, ಜಿಲ್ಲೆಗಳ ಗೃಹ ರಕ್ಷಕ ದಳ 


(ii) to ( iii) 


ಜಿಲ್ಲಾ ಸಮಾದೇಷ್ಟಕರು 
ಕಮಾಂಡೆಂಟ್ 


ದಲಾಯತ್, 

ಡೆಪ್ಯೂಟಿ ಕಮಾಂಡೆಂಟ್ 
ಕಾವಲುಗಾರರು, ಸೇರಿದಂತೆ | ಜನರಲ್, ಗೃಹರಕ್ಷಕದಳ 
ಎಲ್ಲಾ IVನೇ ದರ್ಜೆ ಮತ್ತು ಉಪ ನಿರ್ದೇಶಕರು, 
ಹುದ್ದೆಗಳು 

ನಾಗರಿಕ ರಕ್ಷಣೆ 
(4800 - 7275) 


ಡೆಪ್ಯೂಟಿಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 
ರಕ್ಷಣೆ 


( iiia ) to (viii ) 


ಡೆಪ್ಯೂಟಿ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು , ನಾಗರಿಕ 
ರಕ್ಷಣೆ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 


ರಕ್ಷಣೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಡಾ || ಮಂಗಳ ಜಿ. ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು - 1) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 41 SDB 2011 , Bangalore , Dated: 18. 02. 2013 


The draft of the following rules further to amend the Karnataka Civil Services (Classification , Control and Appeal) 
Rules, 1957, which the Government of Karnataka proposes to make in exercise of the powers conferred by sub -section ( 1) 
of section 3 read with section 8 of the Karnataka State Civil Services Act, 1978 (Karnataka Act 14 of 1990 ) is hereby 
published as required by clause (a ) of sub - section (2) of section 3 of the said Act, for the information of all persons likely to 
be affected thereby and notice is hereby given that the said draft will be taken into consideration after fifteen days from the 
date of its publication in the OfficialGazette . 


Any objection or suggestion which may be received by the State Government from any person with respect to the 
said draft before the expiry of the period specified above will be considered by the State Government. Objections and 
suggestions may be addressed to the Principal Secretary to Government, Department of Personnel and Administrative 
Reforms, Vidhana Soudha , Bangalore – 560 001. 


DRAFT RULES 


1 . Title and Commencement:- (1 ) These rules may be called the Karnataka Civil Services (Classification , Control 
and Appeal) (Amendment) Rules, 2013 . 

(2 ) They shall come into force from the date of their publication in the Official Gazette . 


2 . Amendment of Schedule II :- In the Karnataka State Civil Services (Classification , Control and Appeal) Rules, 
1957 , (hereinafter referred to as the said rules), In Schedule II, for the heading “HOME GUARDS AND CIVIL DEFENCE 
DEPARTMENT” and entries relating thereunder , the following shall be substituted , namely : 


“Home Guards and Civil Defence Department " 


( 5) 


Authority empowered to impose 
Class of Posts ( Scale , Authority empowered 

penalties and penalties which he Appellate Authority 
Group ) to appoint 

may impose 
( 1 ) 

( 2 ) 

( 3 ) Authority (4 ) Penalties 
1 . Home Guards 

Office of the Commandant General Home Guards and Ex -Officio Director of Civil Defence , Bangalore 
Superintendent 

Director General of | Deputy Commandant | (ii to (iva) | Additional Commandant 
(10000 - 18150) Police and Commandant General Home Guards 

General Home Guards 
General Home Guards and Deputy Director , 

and Additional Director , 
and Director , Civil Civil Defence 

Civil Defence . 
Defence 


gºles 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


Class of Posts (Scale , 

Group ) 


Appellate Authority 


( 1) 


(5 ) 
Government 


First Division Assistants 
(7250 - 13350 ) 


Additional Commandant 
General Home Guards 
and Additional Director , 
Civil Defence. 


Government 


and 


Authority empowered to impose 
Authority empowered 

penalties and penalties which he 
to appoint 

may impose 
(2 ) 

( 3 ) Authority (4 ) Penalties 
Director General of (v ) to (viii) 
Police 

and 
Commandant General 
Home Guards and 

Director, Civil Defence 
Director General of Deputy Commandant ( ii ) to (iva ) 
Police and Commandant General Home Guards 
General Home Guards and Deputy Director, 
and Director , Civil | Civil Defence 
Defence 

Director General of (v ) to (viii) 
Police 
Commandant General 
Home Guards and 

Director , Civil Defence 
Director General of Deputy Commandant (ii) to (iva ) 
Police and Commandant General Home Guards 
General Home Guards and Deputy Director, 
and Director, Civil Civil Defence 
Defence 

Director General of (v ) to (viii) 
Police 

and 
Commandant General 
Home Guards and 

Director , Civil Defence 
Deputy Commandant Deputy Commandant ( ii ) to ( viii) 
General Home Guards General Home Guards 
and Deputy Director , and Deputy Director , 
Civil Defence 

Civil Defence 
Deputy Commandant Deputy Commandant (ii ) to (viii) 
General Home Guards General Home Guards 
and Deputy Director , and Deputy Director , 
Civil Defence 

Civil Defence 


Stenographers 
(7250 - 13350 ) 


Additional Commandant 
General Home Guards 
and Additional Director, 
Civil Defence. 


Government 


Division 


Second 
Assistant 
(5800 - 10500 ) 


Additional Commandant 
General Home Guards 
and Additional Director , 
Civil Defence . 
Additional Commandant 
General Home Guards 
and Additional Director , 
Civil Defence . 


Typist 
(5800 - 10500 ) 


II. CIVIL DEFENCE 


Instructor 
(Communication ) 
( 10000 - 18150 ) 


Director General of Deputy Commandant ( ii) to (iva ) 
Police and Comman General Home Guards 
dant General Home and Deputy Director , 
Guards and Director, Civil Defence 
Civil Defence 


Additional Commandant 
General Home Guards 
and Additional Director, 
Civil Defence. 


Government 


Director General of (v ) to (viii) 
Police 

and 
Commandant General 
Home Guards and 

Director , Civil Defence 
Director General of | Deputy Commandant (ii) to (iva ) 
Police and Comman General Home Guards 
dant General Home and Deputy Director, 
Guards and Director, Civil Defence 
Civil Defence 


First Division Assistants 
(7250 - 13350 ) 


Additional Commandant 
General Home Guards 
and Additional Director , 
Civil Defence . 


Government 


Director General of (v ) to (viii) 
Police and Comman 
dant General Home 
Guards and Director , 
Civil Defence 


Stenographers 
(7250 - 13350 ) 


Director General of Deputy Commandant ( ii ) to ( iva ) 
Police and Comman General Home Guards 
dant General Home and Deputy Director, 
Guards and Director , Civil Defence 
Civil Defence 


Additional Commandant 
General Home Guards 
and Additional Director , 
Civil Defence. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


9825 


Authority empowered to impose 
Class of Posts (Scale , Authority empowered 

penalties and penalties which he 
Group ) to appoint 

Appellate Authority 

may impose 
( 1) 

(2 ) ( 3 ) Authority (4 ) Penalties 

(5 ) 
Director General of (v ) to (viii) Government 
Police and Comman 
dant General Home 
Guards and Director , 

Civil Defence 
Drivers ( Jeep & Van ) 

Commandant, Home Commandant, Home | (ii) to (Viii) Additional Commandant 
(6250 - 12000 ) Guards & Civil Defence Guards & Civil Defence 

General Home Guards 
Academy Academy 

and Additional Director, 

Civil Defence . 
OFFICE OF THE COMMANDANT HOME GUARDS AND CIVIL DEFENCE ACADEMY, BANGALORE 
Instructor 

Director General of Commandant, Home ( ii) to (iva ) | Additional Commandant 
( 10000- 18150 , C ) Police and Comman - Guards & Civil Defence 

General Home Guards 
dant General Home | Academy 

and Additional Director, 
Guards and Director, 

Civil Defence. 
Civil Defence 

Director General of (v ) to (viii ) Government 
Police 
Commandant General 
Home Guards and 

Director, Civil Defence 
Chief Armourer 

Commandant, Home Commandant , Home (ii) to (viii) Additional Commandant 
(6250 - 12000 , C ) Guards & Civil Defence Guards & Civil Defence 

General HomeGuards 
Academy Academy 

and Additional Director , 
Civil Defence . 


and 


( ii ) to (viii) 


Assistant Armourer 
(5800 - 10500, C ) 


Commandant, Home Commandant, Home 
Guards & Civil Defence Guards & Civil Defence 
Academy 

Academy 


Additional Commandant 
General Home Guards 
and Additional Director , 
Civil Defence . 


(ii) to (viii ) 


Sainiks 
(5800 - 10500, C ) 


Commandant, Home Commandant, Home 
Guards & Civil Defence Guards & Civil Defence 
Academy 

Academy 


Additional Commandant 
General Home Guards 
and Additional Director, 
Civil Defence . 


(ii) to (viii) 


Fire Engine Driver 
(5800 - 10500, C ) 


Commandant, Home Commandant, Home 
Guards & Civil Defence Guards & Civil Defence 
Academy 

Academy 


Additional Commandant 
General Home Guards 
and Additional Director , 
Civil Defence . 
Additional Commandant 
General Home Guards 
and Additional Director , 
Civil Defence . 


(ii) to (viii) 


Driver 
( Jeep or Van ) 


Commandant, Home Commandant, Home 
Guards & Civil Defence Guards & Civil Defence 
Academy 

Academy 


OFFICE OF THE COMMANDANT HOME GUARDS OF DISTRICTS 


Superintendent 
( 10000 - 18150 ) 


Director General of Deputy Commandant ( ii to (iva ) 
Police and Comman - | General Home Guards 
dant General Home and Deputy Director , 
Guards and Director, Civil Defence 
Civil Defence 


Additional Commandant 
General Home Guards 
and Additional Director , 
Civil Defence . 


| Government 


Director General of (v ) to (viii) 
Police 

and 
Commandant General 
Home Guards and 
Director , Civil Defence 


( ii) to (iii) 


First Division Assistants 
(7250 - 13350 ) 


Director General of District Commandant 
Police and Comman 
dant General Home 
Guards and Director, 
Civil Defence 


Deputy Commandant 
General Home Guards 
and Deputy Director, 
Civil Defence 


Deputy Commandant ( iiia ) to ( iva ) 
General Home Guards 
and Deputy Director , 
Civil Defence 


Additional Commandant 
General Home Guards 
and Additional Director , 
Civil Defence. 


9820 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


Class of Posts (Scale , 

Group ) 


Authority empowered 

to appoint 


Appellate Authority 


( 1) 


(2 ) 


(5 ) 


Authority empowered to impose 
penalties and penalties which he 

may impose 
(3 ) Authority (4 ) Penalties 
Director General of (v ) to (viii) 
Police 

and 
Commandant General 
Home Guards and 
Director , Civil Defence 


Government 


( ii ) to (iii ) 


SDA & Typists 
(5800 - 10500 ) 


Deputy Commandant District Commandant 
General Home Guards 
and Deputy Director , 
Civil Defence 


Deputy Commandant 
General Home Guards 
and Deputy Director , 
Civil Defence 


Additional Commandant 
General Home Guards 
and Additional Director , 
Civil Defence. 
Additional Commandant 
General Home Guards 
and Additional Director , 
Civil Defence. 


Instructor 
( 10000 - 18150 ) 


Government 


Assistant Instructors 
(6250 - 12000 ) 


Deputy Commandant (iiia ) to (viii) 
General Home Guards 
and Deputy Director , 

Civil Defence 
Director General of Deputy Commandant (iiia ) to (viii ) 
Police and Comman General Home Guards 
dant General Home and Deputy Director , 
Guards and Director, Civil Defence 
Civil Defence 

Director General of (v ) to (viii ) 
Police 

and 
Commandant General 
Home Guards and 

Director, Civil Defence 
Deputy Commandant | District Commandant (ii) to ( iii) 
General Home Guards 
and Deputy Director , 
Civil Defence 

Deputy Commandant (iiia ) to (viii) 
General Home Guards 
and Deputy Director , 

Civil Defence 
Deputy Commandant District Commandant ( ii ) to (iii) 
General Home Guards 
and Deputy Director , 
Civil Defence 

Deputy Commandant ( iiia ) to (viii) 
General Home Guards 
and Deputy Director, 
Civil Defence 


Deputy Commandant 
General Home Guards 
and Deputy Director, 
Civil Defence 


Additional Commandant 
General Home Guards 
and Additional Director , 
Civil Defence . 
Deputy Commandant 
General Home Guards 
and Deputy Director, 
Civil Defence 


Drivers (jeep or Van ) 
(6250 - 12000 , C ) 


Additional Commandant 
General Home Guards 
and Additional Director, 
Civil Defence . 


3 . Amendment of Schedule III. – In Schedule III, of the said rules for the heading “ HOME GUARDS AND CIVIL 
DEFENCE DEPARTMENT” and entries relating thereunder the following shall be substituted , namely : 


OFFICE OF THE COMMANDANT GENERAL , HOME GUARDS AND EX -OFFICIO DIRECTOR OF CIVIL DEFENCE , 
BANGALORE . ( for Group D Cadre ) 


All Class IV posts | Deputy Commandant | Deputy Commandant (i) to (viii) 
including Dalayats (4800 | General Home | General Home Guards 
– 7275 ) 

Guards and Deputy and Deputy Director , 
Director , 

Civil Civil Defence 
Defence 


Additional 
Commandant General 
Home Guards and 
Additional Director , 
Civil Defence . 


OFFICE OF THE COMMANDANT HOME GUARDS AND CIVIL DEFENCE ACADEMY , BANGALORE 


All Class IV 
including 
Watchman , 
Cleaners 
(4800 -7275 , D ) 


posts Commandant Home 
peons, Guards and Civil 
Motor Defence Academy 


Commandant Home | (i) to (Viii) 
Guards and Civil 
Defence Academy 


Additional 
Commandant General 
Home Guards and 
Additional Director , 
Civil Defence . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೪೭೧ 


OFFICE OF THE COMMANDANT HOME GUARDS OF DISTRICTS 


Deputy Commandant 
General Home Guards 
and Deputy Director, 
Civil Defence 


All Class IV posts ( Deputy Commandant | District Commandant | ( ii ) to ( iii) 
including 

General Home 
Dalayaths, Watchman Guards and Deputy 

Director , Civil 
Defence 

Deputy Commandant | (iiia) to (viii) | 
General Home Guards 
and Deputy Director , 
Civil Defence 


Additional 
Commandant General 
Home Guards and 
Additional Director, 
Civil Defence . 


By Order and in the name of the Governor of Karnataka , 


Dr . Mangala G .S . 

Under Secretary to Government 
Department of Personnel and Administrative Reforms 

(Service Rules - 1) 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III ಬೆಂಗಳೂರು, ಮಂಗಳವಾರ, ಫೆಬ್ರವರಿ ೧೯ , ೨೦೧೩ ( ಮಾಘ ೩೦, ಶಕ ವರ್ಷ ೧೯೩೪) | ನಂ . ೪೯೭ 
Part – III Bangalore , Tuesday , February 19 , 2013 (Magha 30 , Shaka Varsha 1934) No . 497 

ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4ರ ಮೇರೆಗೆ ಅಧಿಸೂಚನೆ 

ಸಂಖ್ಯೆ : ಸಿಐ 199 ಎಸ್ ಪಿಕ್ಯೂ 2010, ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ 2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ( ಕರ್ನಾಟಕ ಕಾಯ್ದೆ 18:1966) ರ ಕಲಂ 28 (1) ನೇದ್ದರ ಕೆಳಗೆ ಸರಕಾರದ ಅಧಿಸೂಚನೆ 
ಕ್ರ. ಸಿಐ:143:ಎಸ್‌ಪಿಕ್ಯೂ :2009 ದಿನಾಂಕ: 5 - 6 - 2009 ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿತ ದಿನಾಂಕ 8 - 6 - 2009 ರಂದು ಪ್ರಕಟಗೊಂಡ ಈ ಕೆಳಗಿನ 
ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಹಾಗೂ ಅವುಗಳ ಕ್ಷೇತ್ರವು ತೋಟಗಾರಿಕಾ ಮಾಲ್ಕಿಗಳಿದ್ದು, ಕೊಳವೆ ಬಾವಿಗಳು , ಮಾವು, ಚಿಕ್ಕು , ತೆಂಗು, 
ಇನ್ನಿತರೆ ಬೆಳೆಗಳು ಒಳಗೊಂಡ ಈ ಕೆಳಕಂಡ ಜಮೀನು ಕೈಗಾರಿಕಾ ಪ್ರದೇಶಾಭಿವೃದ್ಧಿಗೆ ಸೂಕ್ತವಲ್ಲವೆಂದು ಕಂಡುಬಂದಿರುವುದರಿಂದ ಅಂಕಣ 3 ರಿಂದ 7 
ರವರೆಗೆ ವಿವರಿಸಿದ ಪರಿಮಿತಿಯೊಂದಿಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 4³ ರನ್ವಯ ವಿಹಿತವಾಗಿರುವ ಅಧಿಕಾರದ 
ಮೇರೆಗೆ “ಕೈಗಾರಿಕಾ ಪ್ರದೇಶ” ದಿಂದ ಕೈಬಿಡಲಾಗಿದೆ ಅಂತಾ ಕರ್ನಾಟಕ ಸರ್ಕಾರವು ಈ ಮೂಲಕ ಘೋಷಿಸುತ್ತದೆ. 


ಜಿಲ್ಲೆ: ಧಾರವಾಡ 


ಕ್ರ. ಸಂ . 


ರಿ. ಸ. ನಂ . 


ದಕ್ಷಿಣ 


1 


ಅನುಸೂಚಿ 
ತಾಲೂಕ : ಹುಬ್ಬಳಿ ಮತ್ತು ಧಾರವಾಡ ಗ್ರಾಮ : 1) ಗಾಮನಗಟ್ಟಿ 2 ) ಇಟಿಗಟ್ಟಿ 

ಚಕಬಂದಿ ( ಚತು:ಸೀಮೆ) (28 (4) ಅಧಿಸೂಚನೆ ಪ್ರಕಾರ 
ಎ - ಗುಂ ಪೂರ್ವ 

ಪಶ್ಚಿಮ 

ಉತ್ತರ 
4 | 5 | 6 || 

- 7 
ಗ್ರಾಮ : ಗಾಮನಗಟ್ಟಿ 
197 203 

208 
25 - 05 ತಾರೀಹಾಳ ಗಡಿ 

ಗೋಕುಲ ಗ್ರಾಮದ 
202 

ರಸ್ತೆ 
8 - 30 

205 200 , 201 

204 
1 - 24 199 

202 203 204 


198ಪೈ 


ಗಡಿ 


ರಸ್ತೆ 


199 
200 


20 


201 


4 - 01 


199 


202 


199 
200 
203 


202 


4 - 16 


201 


198 


203 


ರಸ್ತೆ 


203 


4 - 24 


204 


198 


ಗುಡ್ಡ 


202 
206 
199 


204 


8 - 32 


205 


203 


ಗುಡ್ಡ 


205 


6 -16 


206 


199 
204 


ಗುಡ್ಡ 


ರಸ್ತೆ 


೨೪೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರಸಂ. 


ರಿ . ಸ. ನಂ . 


ಎ - ಗುಂ 


ಪೂರ್ವ 
207 


ಚಕಬಂದಿ ( ಚತು :ಸೀಮೆ ) (284) ಅಧಿಸೂಚನೆ ಪ್ರಕಾರ 

ಪಶ್ಚಿಮ ಉತ್ತರ | 
| 205 | ಗುಡ್ಡ 


ದಕ್ಷಿಣ 
ರಸ್ತೆ 


206 


5 - 37 


ಒಟ್ಟು 


69 - 25 


ಗ್ರಾಮ : ಇಟಿಗಟ್ಟಿ 
23 | | 


- 


28 


27ಪೈ 


5 - 33 


| 


| 


25 


ತಾರೀಹಾಳ ಗ್ರಾಮದ 

ಗಡಿ 


29 


5 - 33 


ಒಟ್ಟು 
ಅಂತೂ ಒಟ್ಟು 


75 - 18 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಬುಧವಾರ, ಫೆಬ್ರವರಿ ೨೦ , ೨೦೧೩ (ಫಾಲ್ಗುಣ ೧ , ಶಕ ವರ್ಷ ೧೯೩೪ ) | ನಂ . ೪೯೯ 
Part - IV - A Bangalore , Wednesday , February 20 , 2013 (Phalguna 1 , Shaka Varsha 1934 ) No . 499 

FINANCE SECRETARIAT 

NOTIFICATION - I 

No. FD 05 EPS 2013, Bangalore , Dated : 20 - 02- 2013 
The draft of the following rules further to amend the Karnataka Excise (Excise Duties and Fees) rules , 1968 , 
which the Government of Karnataka propose to make in exercise of the powers conferred by section 71 of the Karnataka 
Excise Act, 1965 (Karnataka Act 21 of 1966 ) is hereby published as required by sub - section ( 1) of the said section for the 
information of all persons likely to be affected thereby and notice is hereby given that the said draft will be taken up for 
consideration after seven days from the date of its publication in the officialGazette . 

Any objections or suggestions which may be received by the State Government from any person in respect of the 
said draft before the expiry of the period specified above will be considered by the State Government. The objections or 
suggestions may be addressed to the Additional Chief Secretary to Government, Finance Department, Vidhana Soudha , 
Bangalore- 01 . 


DRAFT RULES 


1 . Title and commencement:- ( 1) These rules may be called the Karnataka Excise (Excise Duties and Fees) 
(Amendment) Rules, 2013 . 

(2 ) They shall come into force with effect from the 1st day of March , 2013 . 

2 . Amendment of Schedule - D :- In Schedule -D to the Karnataka Excise (Excise Duties and Fees) Rules , 1968 , 
for Serial Number I and the entries relating thereto in corresponding columns, the following shall be substituted , namely : 


Name of the 

Article 


Declared price Range 

per case containing 
8 . 64 / 9 / 12 Bulk litres 

of liquor 


Rate of Additional Excise Duty / Additional Countervailing duty 

per B . L . of 25° UP 


From 


To. 


Brandy , 
Whisky , Gin , 
Rum and such 
other liquors , 
but not 
including Beer, 
Wine, Toddy 
and Fenny 


( 1 ) Manufactured in Karnataka | ( 1 ) Manufactured in 
and when issued to a Distributor Karnataka , 
Licensee or a Wholesale Licensee 

(i) when issued to a licensee 
under the Karnataka Excise (Sale | holding Military Canteen 
of Indian and Foreign Liquors) | Licence , Military Canteen 
Rules, 1968 , for the purpose of Stores Bonded Warehouse 
sale within Karnataka but | Licence or Border Security 
excluding the liquor issued Force or Para -Military Forces 
to a licensee holding Military 

Licences ; or 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


9822 


" Si 


Name of the 

Article 


Declared price Range 

per case containing 
8 .64 / 9 / 12 Bulk litres 

of liquor 


Rate of Additional Excise Duty / Additional Countervailing duty 

per B . L . of 25° UP 


No 


(ii) when issued for export to 
licensees outside Karnataka 
but within India by way of sale 
or stock transfer ; 


Canteen Licence , Military Canteen 
Stores Bonded Warehouse Licence 
or Border Security Force or Para 
Military Forces Licences ; 

or 
(2 ) Manufactured in other States in 
India and when imported into 
Karnataka State by a Distributor 
Licensee . 


or 


(2) Manufactured in other 
States in India and when 
imported into Karnataka by a 
Licensee holding the Military 
Canteen Stores Bonded 
Warehouse Licence . 


Rs. Ps. 


Rs. Ps. 


Rs.Ps. 


Rs. Ps. 
000 .00 


01 


414 . 00 


97 .00 


1.00 


415 .00 


464 .00 


124 .00 


1 . 25 


02 
03 


465 .00 


514 .00 


155 .00 


1 .45 


515 .00 


564. 00 


200 .00 


1 .75 


04 
05 


565 .00 


664 . 00 


235 .00 


1 . 95 


06 


665 .00 


764. 00 


264 .00 


2 . 25 


07 


765 . 00 


864 .00 


281.00 


2 . 35 


08 


964 .00 


303 .00 


2 .50 


865.00 
965.00 


1064 . 00 


318 .00 


1065 .00 


355 .00 


1164 .00 
1264 . 00 


2 .60 
2 . 75 
2 .85 
3 . 00 


1165 .00 


372 .00 


1265 . 00 


1364 .00 


395 .00 


1365 . 00 


1764 . 00 


427 .00 


3 . 10 


13 
14 


1765 . 00 


2164 .00 


477 . 00 


3 . 25 


15 


4889 .00 


545 .00 


3 .35 


2165 . 00 
4890 . 00 


7615 . 00 


637 .00 


3 . 50 


7616 . 00 


above 


3 .70" 


Rs 682 / - or 9 % per BL on the 
declared price per case whichever 
is higher per bulk litre 


By Order and in the Name of the Governor of Karnataka 


SIDDESH POTHALAKATTI 
Under Secretary to Government 
Finance Department (Excise) 


FINANCE SECRETARIAT 

NOTIFICATION - II 
No.FD 05 PES 2013 , Bangalore , Dated : 20 -02 - 2013 
The draft of the following Rules further to amend the Karnataka Excise Licences (General Conditions) Rules, 1967 
which the Government of Karnataka propose to make in exercise of the powers conferred by Section 71 of the Karnataka 
Excise Act , 1965 (Karnataka Act 21 of 1966 ) is hereby published as required by sub -section ( 1) of the said section for the 
information of all persons likely to be affected thereby and notice is hereby given that the said draft will be taken up for 
consideration after seven days from the date of its publication in the official Gazette . 


Any objections or suggestions which may be received by the State Government from any person in respect of the 
said draft before the expiry of the period specified above, will be considered by the State Government. The objections or 
suggestions may be addressed to the Additional Chief Secretary to Government, Finance Department, Vidhana Soudha , 
Bangalore -01. 


9828 


FDF : 37 ODZIE, TOOWO, gyet 8 , 9002 


ವಿಶೇಷ ರಾಜ್ಯ ಪತ್ರಿಕೆ 


DRAFT RULES 


1 . Title and commencement ( 1) These Rules may be called the Karnataka Excise Licences (General Conditions) 
(Amendment) Rules, 2013 . 

(2) They shall come into force with effect from the 1stday ofMarch , 2013 . 


2 . Amendment of Rule 17 -B :-In the Karnatak Excise Licenses (General Conditions) (Amendment) Rules , 1967 , 
in rule 17 -B in sub - rule ( 1), for the words " subject to payment of transfer fee equivalent to the annual licence fee" the 
words " subject to payment of transfer fee equivalent to twice the annual license fee " shall be substituted . 


By Order and in the Name of the Governor of Karnataka 


SIDDESH POTHALAKATTI 
Under Secretary to Government 

Finance Department (Excise ) 


ವಿಶೇಷ ರಾಜ್ಯ ಪತ್ರಿಕೆ 
2000 - IV - 

A 300gadi ,wowd, do 90 , gona ( eve O , JE JE 0828 ) 30.800 
Part - IV - A Bangalore, Wednesday , February 20 , 2013 (Phalguna 1 , Shaka Varsha 1934) No . 500 


URBAN DEVELOPMENT SECRETARIAT 

NOTIFICATION 
No .UDD 44MLR 2013 , Bangalore , dated 16 .02. 2013 . 
Whereas the term of office of the elected councilor s of the City Corporation , Mysore is expiring on 17 . 02 . 2013 
and the election to this Corporation is to be conducted in due course . 

And whereas, having regard to the above circumstances, election to the office of councilors cannot be held and 
completed before the expiry of the term of office of the Mysore city corporation and as such it has become necessary to 
appoint an Administrator to the Mysore City Corporation for the continued exercise of powers and performance or 
discharge of duties of functions conferred or imposed on it under the said Act. 

Now , therefore , in exercise of the powers conferred by Section 509 of the Karnataka Municipal Corporation Act 
1976 (Karnataka Act 14 of 1977 ) the Government of Karnataka hereby appoints the Deputy Commissioner , Mysore District 
as the Administrator in respect of the Mysore City Municipal Corporation with effect from 18 .02 .2013 till the council of 
Mysore City Corporation is duly constituted . 

By order and in the name of the Governor of Karnataka . 

K . V .RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 
ao0 - IV -A 300god ,wowo, WHO 90 , 9002 ( 

COVEO N , JE JE 0F28 ) 30.800 
Part - IV - A Bangalore , Wednesday , February 20 , 2013 (Phalguna 1, Shaka Varsha 1934 ) No. 501 

URBAN DEVELOPMENT SECRETARIAT 

NOTIFICATION 
No .UDD 45MLR 2013 (P - I), Bangalore, dated 16 .02 . 2013 . 
Whereas the term of office of the elected councilor s of the Town Panchayats in the State of Karnataka is going to 
expire and the election to these Town Panchayat s is to be conducted in due course . 

And whereas, having regard to the above circumstances , election to the office of councilors cannot be held and 
completed before the expiry of the term of office of these Town Panchayats and as such it has become necessary to 
appoint Administrators to these Town Panchayats for the continued exercise of powers and performance or discharge of 
duties of functions conferred or imposed on it under the said Act. 


ವಿಶೇಷ ರಾಜ್ಯ ಪತ್ರಿಕೆ 


FIDE : 37 DOZE, Todowao , Jeet , gona 


98238 


Now , therefore, in exercise of the powers conferred by Section 315 of the Karnataka Municipalities Act, 
1964(Karnataka Act 22 of 1964) the Government of Karnataka hereby appoints the Tahsildars mentioned in Annexure to 
this Notification as Administrators to these Town Panchayats with effect from the dates mentioned against their names till 
the councils of these Town Panchayats are duly constituted . 


Annexure to Notification No . UDD 45 MLR 2013 ( P - I) 


ANNEXURE (TP ) 


Name of the Urban Local 

Body 


Name & Designation of the 
Administrator appointed 


Date of Expiry 
of the Urban 
Local Body 
15 .02 . 2013 


Date of 
Appointment of 
Administrator 

16 .02. 2013 


1 


17 .02 .2013 


18 .02 . 2013 


Town Panchayat, Hosanagara | 
Town Panchayat, Honnali 
Town Panchayat, Arakalagudu | 

Town Panchayat, Bilagi 
| Town Panchayat, Mundagod 
| Town Panchayat, Kottur 


17 .02 . 2013 
17 .02 . 2013 
17 .02 . 2013 
17 .02.2013 


18 .02 . 2013 
18 .02 . 2013 
18 .02 . 2013 
18 .02. 2013 


Tahasildar , Hosanagara Taluk 

Tahasildar , Honnali Taluk 
Tahasildar, Arakalagud Taluk 

Tahasildar, Bilagi Taluk 
Tahasildar, Mundagod Taluk 
Tahasildar , Kudlagi Taluk 


6 


| 


By order and in the name of the Governor ofKarnataka . 


K . V .RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 


20 - IV -A 
Part - IV -A 


30 dead , wded , jago 90 , 9002 (MEVE N , 37 ve 0628 ) 30.809 
Bangalore, Wednesday , February 20 , 2013 (Phalguna 1 , Shaka Varsha 1934 ) No. 502 


URBAN DEVELOPMENT SECRETARIAT 


NOTIFICATION 
No .UDD 45 MLR 2013 (P - II), Bangalore , dated 16 .02. 2013 . 
Whereas the term of office of the elected councilor s of the Town Municipal Councils in the State of Karnataka is 
going to expire and the election to these Town Municipal Councils is to be conducted in due course . 

And whereas , having regard to the above circumstances, election to the office of councilors cannot be held and 
completed before the expiry of the term of office of these Town Municipal Councils and as such it has become necessary to 
appoint Administrators to these for the continued exercise of powers and performance or discharge of duties of functions 
conferred or imposed on it under the said Act. 

Now , therefore , in exercise of the powers conferred by Section 315 of the Karnataka Municipalities Act, 
1964(Karnataka Act 22 of 1964) the Government of Karnataka hereby appoints the Assistant Commissioners of the 
Jurisdictional Sub -divisions mentioned in Annexure to this Notification as Administrators to these Town Municipal 
Councils with effect from the dates mentioned against their names till the council of these Town Municipal Councils are 
duly constituted . 

By order and in the name of the Governor of Karnataka . 


K . V .RAMAPPA 
Under Secretary to Government 
Urban Development Department 


Annexure to Notification No .UDD 45 MLR 2013 (P - II ) 


ANNEXURE ( TMC ) 


No 


Name of the Urban Local Body 


Date of Expiry 
of the Urban 
Local Body 
17 .02. 2013 


Date of 
Appointment of 
Administrator 

18 .02 . 2013 


Name & Designation of the 

Administrator 


Town Municipal Council, 
Nelamangala 


Assistant Commissioner, 
Doddaballapura Sub Division 


982€ 


FUT837 ODW 


, Todowo, gyer 8 , 9002 


ವಿಶೇಷ ರಾಜ್ಯ ಪತ್ರಿಕೆ 


Sl. 


Name of the Urban Local Body 


No 


Date of Expiry 
of the Urban 
Local Body 
17 .02 . 2013 


Date of 
Appointment of 
Administrator 


Name & Designation of the 

Administrator 


Town Municipal Council, Maluru 


18 .02 .2013 


Assistant Commissioner, Kolara 
Sub Division 


17 .02. 2013 


18 .02 . 2013 


17 .02 . 2013 


18 .02 . 2013 


Assistant Commissioner , Myosre 
Sub Division 
Assistant Commissioner, 
Chamarajanagar Sub Division 
Assistant Commissioner , Gadag 
Sub Division 


5 


17 .02. 2013 


Town Municipal Council, 
Bannuru 
| Town Municipal Council, 
Gundlupet 
Town Municipal Council , 
Lakshmeswara 
Town Municipal Council , 
Bankapura 
Town Municipal Council , 
Shorapur 
Town Municipal Council , Kushtagi 


18 .02 .2013 


6 


17 .02 . 2013 


18 .02 . 2013 


17 . 02 . 2013 


18 .02 . 2013 


Assistant Commissioner , Haveri 
Sub Division 
Assistant Commissioner , Yadagiri 
Sub Division 
Assistant Commissioner , Koppal 
Sub Division 


8 


17 .02 . 2013 


18 .02 . 2013 


K . V .RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A 
Part - IV -A 


2300endo , dado , ago 90 , 9002 (HOVED O , sa gabe 0828 ) Do .8o2 
Bangalore , Wednesday , February 20 , 2013 (Phalguna 1, Shaka Varsha 1934 ) No . 503 


URBAN DEVELOPMENT SECRETARIAT 


NOTIFICATION 


No . UDD 45 MLR 2013 (P -III), Bangalore , dated 16 .02. 2013 
Whereas the term of office of the elected councilor s of the City Municipal Councils in the State of Karnataka is 
going to expire and the election to these City Municipal Council s is to be conducted in due course . 

And whereas, having regard to the above circumstances, election to the office of councilors cannot be held and 
completed before the expiry of the term of office of these City Municipal Councils and as such it has become necessary to 
appoint Administrators to these City Municipal Councils for the continued exercise of powers and performance or 
discharge of duties of functions conferred or imposed on it under the said Act. 

Now , therefore , in exercise of the powers conferred by Section 315 of the Karnataka Municipalities Act, 
1964(Karnataka Act 22 of 1964 ) the Government of Karnataka hereby appoints the Deputy Commissioners and Assistant 
Commissioners mentioned in Annexure to this Notification as Administrators to these City Municipal Councils with effect 
from the dates mentioned against their names till the councils of these City Municipal Councils are duly constituted . 

By order and in the name of the Governor of Karnataka . 


K . V .RAMAPPA 
Under Secretary to Government 

Urban Development Department 
Annexure to Notification No .UDD 45 MLR 2013 (P - III) 


ANNEXURE ( CMC) 
Date of 

Date of 
Expiry of the 

| Appointment of 
Urban Local 

Administrator 
Body 


Name of the Urban Local Body | 


Name & Designation of the 

Administrator 


No 


City Municipal Council, Hassan | 17 .02 .2013 


18 . 02 . 2013 


Deputy Commissioner , Hassan District 


City Municipal Council, Hospet | 17 .02. 2013 


18 .02 . 2013 


Assistant Commissioner , Hospet Sub 
Division 


City Municipal Council, Nippani | 17 .02 . 2013 


18 .02. 2013 


Assistant Commissioner, Chikkodi Sub 
Division 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


9822 


si. 


Name of the Urban Local Body 


Date of 
Expiry of the 
Urban Local 

Body 


Date of 
Appointment of 
Administrator 


Name & Designation of the 

Administrator 


No 


17 .02 .2013 


City Municipal Council , 
Rabakavi Banahatti 


18 .02. 2013 


Assistant Commissioner , Jamakhandi Sub 
Division 


City Municipal Council, Bidar 


17 .02 .2013 


Deputy Commissioner, Bidar District 


18 .02 .2013 
18 .02 . 2013 


City Municipal Council, 
Chikkaballapura 


17 . 02 . 2013 


Deputy Commissioner , Chikkaballapura 
District 


K . V .RAMAPPA 
Under Secretary to Government 
Urban Development Department 


Pod - IV -A 
Part - IV -A 


ವಿಶೇಷ ರಾಜ್ಯ ಪತ್ರಿಕೆ 
jodendo , wawao , BDO 90 , 90na ( DEVEO , 37 E 0528 ) 30. 8e08 
Bangalore, Wednesday , February 20 , 2013 (Phalguna 1, Shaka Varsha 1934 ) No . 504 


URBAN DEVELOPMENT SECRETARIAT 


NOTIFICATION 


No .UDD 44 MLR 2013 , Bangalore , dated 18 .02 . 2013 . 


Whereas the term of office of the elected councilor s of the 6 City Corporations in the State of Karnataka is going 
to expire and the election to these Corporations is to be conducted in due course . 


And whereas, having regard to the above circumstances, election to the office of councilors cannot be held and 
completed before the expiry of the term of office of these city corporations and as such it has become necessary to appoint 
Administrators to these City Corporations for the continued exercise of powers and performance or discharge of duties of 
functions conferred or imposed on it under the said Act. 


Now , therefore , in exercise of the powers conferred by Section 509 of the Karnataka Municipal Corporation Act 
1976 (Karnataka Act 14 of 1977 ) the Government of Karnataka hereby appoints the Deputy Commissioners mentioned in 
Annexure to this Notification as Administrators to these City Municipal Corporations with effect from the datesmentioned 
against their names till the council of these City Corporations are duly constituted . 


ANNEXURE (CITY CORPORATIONS ) 


Name of the Urban Local 

Body 


Date of Expiry of 
the Urban Local 

Body 
18 .02 .2013 


Date of 
Appointment of 
Administrator 

19 . 02 . 2013 


Name & Designation of the 

Administrator 


City Corporation , Belgaum 


Deputy Commissioner, Belgaum 
District 


City Corporation , Bellary 


19.02 . 2013 


20 .02 .2013 


Deputy Commissioner , Bellary 
District 


20 .02. 2013 


21.02 . 2013 


City Corporation , 
Mangalore 


Deputy Commissioner , 
DakshinaKannada District. 


27 .02 . 2013 


28 .02 .2013 


City Corporation , 
Davanagere 
City Corporation , Gulbarga 


Deputy Commissioner , 
Davanagere District . 
Deputy Commissioner , Gulbarga 
District . 


28 . 02 . 2013 


01.03 . 2013 


03.03 .2013 


04 .03 . 2013 


City Corporation , Hubli 
Dharwad 


Deputy Commissioner , Dharwad 
District 


By order and in the name of the Governor of Karnataka . 


K . V .RAMAPPA 
Under Secretary to Government 
Urban Development Department 


98205 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಬುಧವಾರ, ಫೆಬ್ರವರಿ ೨೦ , ೨೦೧೩ ( ಫಾಲ್ಗುಣ ೧, ಶಕ ವರ್ಷ ೧೯೩೪) No . Xeoge 
Bangalore, Wednesday , February 20 , 2013 (Phalguna 1 , Shaka Varsha 1934 ) No. 505 


20 - IV - A 
Part - IV -A 


URBAN DEVELOPMENT SECRETARIAT 

NOTIFICATION 
No.UDD 45 MLR 2013 (P - I), Bangalore, dated 18 . 02 . 2013 
Whereas the term of office of the elected councilor s of the Town Panchayats in the State of Karnataka is going to 
expire and the election to these Town Panchayat s is to be conducted in due course . 

And whereas , having regard to the above circumstances , election to the office of councilors cannot be held and 
completed before the expiry of the term of office of these Town Panchayats and as such it has become necessary to 
appoint Administrators to these Town Panchayats for the continued exercise of powers and performance or discharge of 
duties of functions conferred or imposed on it under the said Act. 

Now , therefore, in exercise of the powers conferred by Section 315 of the Karnataka Municipalities Act, 
1964 (Karnataka Act 22 of 1964 ) the Government of Karnataka hereby appoints the Tahsildars mentioned in Annexure to 
this Notification as Administrators to these Town Panchayats with effect from the dates mentioned against their names till 
the councils of these Town Panchayats are duly constituted . 


By order and in the name of the Governor of Karnataka. 


K . V .RAMAPPA 
Under Secretary to Government 
Urban Development Department 


Annexure to Notification No .UDD 45 MLR 2013(P-I) 

ANNEXURE ( TP ) 


Name of the Urban Local Body 


Date of 
Appointment of 
Administrator 


Name & Designation of the 
Administrator appointed 


| 


Date of 
Expiry of the 
Urban Local 

Body 
18 .02 .2013 
18 .02 . 2013 
18 .02 . 2013 
18 .02 . 2013 
18 .02 . 2013 
18 .02 .2013 


Pura 


Town Panchayat, Channagiri 
Town Panchayat, Khanapur 
Town Panchayat, Kundagol 

Town Panchayat, Shirahatti 
| Town Panchayat, Siddapura 

Town Panchayat, Kamalapura 

Town Panchayat, Aurad 
8 Town Panchayat, Turuvekere 
9 Town Panchayat, Aluru 
10 | Town Panchayat, Nagamangala 
11 Town Panchayat, Keruru 
12 Town Panchayat, Alnavara 
13 Town Panchayat, Mulagunda 
14 | Town Panchayat, Gurumitkal 
16 | Town Panchayat, Hirekerur 
17 | Town Panchayat, Haliyal 
18 Town Panchayat, Tekkalakote 
19 | Town Panchayat , Yalaburga 
20 Town Panchayat, Koratagere 
21 Town Panchayat, Konnur 
22 Town Panchayat, Hunugunda 


) 


18 .02 .2013 
19 .02. 2013 
19 .02 . 2013 
19 .02 . 2013 
19 . 02 .2013 
19 .02 .2013 
19.02. 2013 
19 .02 .2013 
20 .02 . 2013 


| 


19 .02 . 2013 
19 .02 .2013 
19 .02. 2013 
19 .02 . 2013 
19 . 02 . 2013 
19 .02 . 2013 
19 .02 .2013 
19 .02 . 2013 
20 . 02 . 2013 
20 .02. 2013 
20 .02. 2013 
20 .02 . 2013 
20 .02 . 2013 
20 . 02 . 2013 
21.02 .2013 
21.02 . 2013 
21.02 .2013 
21.02 . 2013 
22 .02 .2013 
22 .02 .2013 
22 . 02 . 2013 


Tahasildar , ChannagiriTaluk 
Tahasildar , KhanapurTaluk 
Tahasildar, KundagolTaluk 
Tahasildar, ShirahattiTaluk 
Tahasildar, SiddapuraTaluk 
Tahasildar,HospetTaluk 
Tahasildar , AuradTaluk 
Tahasildar , TuruvekereTaluk 
Tahasildar , AluruTaluk 

Tahasildar , NagamangalaTaluk 
| Tahasildar,BadamiTaluk 

Tahasildar , NavalagundaTaluk 
Tahasildar , GadagTaluk 
| Tahasildar, YadagiriTaluk 

Tahasildar, HirekerurTaluk 
| Tahasildar , HaliyalTaluk 

Tahasildar, ShiraguppaTaluk 
| Tahasildar , YalaburgaTaluk 

Tahasildar, KoratagereTaluk 
Tahasildar , Gokak Taluk 
Tahasildar, HunugundaTaluk 


| 


20 .02 .2013 


20 .02 . 2013 


20 .02 .2013 
21. 02 . 2013 
21 .02. 2013 
21.02 . 2013 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


9825 


Name of the Urban Local Body 


Date of 
Appointment of 
Administrator 


Name & Designation of the 
Administrator appointed 


22 .02 .2013 


Date of 
Expiry of the 
Urban Local 

Body 
21.02 .2013 
22 . 02 . 2013 
22.02. 2013 
22 .02 . 2013 
22 .02 . 2013 
22 .02. 2013 


bluk 


23 Town Panchayat, Yallapura 

Town Panchayat, Molakalmuru 
25 | Town Panchayat, Gubbi 
26 Town Panchayat, H .D . Kote 
27 Town Panchayat, Kushal Nagar 
28 | Town Panchayat, Chincholi 
29 Town Panchayat, Gudibande 
30 | Town Panchayat, Afjalpur 
31 | Town Panchayat, Jewargi 
32 | Town Panchayat, Virajapet 
33 | Town Panchayat, Somavarapet 
34 Town Panchayat, Holalkere 
35 | Town Panchayat, Soraba 
36 | Town Panchayat, Honnavara 
37 Town Panchayat, Kalagatagi 
38 Town Panchayat , Thirthahalli 
39 | Town Panchayat, Ankola 
40 | Town Panchayat, Jagaluru 


24 .02 .2013 
24 .02. 2013 
24 .02 . 2013 
25 .02. 2013 
25 .02 . 2013 
26 .02. 2013 


23 .02 .2013 
23 . 02 . 2013 
23 .02. 2013 
23 .02 .2013 
23 . 02 . 2013 
25 .02 .2013 
25 .02 . 2013 
25 .02. 2013 
26 .02 .2013 
26 .02 .2013 
27 .02 .2013 
27 .02 .2013 
27 .02 .2013 
06 .03 .2012 
07 .03 .2013 
11 . 03 . 2013 
27 .03 . 2013 


Tahasildar , YallapuraTaluk 
Tahasildar ,MolakalmuruTaluk 
Tahasildar, GubbiTaluk 
Tahasildar , H . D .KoteTaluk 

Tahasildar, SomavarapeteTaluk 
| Tahasildar , ChincholiTaluk 

Tahasildar , GudibandeTaluk 

Tahasildar, AfjalpurTaluk 
| Tahasildar , JewargiTaluk 
| Tahasildar , VirajapetTaluk 

Tahasildar, SomavarapetTaluk 
| Tahasildar, HolalkereTaluk 
| Tahasildar , SorabaTaluk 

Tahasildar , HonnavaraTaluk 
| Tahasildar, KalagatagiTaluk 

Tahasildar , ThirthahalliTaluk 
Tahasildar, AnkolaTaluk 
Tahasildar , JagaluruTaluk 


26 .02 . 2013 


26 .02 .2013 


05 .03 . 2013 


To 


06 .03 .2013 


10 .03 .2013 
26 .03 . 2013 


K . V .RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 
300kooo , wowo , WTO 90 , gona ( SEVEO , J Jane 0628 ) 
Bangalore , Wednesday , February 20 , 2013 (Phalguna 1, Shaka Varsha 1934 ) 


20 - IV -A 
Part - IV -A 


30.80€ 
No . 506 


URBAN DEVELOPMENT SECRETARIAT 


NOTIFICATION 


No .UDD 45 MLR 2013 (P - II ), Bangalore, dated 18 .02 .2013. 


Whereas the term of office of the elected councilor s of the Town Municipal Councils in the State of Karnataka is 
going to expire and the election to these Town Municipal Councils is to be conducted in due course. 


And whereas, having regard to the above circumstances, election to the office of councilors cannot be held and 
completed before the expiry of the term of office of these Town Municipal Councils and as such it has become necessary to 
appoint Administrators to these for the continued exercise of powers and performance or discharge of duties of functions 
conferred or imposed on it under the said Act. 


Now , therefore , in exercise of the powers conferred by Section 315 of the Karnataka Municipalities Act, 
1964(Karnataka Act 22 of 1964) the Government of Karnataka hereby appoints the Assistant Commissioners of the 
Jurisdictional Sub - divisions mentioned in Annexure to this Notification as Administrators to these Town Municipal 
Councils with effect from the dates mentioned against their names till the council of these Town Municipal Councils are 
duly constituted . 


By order and in the name of the Governor of Karnataka . 


K . V .RAMAPPA 
Under Secretary to Government 
Urban Development Department 


9980 


FUDT837 ODW 


, Todowo, gyer 8 , 9008 


ವಿಶೇಷ ರಾಜ್ಯ ಪತ್ರಿಕೆ 


No 


1 


2 


4 


8 


V 


9 


D 


13 


Annexure to Notification No .UDD 45 MLR 2013 (P - II) 

ANNEXURE ( TMC ) 
Date of 

Date of 
Expiry of the Appointment 

Name & Designation of the 
Name of the Urban Local Body 

Urban Local of 

Administrator 
Body Administrator 
Town Municipal Council, Mudhol 18 .02 .2013 19 .02 . 2013 Assistant Commissioner , 

Jamakhandi Sub division 
Town Municipal Council , Teradal 18 .02 . 2013 19 .02 .2013 Assistant Commissioner , 

Jamakhandi Sub division 
Town Municipal Council , 

18 .02 .2013 19 .02. 2013 Assistant Commissioner , 
Siraguppa 

Bellary Sub division 
Town Municipal Council , Anekal 19 .02 . 2013 20 . 02 .2013 Assistant Commissioner , 

Bangalore South Sub division 
Town Municipal Council , 

19.02 . 2013 20 .02. 2013 Assistant Commissioner , 
Vijayapura 

Doddaballapura Sub division 
Town Municipal Council, 

19 .02 .2013 20 .02 .2013 Assistant Commissioner , 
Harapanahalli 

Harapanahalli Sub division 
Town Municipal Council, 

19 .02 . 2013 20.02. 2013 Assistant Commissioner , 
Bangarapet 

Kolara Sub division 
Town Municipal Council, Kunigal 19.02.2013 20 .02.2013 Assistant Commissioner , 

Tumkuru Sub division 
Town Municipal Council, 

19 .02 .2013 20 .02. 2013 Assistant Commissioner, 
K . R .Nagar 

Hunasuru Sub division 
Town Municipal Council, 

19 .02 .2013 20 .02 . 2013 | Assistant Commissioner , 
Mudalagi 

Sampagaau Sub division 
Town Municipal Council, 

19.02. 2013 20 . 02 . 2013 Assistant Commissioner , 
Savadatti 

Belagam Sub division 
Town Municipal Council, 

19. 02 . 2013 20 .02. 2013 Assistant Commissioner , 
Mahalingapura 

Jamakhandi Sub division 
Town Municipal Council , 

19 .02 .2013 20 .02 . 2013 Assistant Commissioner , 
Annegeri 

Dharawada Sub division 
Town Municipal Council, Shiggav 19 .02 . 2013 20 .02 . 2013 Assistant Commissioner , 

Savanuru Sub division 
Town Municipal Council, 

19. 02 . 2013 20 .02 . 2013 Assistant Commissioner , 
Shahpura 

Yadagiri Sub division 
Town Municipal Council, 

20 .02 . 2013 21.02 . 2013 Assistant Commissioner , 
Chikkanayakanahalli 

Tipaturu Sub division 
Town Municipal Council, 

20 .02 .2013 21. 02 . 2013 Assistant Commissioner , 
Pavagada 

| Madhugiri Sub division 
Town Municipal Council , 

20 .02 .2013 21 .02 .2013 Assistant Commissioner, 
Nanjanagudu 

Mysore Sub division 
Town Municipal Council, Talikote 20 .02.2013 21.02. 2013 Assistant Commissioner , 

Bijapura Sub division 
Town Municipal Council , 

20 .02 .2013 21.02.2013 Assistant Commissioner, 
Sindhagi 

Indi Sub division 
Town Municipal Council, Badami 20 .02. 2013 21.02. 2013 Assistant Commissioner , 

Bagalakote Sub division 
Town Municipal Council, 

20 .02 . 2013 21.02 . 2013 Assistant Commissioner , 
Mundaragi 

Gadag Sub division 
Town Municipal Council , Bhalki 20 .02. 2013 21.02 . 2013 Assistant Commissioner , 

Basava Kalyana Sub division 
Town Municipal Council , 

21.02 . 2013 22 .02. 2013 Assistant Commissioner, 
Bagepalli 

Chikkaballapur Sub division 
Town Municipal Council , 

21.02 .2013 22 .02 . 2013 Assistant Commissioner , 
Madhugiri 

Madhugiri Sub division 
Town Municipal Council, Puttur 21. 02 .2013 22 .02. 2013 Assistant Commissioner , 

Puttur Sub division 
Town Municipal Council, 

21.02. 2013 22.02 .2013 Assistant Commissioner , 
Bilahongala 

Belagam Sub division 


14 


15 


16 


17 


18 


19 


20 


21 


25 


26 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೪೮೧ 


Date of 
Appointment 


Name of the Urban Local Body 


Date of 
Expiry of the 
Urban Local 

Body 
21. 02 . 2013 


Name & Designation of the 

Administrator 


No 


of 


Administrator 
22 .02. 2013 


28 


Town Municipal Council,Kampli 


29 


Town Municipal Council , 
Sanduru 


21.02 .2013 


22 .02. 2013 


30 


21.02 . 2013 


22 .02. 2013 


Town Municipal Council, 
Chitaguppa 


31 


21.02 .2013 


22 . 02 . 2013 


32 


22.02. 2013 


23. 02 .2013 


33 


22 .02 . 2013 


23 .02 . 2013 


34 


22 .02 . 2013 


23 .02.2013 


35 


22 .02 .2013 


23.02 . 2013 


Town Municipal Council, 
Chitapura 
Town Municipal Council, 
Gowribidanur 
Town Municipal Council, 
Ramadurga 
Town Municipal Council , 
Muddebihala 
Town Municipal Council, 
Guledagudda 
Town Municipal Council , 
Naragunda 
Town Municipal Council, 
HoovinaHadagali 
Town Municipal Council , 
Humnabad 
Town Municipal Council , 
Kanakapura 
Town Municipal Council, Magadi 


Assistant Commissioner , 
Hosapete Sub division 
Assistant Commissioner , 
Ballary Sub division 
Assistant Commissioner , 
Basavakalyana Sub division 
Assistant Commissioner , 
Sedam Sub division 
Assistant Commissioner, 
ChikkballapurSub division 
Assistant Commissioner , 
Sampagau Sub division 
Assistant Commissioner , 
Bijapura Sub division 
Assistant Commissioner , 
Bagalkote Sub division 
Assistant Commissioner, 
Gadag Sub division 
Assistant Commissioner , 
Hosapete Sub division 
Assistant Commissioner, 
Basavakalyana Sub division 
Assistant Commissioner , 
Ramanagara Sub division 
Assistant Commissioner , 
Ramanagara Sub division 
Assistant Commissioner , 
Kolara Sub division 
Assistant Commissioner , 
Sakaleshapura Sub division 


36 


22 .02 .2013 


23 .02.2013 


37 


22 .02 .2013 


23. 02 . 2013 


38 


22. 02. 2013 


23.02. 2013 


39 


24 .02 .2013 


25 .02 .2013 


40 


24 .02 . 2013 


25 .02 . 2013 


41 


24 .02. 2013 


25 . 02 . 2013 


24 .02 .2013 


25 .02. 2013 


43 


Town Municipal Council, 
Srinivasapura 
Town Municipal Council , 
Sakaleshapura 
Town Municipal Council, 
BasavanaBagewadi 
Town Municipal Council, 
Mulabagilu 
Town Municipal Council , Beeruru 


24 .02 . 2013 


25 .02 .2013 


44 


25 .02 .2013 


26 . 02 . 2013 


Assistant Commissioner , 
| Bijapura Sub division 

Assistant Commissioner , 
Kolara Sub division 
Assistant Commissioner , 
Tharikere Sub division 


45 


25 .02 .2013 


26 .02 . 2013 


46 


Town Municipal Council, Indi 


26 .02. 2013 


27 .02 . 2013 


Assistant Commissioner , 
Indi Sub division 


47 


27 .02. 2013 


28 .02. 2013 


Assistant Commissioner , 
Channarayapatna Sub division 
Assistant Commissioner , 
Bhatkala Sub division 


48 


27 .02 . 2013 


28 .02 .2013 


49 


28 .02 .2013 


01.03.2013 


Town Municipal Council , 
Channarayapatna 
Town Municipal Council , 
Bhatkala 
Town Municipal Council, 
Hosadurga 
Town Municipal Council, 
Arasikere 
Town Municipal Council, 
Challakere 
Town Municipal Council, Hiriyuru 


50 


28 .02 . 2013 


01.03 . 2013 


Assistant Commissioner , 
Chitradurga Sub division 
Assistant Commissioner , 
Hasana Sub division 
Assistant Commissioner, 
Chitradurga Sub division 


51 


28 .02 .2013 


01.03 .2013 


52 


02 .03 . 2013 


03 .03 . 2013 


Assistant Commissioner , 
Chitradurga Sub division 


53 


Town Municipal Council, K . R .Pet 


04 .03 . 2013 


05 .03. 2013 


54 


09 .03. 2013 


10 .03 . 2013 


Town Municipal Council, 
Navalagunda 
Town Municipal Council, Sedam 


Assistant Commissioner , 
Pandavapura Sub division 
Assistant Commissioner, 
Dharawada Sub division 
Assistant Commissioner , 
Sedam Sub division 


55 | Town 


09 .03 .2013 


10 .03 . 2013 


9809 


FDF : 37 ODZIE, TO OBTOO , gyet 8 , 9002 


ವಿಶೇಷ ರಾಜ್ಯ ಪತ್ರಿಕೆ 


Date of 
Expiry of the 
Urban Local 

Body 


Date of 
Appointment 


Name of the Urban Local Body 


Name & Designation of the 

Administrator 


No 


of 


Administrator 


56 


10 .03 .2013 


11 .03 . 2013 


Town Municipal Council, 
Holenarasipura 
Town Municipal Council, Tarikere 


| Assistant Commissioner , 
Hasana Sub division 


57 


13 .03 .2013 


14 .03 . 2013 


Assistant Commissioner , 
Tarikere Sub division 


58 


Town Municipal Council, Kumta 


14 .03 .2013 


15 .03 . 2013 


Assistant Commissioner , 
Kumta Sub division 


15 .03.2013 


16 .03.2013 


59 | Town Municipal Council, 

Mudabidare 


Assistant Commissioner , 
Mangalore Sub division 


17 .03 .2013 


18 .03. 2013 


Assistant Commissioner , 
Chikkaballapura Sub division 


17 .03 .2013 


18 .03. 2013 


Town Municipal Council, 
Shidlaghatta 
Town Municipal Council, 
Devanahalli 
Town Municipal Council, 
Bantwala 


Assistant Commissioner , 
Doddaballapura Sub division 


62 


19 .03 . 2013 


20 .03.2013 


Assistant Commissioner , 
Mangalore Sub division 


63 


Town Municipal Council, Alanda 


27 .03. 2013 


28 . 03 .2013 


Assistant Commissioner , 
Gulbarga Sub division 


64 | 


Town Municipal Council, Ullala 


02 .04 . 2013 


03.04 .2013 


Assistant Commissioner, 
Mangalore Sub division 


K . V . RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 


20 - IV -A 2300gad , wdado , 200 90 , 9002 ( DOVEI 0 , so gee 0828 ) Do .go2 
Part - IV -A Bangalore, Wednesday , February 20 , 2013 (Phalguna 1 , Shaka Varsha 1934) No. 507 


URBAN DEVELOPMENT SECRETARIAT 


NOTIFICATION 


No .UDD 45 MLR 2013 (P - III), Bangalore, dated 18 .02 . 2013 . 


Whereas the term of office of the elected councilor s of the City Municipal Councils in the State of Karnataka is 
going to expire and the election to these City Municipal Council s is to be conducted in due course. 


And whereas , having regard to the above circumstances , election to the office of councilors cannot be held and 
completed before the expiry of the term of office of these City Municipal Councils and as such it has become necessary to 
appoint Administrators to these City Municipal Councils for the continued exercise of powers and performance or 
discharge of duties of functions conferred or imposed on it under the said Act. 


Now , therefore, in exercise of the powers conferred by Section 315 of the Karnataka Municipalities Act , 
1964(Karnataka Act 22 of 1964) the Government of Karnataka hereby appoints the Deputy Commissioners and Assistant 
Commissioners mentioned in Annexure to this Notification as Administrators to these City Municipal Councils with effect 
from the dates mentioned against their names till the councils of these City Municipal Councils are duly constituted . 


By order and in the name of the Governor of Karnataka . 


K . V .RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೪೮೩ 


Annexure to Notification No .UDD 45 MLR 2013 (P -III) 

ANNEXURE (CMC ) 


Name of the Urban Local 

Body 


Date of Expiry of 
the Urban Local 

Body 
18 .02 .2013 


Date of 
Appointment of 
Administrator 

19 .02 .2013 


Name & Designation of the 

Administrator 


City Municipal Council , 
Yadagiri 
City Municipal Council , Sira 


Deputy Commissioner, Yadagiri 
District 
Assistant Commissioner , Madhugiri 
Sub Division 


19.02. 2013 


20 .02. 2013 


19 . 02 . 2013 


20 . 02 .2013 


City Municipal Council , 
Basava Kalyana 
City Municipal Council, 
Bhadravathi 


Assistant Commissioner , Basava 
KalyanaSub Division 
Assistant Commissioner, Shivamoga 
Sub Division 


19.02 .2013 


20 . 02 . 2013 


19. 02 . 2013 


20 . 02 . 2013 


Assistnat Commissioner , 
Chikkaballapura Sub Division 
Assistant Commissioner , 
DavanagereSub Division 


19 .02 .2013 


20 .02 . 2013 


City Municipal Council, 
Chintamani 
City Municipal Council, 
Harihara 
City Municipal Council , 
Doddaballapura 
City Municipal Council, 
Chikkamagaluru 
City Municipal Council, Ilkal 


20 .02 .2013 


21.02 . 2013 


Assistant Commissioner , 
Doddaballapura Sub Division 


20 .02 .2013 


21.02 . 2013 


20 . 02 . 2013 


21.02 .2013 


Deputy Commissioner ,, 
Chikkamagaluru District 
Assistant Commissioner , Bagalkot 
Sub Division 
Assistant Commissioner, Tipatur 
Sub Division 


10 


20 . 02 . 2013 


21.02. 2013 


11 


21.02 . 2013 


22 .02 . 2013 


Deputy Commissioner, Shimoga 
District 


12 


21.02 . 2013 


22 .02 . 2013 


Deputy Commissioner, Tumkur 
District 


13 


22 .02 . 2013 


23 .02 . 2013 


Deputy Commissioner , Bagalakote 
District. 


14 


22 . 02 . 2013 


23 .02 .2013 


15 


22 . 02 . 2013 
22 . 02 . 2013 


23 .02.2013 
23 .02 .2013 


Deputy Commissioner , 
Uttarakannada district . 
Deputy Commissioner, Kolar District 
Deputy Commissioner, Koppal 
District 


16 


17 


24 .02 . 2013 


25 .02 . 2013 


City Municipal Council, 
Tipatur 
City Municipal Council , 
Shimoga 
City Municipal Council , 
Tumkur 
City Municipal Council, 
Bagalakote 
City Municipal Council , 
Karwar 
City Municipal Council, Kolar 
City Municipal Council, 
Koppal 
City Municipal Council , 
Channapatna 
City Municipal Council, 
Gangavathi 
City Municipal Council, 
Ramanagar 
City Municipal Council, 
Shahabad 
City Municipal Council, 
Bijapur 
City Municipal Council , 
Dandeli, 
City Municipal Council, 
Robertson Pet(KGF) 
City Municipal Council , 
Chitradurga 


18 


24 .02 .2013 


25 .02. 2013 


19 


24 .02 . 2013 


25 .02 . 2013 


Assistant Commissioner , 
Ramanagar, Sub Division 
Assistant Commissioner, Koppal Sub 
Division 
Deputy Commissioner, Ramanagar 
District 
Assistant Commissioner, Sedam 
Sub Division 
Deputy Commissioner , Bijapur 
District 


20 


25 .02. 2013 


26 .02. 2013 


21 


28 .02 .2013 


01.03. 2013 


22 


28 . 02 . 2013 


01.03 .2013 


Assistant Commissioner , Karwar 
Sub Division 


23 


28 .02. 2013 


01.03 . 2013 


Assistant Commissioner, Kolar Sub 
Division 


24 


05 .03 . 2013 


06 .03 . 2013 


Deputy Commissioner , Chitradurga 
District 


K . V .RAMAPPA 
Under Secretary to Government 
Urban Development Department 


೨೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಬುಧವಾರ, ಫೆಬ್ರವರಿ ೨೦ , ೨೦೧೩ (ಫಾಲ್ಗುಣ ೧ , ಶಕ ವರ್ಷ ೧೯೩೪) ನಂ .೫೦೮ 
Part - IV - A | Bangalore , Wednesday , February 20 , 2013 (Phalguna 1 , Shaka Varsha 1934 ) || No . 508 


URBAN DEVELOPMENT SECRETARIAT 

CORRIGENDUM 


No. UDD 44 MLR 2013, Bangalore , dated 19. 02. 2013 
The date appears at Column No .3 of Sl.No.5 of the Annexure to Government Notification 
No . UDD 44 MLR 2013 , dated: 18.02.2013 shall be read as “ 18. 02. 2013” instead of “ 28. 02. 2013 ”. 

And 
The date appears at Column No.4 of Sl.No .5 of the Annexure to Government Notification 
No . UDD 44 MLR 2013 , dated: 18.02 .2013 shall be read as “ 19 . 02. 2013” instead of “01 .03 .2013”. 

By order and in the name of the Governor of Karnataka . 

K . V .RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A | ಬೆಂಗಳೂರು, ಬುಧವಾರ, ಫೆಬ್ರವರಿ ೨೦, ೨೦೧೩ (ಫಾಲ್ಗುಣ ೧ , ಶಕ ವರ್ಷ ೧೯೩೪) | ನಂ . ೫೦೯ 
Part - IV -A Bangalore , Wednesday , February 20 , 2013 (Phalguna 1, Shaka Varsha 1934 ) No. 509 


URBAN DEVELOPMENT SECRETARIAT 

CORRIGENDUM 
No. UDD 45 MLR 2013 ( P - 1) , Bangalore, dated 19. 02. 2013 


The date appears at Column No . 3 of Sl.No . 23 of the Annexure to Government Notification No . UDD 45 MLR 
2013 (P -I), dated : 18 . 02 .2013 shall be read as “ 19 .02.2013 " instead of “ 21. 02 . 2013 ” and the date appears at Column 
No.4 of Sl.No.23 shall be read as “ 20 .02. 2013” instead of “ 22. 02. 2013”, 


No. 4 


0 . 23 shal 


be read 


13 " instea 


2 . 2 


By order and in the name of the Governor of Karnataka . 


K . V .RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A 
Part - IV - A 


ಬೆಂಗಳೂರು, ಬುಧವಾರ, ಫೆಬ್ರವರಿ ೨೦ , ೨೦೧೩ (ಫಾಲ್ಗುಣ ೧ , ಶಕ ವರ್ಷ ೧೯೩೪) ನಂ . ೫೧೦ 
Bangalore, Wednesday , February 20 , 2013 (Phalguna 1, Shaka Varsha 1934 ) No . 510 


URBAN DEVELOPMENT SECRETARIAT 


CORRIGENDUM 


No. UDD 45 MLR 2013 ( P - 1) , Bangalore , dated 19. 02 . 2013 


The date appears at Column No.3 of Sl.No . 42 of the Annexure to Government Notification No . UDD 45 MLR 
2013 (P - II), dated : 18 .02 . 2013 shall be read as “ 19 .02 . 2013 " instead of “ 24 .02. 2013 ” and the date appears at Column 
No . 4 of Sl. No .42 shall be read as “ 20 . 02. 2013” instead of 25 . 02 . 2013”. 


By order and in the name of the Governor of Karnataka. 


K . V .RAMAPPA 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

೨೪೮೫ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IN - A | ಬೆಂಗಳೂರು, ಬುಧವಾರ, ಫೆಬ್ರವರಿ ೨೦ , ೨೦೧೩ ( ಫಾಲ್ಗುಣ ೧ , ಶಕ ವರ್ಷ ೧೯೩೪) | ನಂ .೫೧೧ 
Part - IV - A Bangalore , Wednesday , February 20 , 2013 (Phalguna 1, Shaka Varsha 1934 ) No . 511 


URBAN DEVELOPMENT SECRETARIAT 

CORRIGENDUM 
No. UDD 45 MLR 2013 ( P - 1) , Bangalore , dated 19. 02. 2013 
1) The words appears at Column No . 5 of Sl.No. 10 of the Annexure to Government Notification No. UDD 45 MLR 

2013 (P - II ), dated : 18 .02 .2013 shall be read as “ Bailahongal” instead of “ Sampagaau ” 
The words appears at Column No. 5 of Sl.No. 11 of the Annexure to Government Notification No . UDD 45 MLR 

2013 (P - II ) dated : 18 . 02 . 2013 shall be read as “ Bailahongal” instead of “ Belgaum ”. 
3) The words appears at Column No. 5 of Sl.No.27 of the Annexure to Government Notification No . UDD 45 MLR 

2013 (P- II) dated: 18.02.2013 shall be read as “ Bailahongal” instead of “ Belgaum” 


By order and in the name of the Governor ofKarnataka . 


K . V .RAMAPPA 
Under Secretary to Government 

Urban Development Department 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - V -A | ಬೆಂಗಳೂರು, ಬುಧವಾರ , ಫೆಬ್ರವರಿ ೨೦ , ೨೦೧೩ (ಫಾಲ್ಗುಣ ೧ , ಶಕ ವರ್ಷ ೧೯೩೪ ) || ನಂ .೫೧೨ 
Part - IV - A || Bangalore, Wednesday , February 20 , 2013 ( Phalguna 1 , Shaka Varsha 1934 ) No . 512 


1) 


URBAN DEVELOPMENT SECRETARIAT 

CORRIGENDUM 
No . UDD 45 MLR 2013 ( P - II), Bangalore , dated 19. 02. 2013 
The dates appears at Column No. 3 & 4 of Sl.No .55 of the Annexure to Government Notification No . UDD 45 MLR 
2013( P- II), dated: 18. 02.2013 shall be read as “ 22 . 02 . 2013 " & " 23 . 02. 2013 " instead of “ 09. 03 . 2013” & 
"10 . 03. 2013 ". 
The dates appears at Column No. 3 & 4 of Sl.No.31 of the Annexure to Government Notification No . UDD 45 MLR 
2013 ( P - II ), dated:18. 02 .2013 shall be read as “ 25 . 02.2013 " & " 26 . 02. 2013 " instead of “ 21 . 02 . 2013 ” & 
" 22. 02 . 2013". 
The dates appears at Column No. 3 & 4 of Sl.No .63 of the Annexure to Government Notification No . UDD 45 MLR 
2013( P -II), dated:18. 02 .2013 shall be read as “ 09. 03 . 2013 " & " 10 . 03.2013 " instead of “ 27 .03. 2013 ” & 
" 28. 03. 2013 ". 

By order and in the name of the Governor of Karnataka . 


3 ) 


K . V .RAMAPPA 
Under Secretary to Government 

Urban Development Department 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - V - A | ಬೆಂಗಳೂರು, ಗುರುವಾರ , ಫೆಬ್ರವರಿ ೨೧ , ೨೦೧೩ (ಫಾಲ್ಗುಣ ೨, ಶಕ ವರ್ಷ ೧೯೩೪) | ನಂ .೫೧೩ 
Part - IV -A Bangalore , Thursday , February 21, 2013 (Phalguna 2 , Shaka Varsha 1934 ) No . 513 


URBAN DEVELOPMENT SECRETARIAT 

CORRIGENDUM 
No . UDD 45 MLR 2013 ( P-II), Bangalore, dated 21 . 02. 2013 
The dates appears at Column No . 3 & 4 of Sl.No. 53 ( TMC - K . R .Pet ) of the Annexure to Government Notification 
No . UDD 45 MLR 2013(P - II), dated : 18. 02. 2013 shall be read as “18. 02. 2013 " & "19. 02. 2013 " instead of “ 04 . 03 . 2013 ” 
& " 05. 03. 2013 ". 

By order and in the name of the Governor of Karnataka . 


K . V . RAMAPPA 
Under Secretary to Government 
Urban Development Department 


೨೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
3008 ooo , dodaod , do gn , gond ( DOVEJ 9 , JE JE 0728 ) 3o . ang 
Bangalore, Thursday , February 21 , 2013 (Phalguna 2 , Shaka Varsha 1934 ) No.514 


20 - IV - A 
Part - IV -A 


CABINET AFFAIRS AND PERSONNEL AND ADMINISTRATIVE REFORMS SECRETARIAT 

NOTIFICATION 
No . GS 48 GSE 2012 , Bangalore , Dated : 21 February , 2013 
Shri Jagadish Shettar , Chief Minister of Karnataka vide his two separate letters 
dated 21.02.2013, has forwarded the resignation of Shri C .P. Yogishwar, Minister for Forest and Shri Narasimha Nayak 
(Raju Gowda), Minister for Small Scale Industries from his Council of Ministers and requested to accept the same with 
immediate effect . 

In exercise of the powers vested in me under Article 164(1) of the Constitution of India , 
1. H .R . BHARDWAJ, Governor of Karnataka, am pleased to accept the resignation of 
Shri C .P . Yogishwar. Minister for Forests and Shri Narasimha Nayak (Raju Gowda), Minister for Small Scale Industries , 
from the Council of Ministers with immediate effect . 


H . R . BHARDWAJ 
GOVERNOR OF KARNATAKA 


By order and in the name of the Governor of Karnataka , 


RT 


B . V . KULKARNI 
No . DCA 88 GAM 2012 

Additional Secretary to Government 
Dated : 21st February , 2013 

D . C . A . & D . P . A . R . (State Protocol) 

ವಿಶೇಷ ರಾಜ್ಯ ಪತ್ರಿಕೆ 
20 - IV - 
A ongoo , SODIJO , JO 90 , 9ona ( 

COVEO 9 , JT JE 0628 ) 30. sense 
Part - IV -A Bangalore , Thursday , February 21 , 2013 (Phalguna 2 , Shaka Varsha 1934 ) | No. 515 


PARLIAMENTARY AFFAIRS AND LEGISLATION SECRETARIAT 

NOTIFICATION 
No . SAMVYASHAE 16 SHASANA 2012 , Bangalore , Dated : 21-02-2013 
Ordered that the translation of the ಕರ್ನಾಟಕ ಲಿಫ್ಗಳ, ಎಸ್ಕಲೇಟರ್‌ಗಳ ಮತ್ತು ಪ್ಯಾಸೆಂಜರ್ ಕನ್ವೇಯರ್‌ಗಳ ಅಧಿನಿಯಮ , 2012 
( 20138 FJD F837 Q3000 Do J03 : 09) in the English language, be published as authorised by the Governor of Karnataka 
under clause (3 ) of Article 348 of the constitution of India in the Karnataka Gazette for general information . 

The following translation of the BJDF 837 o Jones, WZ,CSCE3JF7S" DOBO JO .JOZOM G Catone Qgowo, 2012 
( 20138 FJDE 837 eQJOJO JO JO08 : 09) in the English language is published in the Official Gazette under the authority of 
the Governor of Karnataka under clause (3 ) of Article 348 of the Constitution of India . 


KARNATAKA ACT NO 09 OF 2013 
( First Published in the Karnataka Gazette Extra -ordinary on the 

eighteenth day of January , 2013 ) 
THE KARNATAKA LIFTS , ESCALATORS AND PASSENGER CONVEYORS ACT , 2012 

(Received the assent of the Governor on the fifteenth day of January , 2013 ) 


An Act to provide for the regulation of the construction , maintenance and safe working of certain classes of Lifts , 
Escalators and Passenger conveyor and all machinery and apparatus pertaining thereto in the State of Karnataka. 

Whereas it is expedient to provide for the regulation of the construction , maintenance and safe working of certain 
classes of Lifts , Escalators and Passenger conveyor and all machinery and apparatus pertaining thereto in the State of 
Karnataka . 


Be it enacted by the Karnataka State Legislature in the sixty -third year of the Republic of India as follows: 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


g882 


1 . Short title, extent and commencement. - (1) This Act may be called the Karnataka Lifts , Escalators and 
Passenger Conveyors Act, 2012 . 

(2 ) It extends to the whole of the State of Karnataka. 
( 3) It shall come into force on such date as the Governmentmay , by notification , appoint. 
2 . Definitions .- In this Act, unless the context otherwise requires, 
(a ) “ Authorized Officer ” means Chief Inspector of Lifts, Escalators & Passenger conveyors or such other officer 

as may be authorized by the Government by notification ; 
“ Balustrade“ means a part of the escalator /moving walk which ensures the user s safety by providing 
stability , protecting from moving parts and supporting the handrail ; 
“ Chief Inspector of Lifts, Escalators & Passenger conveyors” means an officer appointed as such by the 
Government; 
“ Comb plate” means a platform at each landing to which the combs are attached ; 
“Escalator” means a power driven , inclined , continuous moving stairway used for raising or lowering 
persons in which the user carrying surface (e .g steps ) remains horizontal ; 
Note : Escalators are machines which cannot be considered as fixed stair cases even when they are out of 
operation . 
“Government” means the State Government ; 
" Inspector of Lifts , Escalators & Passenger conveyors” means an officer appointed as such by the 
Government; 
“ Landing” means the portion of the building or structure which is used to receive or discharge passengers 
into or from a lift/ escalator / passenger conveyor; 
“ Licence ” means a licence granted under section 4 ; 
“ Lift” means elevator or a hoisting mechanism equipped with a car which moves in a substantially vertical 
direction , is worked by power and is designed to carry passengers or goods or both ; 
“ Lift Car” means the cage or car of a lift used whether for the conveyance of passengers or goods or both 
and includes the floor or platform car frame, sling and enclosing body work but shall not include a hoist or 
lift to which the Factories Act, 1948 applies ; 
“ Lift installation ” means installation of any lift including the operating mechanism of the lift , the lift car , 
the lift way , the way enclosure and all ropes , cables, wires and plant, directly connected with the operation 

of the lift; 
(m ) “ Passenger conveyor” means Moving walk / travellator a power driven installation with endless moving 

walkway (e. g ., pallets , belt) for the conveyance of passengers and goods either on the same or between 
different traffic levels ; 
Note : Passenger conveyors (Moving walk or travellator) are machines which should not be considered as a 
fixed access even when they are out of operation . 
“ Power ” means any form of energy which is not generated by human or animal agency ; 
“ Rated Load ” means the load at which the lift or escalator or passenger conveyor is designed and installed 
to operate at the rated speed ; 
“ Rated speed ” means the speed at which the lift or escalator or passenger conveyor is designed to operate; 
“ Registration ” means registering of any Manufacturer or makers of lift or escalator or Passenger Conveyor 
or any other person intending to erect/ install and / or to maintain the lift or escalator or Passenger 
conveyor already installed within the State of Karnataka with the Chief Inspector of Lifts , Escalators & 
Passenger conveyors ; 
“ Registered person ” means any manufacturer or maker of lift or escalator or Passenger Conveyor or any 
other person intending to erect or install and / or to maintain the lift or escalator or Passenger conveyor 
already installed within the State of Karnataka registered with the Chief Inspector of Lifts, Escalators & 

Passenger conveyors ; 
(s) “ Travel (Rise)” means the vertical distance between the bottom terminal landing and the top terminal 

landing of a lift / escalator / passenger conveyor . 

3 . Permission to erect or install a lift / escalator / passenger conveyor.- ( 1) Every owner of a place 
intending to erect or install a lift or an escalator or a passenger conveyor in such a place after the commencement of this 
Act, shall make an application to such officer as the Government may authorize by a notification in this behalf for 


E©EG 


goeses 


FDF : 37 ODZIE, TOOWO, gyet 8 , 9002 


ವಿಶೇಷ ರಾಜ್ಯ ಪತ್ರಿಕೆ 


permission to erect such lift or escalator or passenger conveyor . Such application shall be in writing and in such form as 
may be prescribed . Such application shall specify , 

A . Lift Installation : 

(1) The type of the lift; 
(2 ) The rated maximum speed of the lift designed to operate ; 
(3 ) The maker s or designer s rated capacity in weight; 
(4 ) The maximum number of passengers in addition to the lift operator which the lift can carry ; 
(5 ) The total weight of the lift car carrying the maximum load ; 
(6 ) The weight of the counter weight; 
(7) The number, description , weight and size of the supporting cables ; 
(8) The depth of the pit from the lowest part of the lift car when at the lowest floor; 
(9) Such details of the construction of the overhead arrangement with weight and sizes of the beams as 

may be prescribed ; and 

( 10 ) Such other particulars as may be prescribed . 
B . Escalator or passenger conveyor Installation : 

(a) The type of the escalator or passenger conveyor ; 
(b) The speed at which the escalator /passenger conveyor is designated to operate ; 
(c) Angle of inclination ; 
(d ) The width between balustrades ; 
(e) Details of handrails , step treads, landing comb plates , trusses or girders and step wheel tracks; 
( ) The rated load in kilogramme; 
(g) The number of persons per hour with rated load ; 


(h ) The factor of safety based on the static loads in the escalator or passenger conveyor ; 


(i) 


Travel Rise in metre ; and 


(j) Such other particulars as may be prescribed . 

( 2) Every application for issue of erection or installation permission shall be accompanied by such fee as may be 
prescribed . 

(3 ) On receipt of such application along with fee paid treasury challan , the authorized officer shall , after making 
such enquiry and requiring the applicant to furnish such information as may be necessary and may thereupon either 
grant or refuse to grant the permission to erect or install lift or escalator or passenger conveyor . Such permission shall be 
valid only for a period of twelve months from the date on which it is granted . 


(4 ) In case if the erection of lift or escalator or passenger conveyor is not completed within the period of validity of 
permission , the same shall be got renewed by submitting the application afresh . 

(5 ) No person , who is also the owner of lift or escalator or passenger conveyor , shall get his lift or escalator or 
passenger conveyor erected or installed without getting erection or installation permission from the authorized officer. 

(6 ) No person , who is the owner of lift or escalator or passenger conveyor, shall get his lift or escalator or 
passenger conveyor erected by the manufacturer or maker of lift or escalator or passenger conveyor or any other person 
other than those who is registered with the Chief Inspector of Lifts , Escalators & Passenger conveyors. 

4 . Licence to use a lift or escalator or passenger conveyor.- ( 1) Every owner of a place, who is permitted to 
erect a lift or escalator or passenger conveyor under section 3 , shall get his lift or escalator or passenger conveyor installed 
as per the existing relevant code of practices of Bureau of Indian Standard and Central Electricity Authority (Measures 
relating to Safety and Electric Supply) Regulations, 2010 . All materials and apparatus used shall confirm to the relevant 
specifications of the Bureau of Indian Standards or International Electro - Technical Commission where such specifications 
have already been laid down . 

(2 ) Every owner of a place who is permitted to erect a lift or escalator or passenger conveyor under section 3 , 
shall, within onemonth after the completion of the erection of such lift or escalator or passenger conveyor , deliver or send 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


99€ 


or cause to be delivered or sent to the authorized officer, a notice in writing of such completion and shall make an 
application to him for a licence for working or use of the lift or escalator or passenger conveyor as the case may be . 

(3) Application for a licence made under sub - section ( 1) shall be in such form as may be prescribed . 
(4 ) The inspection fee as may be prescribed by the Government shall be paid along with such application . 

(5 ) On receipt of such application along with prescribed fee paid challan , the authorized officer after making such 
enquiry and inspection as may be necessary, forward the recommendation with his remarks to the Chief Inspector of Lifts, 
Escalators & Passenger conveyors . The Chief Inspector of Lifts , Escalators & Passenger Conveyors, thereupon , either 
grant subject to conditions specified in this Act or rules made thereunder or refuse to grant the licence for the reasons to 
be recorded in writing: 

Provided that where the Chief Inspector of Lifts , Escalators & Passenger conveyors refuses to grant the licence , 
shall give a reasonable opportunity of being heard to the applicant. 

(6 ) Except for the purpose of tests, supply of electricity shall not be arranged to the lift or escalator or passenger 
conveyor without obtaining the licence from the Chief Inspector of Lifts , Escalators & Passenger conveyors. 

(7) No person who is the owner or erector of the lift or escalator or passenger conveyor shall use the lift or 
escalator or passenger conveyor without obtaining the licence from the Chief Inspector of Lifts , Escalators & Passenger 
conveyors . 

5 . Duration of licence.- Unless any addition or alteration is made to the lift or escalator or passenger conveyor, 
every licence shall be valid for a period of ten years from the date on which it is granted . Before the expiry of the period of 
licence, the licence shall be got renewed . The licence may be renewed for a further period of every five years on an 
application along with such fee and subject to such conditions as may be prescribed . 

6 . Registration of Lift or Escalator or Passenger Conveyor manufacturer or maker or other person .- ( 1) No 
person shall engage in the business of erection or installation or periodical testing and maintenance of lift or escalator or 
passenger conveyor, as the case may be , unless he gets registered himself or has got renewed his registration with the 
Chief Inspector of Lifts , Escalators & Passenger conveyors . 

(2 ) The Chief Inspector of Lifts , Escalators & Passenger conveyors may register or after such interval of time as 
may be prescribed renew registration of any person including manufacturer or maker of Lift or Escalator or Passenger 
Conveyor intending to erect or to undertake periodical testing ormaintenance , as the case may be , on an application along 
with such fee and subject to such terms and conditions as may be prescribed or may refuse to register or to renew 
registration for the reasons to be recorded in writing . 

(3 ) Every person registered under sub -section (1) shall maintain such books of accounts, such number of 
technicians, installation , erection and testing instruments etc . and submit such returns and produce such documents as 
required at such intervals as may be prescribed to the authorized officer. 

(4 ) No person including a manufacturer or maker of lift, escalator or passenger conveyor shall erect or install a Lift 
or escalator or passenger Conveyor before permission is granted under section 3 of the Act. 

(5 ) Every Lift or Escalator or Passenger Conveyor manufacturer or maker or any other person as the case may be, 
who engages in the erection or installation of lift or escalator or passenger conveyor, shall not let a Lift or Escalator or 
Passenger Conveyor for usage before ensuring license to use the Lift or Escalator or Passenger Conveyor , is granted under 
section 4 of the Act. 

7 . Lift or escalator or passenger conveyor not to be operated without a licence .- Subject to such rules as 
may be made in this behalf, no lift or escalator or passenger conveyor shall be used or worked , except under and in 
conformity with the terms of the licence granted in respect of the same. 

8 . Additions and alterations to the lift or escalator or passenger conveyor installation .- No additions or 
alterations other than those required to be made under sub -section ( 1) of section 15 , shall be made to any lift or escalator 
or passenger conveyor installation as the case may be , except with the previous permission in writing of the authorized 
officer . 

9. Right to enter any building for inspection of Lifts or Escalators or Passenger Conveyors installation .- (1 ) 
The authorized officer or the Inspector of Lifts , Escalators & Passenger Conveyors may at any time after giving reasonable 
notice to the occupant enter upon any building in which a lift or escalator or passenger conveyor, is installed or is being 
installed or in connection with which an application for a licence has been received or otherwise for the purpose of 
inspecting the lift or escalator or passenger conveyor installation or the site thereof. 


9950 


FUT837 ODW 


, Todowo, gger 8 , 900a 


ವಿಶೇಷ ರಾಜ್ಯ ಪತ್ರಿಕೆ 


(2) If on such inspection , the authorized officer or the Inspector of Lifts, Escalators & Passenger Conveyors is of 
the opinion that any lift or escalator or passenger conveyor in any building is in an unsafe condition , he may issue an 
order , on the owner of the building or his agent appointed under sub - section (2 ) of section 11 requiring such repairs or 
alterations to be made to such lift or escalator or passenger conveyor as he may deem necessary within the time specified 
therein and may also , if necessary , order the use of such lift or escalator or passenger conveyor to be discontinued until 
such repairs or alterations are made or such unsafe conditions are removed . 

( 3 ) Notwithstanding any appeal made under sub -section ( 2 ) of section 17 , any order to discontinue the use of a 
lift or escalator or passenger conveyor made by the authorised officer or Inspector of lifts or Escalator or passenger 
conveyor under sub - section (2) of this section shall be complied with unless the Appellate Authority has reversed such 
order . 

10 . Owner to give facilities for inspection of Lifts or Escalators or Passenger Conveyors.- ( 1) The owner of a 
building in which a lift or escalator or passenger conveyor is installed or his agent appointed under sub - section (2 ) of 
section 11, shall afford all reasonable facilities to the authorized officer or the Inspector of Lifts, Escalators & Passenger 
Conveyors for inspecting a lift or escalator or passenger conveyor as the case may be and whenever ordered to do so by the 
authorized officer or the Inspector of Lifts , Escalators & Passenger Conveyors shall, at his own cost, procure at such 
inspection , the attendance of the person , if any , with whom he has entered into a contract for the erection or maintenance 
of the lift or escalator or passenger conveyor or a representative of such person who is competent to guide the authorized 
officer or the Inspector of Lifts , Escalators & Passenger Conveyors in inspecting the lift or escalator or passenger conveyor . 

(2) The owner or his agent as the case may be , shall comply with the order within the period specified therein and 
shall forthwith report in writing to the authorized officer of having so complied . 

11. Report of Accidents .- (1) Where any accident occurs in the operations of any lift or escalator or passenger 
conveyor which results or was likely to result in injury to any person , the owner of the building in which the lift or 
escalator or passenger conveyor is working or if such owner has appointed an agent and has communicated his name to 
the Inspector of Lifts , Escalators & Passenger conveyors under sub - section ( 3), such agent shall , as soon as may be, after 
such accident give notice with full details of the accident to the authorized officer and also to the Commissioner of Police 
and the District Magistrate in such form and manner as may be prescribed . The lift or escalator or passenger conveyor 
installation shall not be interfered within any way and the working of such lift or escalator or passenger conveyor shall not 
be resumed exceptwith the written permission of the Chief Inspector of Lifts , Escalators & Passenger conveyors . 

(2 ) For the purposes of sub - section ( 1), the owner of every building in which a lift or escalator or passenger 
conveyor has been installed may , and if such owner does not reside in such building shall , appoint an agent who shall be 
a resident in the town or village in which the building situated , to give notice of any accident occurring in the operation of 
the lift or escalator or passenger conveyor. 

(3 ) The name of every agent appointed under sub - section (2 ), shall be communicated to the authorized officer . 

(4 ) Where any accident occurs in the operations of any lift or escalator or passenger conveyor , such accidents 
shall be investigated by such authorised officer as may be notified by the Government and he shall forward the 
investigation report to the Chief Inspector of Lifts , Escalators & Passenger conveyors and to the Government. 

12 . Service of notices, orders or documents .- (1) Every notice , order or document by or under this Act required 
or authorized to be addressed to any person may be served by post or left , 

(i) where a Government is the addressee, at the office of the agent appointed under sub -section (2 ) of section 11; 
(ii) where a local authority is the addressee, at the office of the local authority ; 
(iii) where a company is the addressee , at the registered office of the company or in the event of the registered 
office of the company not being in India , at the head office of the company in India ; 
( iv) where any other person is the addressee, at the usual or last known place of abode or business of the person . 

(2) Every notice , order or document by or under this Act required be authorized to be addressed to the owner or 
the agent of the owner, or the occupant of any premises shall be deemed to be properly addressed if addressed by the 
description of the ‘owner or agent of the owner occupant of the premises (naming the premises) and may be served by 
delivering it or a true copy thereof, to some person on the premises, or , if there is no person on the premises to whom the 
same can with reasonable diligence be delivered , by affixing it on some conspicuous part of the premises. 

13. Delegation of powers of Government.- (1 ) The Government may , by order , published in the official Gazette, 
delegate any of the powers conferred on it , by or under this Act other than the power to make rules under section 23 , 
subject to such conditions as may be specified in the order, to such officer as it thinks fit . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೪೯೧ 


(2) The Government may , by notification in the official Gazette, appoint persons duly qualified as Electrical 
Inspector under the Electricity Act, 2003 from the Department of Electrical Inspectorate to be, 

(A ) the Chief Inspector of Lifts, Escalators & Passenger conveyors ; 
(B ) the Inspector of Lifts , Escalators & Passenger conveyors . 

(3 ) The Chief Inspector of Lifts , Escalators & Passenger conveyors or the Inspector of Lifts , Escalators & 
Passenger conveyors so appointed shall exercise the powers and perform the functions under this Act within such areas or 
in respect of such class of lift or escalator or passenger conveyor as may be notified and subject to such restrictions as the 
Governmentmay specify . 

14 . Inspection of Lifts or Escalators or Passenger Conveyors .- (1) Every lift or escalator or passenger conveyor 
shall be inspected at such intervals, by such authorized officer or the Inspector of Lifts, Escalators & Passenger conveyors , 
as may be prescribed in this behalf by the Government. 

(2) Inspection fee charged for such inspection shall be at such rate as may be prescribed . 

(3 ) Notwithstanding anything contained in sub - section ( 1), the owner of a building in which Lift or Escalator or 
Passenger conveyor is installed , shall get his Lift or Escalator or Passenger conveyor , tested and maintained by any 
registered person once in every three months, and a register shall be kept containing such particulars of every such 
examination as may be prescribed and shall submit copy of annual testing and maintenance report to the authorized 
officer or the Inspector of Lifts , Escalators & Passenger conveyors . 

15 . Maintenance of lifts or escalator or passenger conveyors.- (1) Every owner of lift or escalator or passenger 
conveyor shall enter into a contract with the registered person , for the satisfactory maintenance , including cleaning, oiling, 
adjusting and repairing of the lift or escalator or passenger conveyor . 
(2 ) Any dispute , controversy or claim between the owner of lift or escalator or passenger conveyor and registered person , 
arises out of or in connection with annual maintenance contract, including the existence , breach , termination or validity 
thereof, the seat of arbitration shall be in the State of Karnataka. 

16 . Suspension or cancellation of licence of lift or escalator or passenger conveyor.- If the licensee has 
contravened any of the provisions of the Act or rules or any of the conditions of the licence or directions given to him , the 
Chief Inspector of Lifts , Escalators & Passenger conveyors, may after giving reasonable opportunity of being heard , 
suspend or cancel the licence of lift or escalator or passenger conveyor for such period as he thinks fit or cancel it. 

17 . Appeal.- (1) In case of any dispute between owner or agent of lift or escalator or passenger conveyor , and the 
registered person with regards to quality of work and or material used may appeal to the Chief Inspector of Lifts , 
Escalators & Passenger conveyors within thirty days of such dispute. 

(2 ) Any person aggrieved by an order of any authorized officer or Inspector of Lifts , Escalators & Passenger 
conveyors under this Act, may within thirty days from the date of such order, appeal to the Chief Inspector of Lifts , 
Escalators & Passenger conveyors. 

(3 ) Any person aggrieved by the order made by Chief Inspector of Lifts , Escalators & Passenger conveyors under 
sub - section (1) or sub - section (2) above or regarding registration under section 6 , within thirty days from the date of such 
order , may appeal to the Government in such manner along with such fee as may be prescribed . The decision of the 
Government on appeal shall be final and shall not be called in question in any court. 

(4 ) The Appellate Authority shall dispose of the Appeal, after giving both parties to the appeal a reasonable 
opportunity ofbeing heard and pass such orders thereon as it thinks fit and proper. 

18 . Recovery of fees.- All sums payable as fees under this Act shall be recoverable as arrears of land revenue. 

19 . Violations and Penalty .- Whoever contravenes any of provisions of this Act, rules or conditions of a licence 
or registration or a direction given by such officer as the Government may authorize under this Act or the rules shall be 
punishable with fine which may extend to ten thousand rupees or simple imprisonment which may extend to six months 
or both and in the case of a continuing contravention with a further fine which may extend to one hundred rupees, for 
every day after the first during which the breach has continued . 

20 . Offences by companies.- (1) If a person committing an offence under this Act is a company , every person , 
who at the time of the offence was committed was in charge of and was responsible to , the company for the conduct of the 
business of the company , as well as the company , shall be deemed to be guilty of the offence and shall be liable to be 
proceeded against and punished accordingly: 


9859 


FUT837 ODAS, Todowo, gger 8 , 900a 


ವಿಶೇಷ ರಾಜ್ಯ ಪತ್ರಿಕೆ 


Provided that nothing contained in this sub - section shall render any such person liable to any punishment 
provided in this Act, if he proves that the offence was committed without his knowledge or that he exercised all due 
diligence to prevent the commission of such offence . 

(2 ) Notwithstanding anything contained in sub - section (1) where an offence under this Act has been committed by 
a company and it is proved that the offence has been committed with the consent or connivance of, or it attributable to 
any neglect on the part of any director, manager, secretary or other officer of the company , such director , manager, 
secretary or other officer shall be liable to be prosecuted and punished accordingly . 
Explanation .- For the purposes of this section , 

(a) “Company means a body corporate and includes a firm or other association of individuals; and 

(b ) ‘Director in relation to a firm means a partner in the firm . 
21 . Cognizance of offences .- No Court shall take cognizance of any offence punishable under section 19 , except 
with the previous sanction of the Chief Inspector of Lifts, Escalators & Passenger conveyors. 

22 . Protection of action taken in good faith .- No suit , prosecution or other legal proceedings shall be instituted 
against any officer for anything which is in good faith done or intended to be done by or under this Act. 

23 . Power to make rules .- ( 1) The Government may , after previous publication , by notification , make rules to carry 
out the purposes of this Act. 

(2 ) In particular and without prejudice to the generality of the foregoing provision , such rules may be made for all 
or any of the following matters , namely : 


(a ) 


specifications for Lifts or Escalators or Passenger conveyor ; 


the manner in which erection plans of Lifts or Escalators or Passenger conveyor shall be submitted ; 
the manner in which the Lifts or Escalators or Passenger conveyor may be tested ; 
the form of application for the erection of a Lifts or Escalators or Passenger conveyor or a licence for 
working the same; 
the terms and conditions subject to which and the form in which the licences may be granted for the 
working of a Lifts or Escalators or Passenger conveyor under section 7 ; 
the manner in which notice of accidents shall be given and the form of such notice under section 11; 
the manner of serving notice to be given under section 12 ; 
the terms and conditions to register or renew registration of Lifts or Escalators or Passenger conveyor 

manufacturer or makers of Lifts or Escalators or Passenger conveyor, or any other person under section 6 . 

(3 ) Every rule made under this section shall be laid , as soon as may be , after it is made before each House of the 
State Legislature , while it is in session for a total period of thirty days which may be comprised in one session or in two or 
more successive sessions and if , before the expiry of the session immediately following the session , or successive sessions 
aforesaid , both Houses agree in making any modification in the rule or both houses agree that the rule should not be 
made, the rule shall, from the date on which the modification or annulment is notified by the Government in the official 
Gazette , have effect only in such modified form or be of no effect, as the case may be ; so however, that any such 
modification or annulment shall be without prejudice to the validity of anything previously done under such rule. 

24 . Saving.- Nothing contained in this Act shall affect the provisions of the Electricity Act, 2003 ( 36 of 2003) or 
any rules or regulations made thereunder. 

25 . Repeal and savings .- The Karnataka Lifts Act, 1974 is hereby repealed : 

Provided that the provisions of section 6 of the Karnataka General Clauses Act, 1899 (Karnataka Act 3 of 1899) 
shall be applicable on repeal of the said Act and sections 8 and 24 of the said Act shall be applicable as if the said 
enactment and law had been repealed and re -enacted by this Act . 

- The above translation of the ಕರ್ನಾಟಕ ಲಿಫ್ಗಳ , ಎಸ್ಕಲೇಟರ್‌ಗಳ ಮತ್ತು ಪ್ಯಾಸೆಂಜರ್ ಕನ್ವೇಯರ್‌ಗಳ ಅಧಿನಿಯಮ , 2012 (2013ರ 
FJDF837 Q3000 DO 103 : 09 ) be published in the Official Gazette under clause (3 ) of Article 348 of the Constitution of 
India . 

GOVERNOR OF KARNATAKA 
By Order and in the name of the Governor of Karnataka, 

G . K . BOREGOWDA 
Secretary to Government, 
Department of Parliamentary 

Affairs and Legislation 


ವಿಶೇಷ ರಾಜ್ಯ ಪತ್ರಿಕೆ 


985a 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
330dendo , Jozwo, O 99, 9ona ( UDOVEJ 2 , so gee 0828 ) 
Bangalore , Friday , February 22 , 2013 (Phalguna 3, Shaka Varsha 1934 ) 


20 - IV - A 
Part - IV -A 


3o . ane 
No. 516 


HEALTH & FAMILY WELFARE SECRETARIAT 

NOTIFICATION 
No : HFW 21 FPR 2013 , Bangalore . Dated : 21.02 . 2013 
In exercise of the powers conferred under clause 5 . 3 and 6 of Memorandum of Association , Karnataka State 
Health System Resource Centre, the Government of Karnataka , hereby reconstitutes “ the Governing Body” and “ the 
Executive Committee ” comprising of the following members , with immediate effect and until further orders. 
I. Re-constituted “Governing Body ” of the Karnataka State Health System Resources Centre , shall be as follows; 


Si. 


Name and Designation 


Status 


No . 


Chairperson 


Member 
Member 
Member 


Principal Secretary to Government, 
Health & Family Welfare Department. Vikasa Soudha , Bangalore . 
| Commissioner , Health & Family Welfare Services, Anandarao circle , Bangalore . 
Mission Director , N . R . H . M . Anandarao circle , Bangalore . 
Director , 
State Institute of Health & Family Welfare , Magadi Road , Bangalore . 
Director , Medical Education , Anandarao circle , Bangalore . 
Director, AYUSH , Danavanthri road , Bangalore. 
Project Director (IDSP ), Health & Family Welfare Services, Bangalore . 
Project Director (RCH ), Health & Family Welfare Services Banalore . 
Dr. Devadasan , 
Institute of Public Health , No . 250 , 2nd C main , Girinagar , IPhase , Bangalore - 85 . 
Dr. H . Sudarshan , Karuna Trust , Vivekananda Girijana Kalyana Kendra , 
No.686 , 16th main , 39th cross, 4th T Block , Bangalore -41. 
Project Director , KSAPS , Bangalore . 
Dr. Shantharam Baliga , Professor of Pediatrics , Kasthurba Medical College . Mangalore . 
Dr. M .K . Sridhar, Member Secretary , Karnataka Gnana Ayoga , Bangalore . 
Dr. Giridhar Babu , Professor, Indian Institute of Public Health , Bangalore . 
Executive Director , Vajapayee Arogya Shree, Bangalore. 
Executive Director, Karnataka Health System Resource Centre , Bangalore . 


Member 
Member 
Member 
Member 
Member 


10 


Member 


11 


12 


Member 
Member 
Member 
Member 

Member 
Member Secretary 


14 


15 


16 


II . Re- constituted “Executive Committee” of the Karnataka State Health System Resources Centre, shall be as follows; 


Si. 


Name and Designation 


Status 


NO 
. 


Chairperson 


2 


Member 


Member 


Member 


Member 


Principal Secretary to Government, Health & Family Welfare Department. Vikasa Soudha , 
Bangalore. 
Commissioner, Health & Family Welfare Services Anandarao circle, Bangalore . 
Mission Director, NRHM , Anandarao circle , Bangalore . 
Director , Health & Family Welfare Services Anandarao circle , Bangalore . 
Project Director (RCH ), Health & Family Welfare Services, Anandarao circle , Bangalore. 
Joint Director (Health & Planning ), Health & Family Welfare Services , Anandarao circle , 
Bangalore . 
Regional Director , Ministry of Health and Family Welfare , Governent of India , New Delhi. 
Dr. H . Sudarshan , Karuna Trust, Vivekananda Girijana Kalyana Kendra , 
No.686 , 16thmain , 39th cross , 4th 1 Block , Bangalore -41. 
Dr. Devadasan , Institute of Public Health , No . 250 , 2nd C main , Girinagar, IPhase, Bangalore - 85 . 


Member 


Member 


Member 


9 


Member 


೨೪೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


Sl . 


Name and Designation 


Status 


No . 


10 


Chief Finance Officer , NRHM , Anandarao circle ,Bangalore . 


Member 


11 


Member 


12 


Member 


13 


Drug Controller, Drugs Controll Depatment, Palace Road , Bangalore . 
Project Director -KSAPS, Bangalore . 
Director - SIHFW , Magadi Road , Bangalore . 
Dr. Giridhar Babu , Professor, Indian Institute of Public Health , Bangalore 
Executive Director, Karnataka Health System Resource Centre , Magadi Road , Bangalore. 


Member 


14 


Member 


15 


Member 


Secretary 


The term of the office ofmembers of “ the Governing Body” and “ the Executive Committee” of the Karnataka State 
Health System Resources Centre, shall be in accordance with clause 5 . 3(b ) and clause 6 .4 of the Memorandum of 
Association , respectively . 


By Order and in the name of the Governor of Karnataka 


I. HEMANATH 
Under Secretary to Government 
Health and Family Welfare Department 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IN - A 
Part - IV - A 


ಬೆಂಗಳೂರು, ಶನಿವಾರ, ಫೆಬ್ರವರಿ ೨೩ , ೨೦೧೩ (ಫಾಲ್ಗುಣ ೪ , ಶಕ ವರ್ಷ ೧೯೩೪) 
Bangalore , Friday , February 23 , 2013 ( Phalguna 4 , Shaka Varsha 1934 ) 


ನಂ .೫೧೮ 
No . 518 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಿಸಸ/ ಶಾರಶಾ/ ಸರಾ / 818/2013, ಬೆಂಗಳೂರು, ದಿನಾಂಕ : 23ನೇ ಫೆಬ್ರವರಿ , 2013 
ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸಂಖ್ಯೆ: 185 ರಿಂದ ಹದಿಮೂರನೇ ವಿಧಾನಸಭೆಗೆ ಚುನಾಯಿತರಾಗಿದ್ದ 
ಶ್ರೀ ಸಿ. ಪಿ. ಯೋಗೇಶ್ವರ ಅವರು ವಿಧಾನಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದು, ಸದರಿ ರಾಜೀನಾಮೆಯನ್ನು ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರು 
ದಿನಾಂಕ 22ನೇ ಫೆಬ್ರವರಿ 2013ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿರುತ್ತಾರೆ. ಆದುದರಿಂದ ವಿಧಾನಸಭೆಯಲ್ಲಿ ಒಂದು ಸ್ಥಾನವು 
ತೆರವಾಗಿರುತ್ತದೆ . 


ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನಸಭೆ 


KARNATAKA LEGISLATIVE ASSEMBLY SECRETARIAT 

NOTIFICATION 
No : LAS / LEG /MR /818 / 2013, Bangalore, Dated : 23rd February , 2013 


Shri C .P . Yogeshwara , Member, Legislative Assembly elected to the Thirteenth Assembly from Channapatna 
Constituency , No . 185 has tendered his resignation to the Membership of Legislative Assembly and the same has been 
accepted by the Hon ble Speaker , Legislative Assembly on 22nd February , 2013 ( Afternoon). Hence, one seat in the 
Legislative Assembly has fallen vacant. 


P . Omprakasha 

Secretary 
Karnataka Legislative Assembly 


೨೪೯೫ 


ವಿಶೇಷ ರಾಜ್ಯ ಪತ್ರಿಕೆ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IN - A ಬೆಂಗಳೂರು, ಶನಿವಾರ, ಫೆಬ್ರವರಿ ೨೩ , ೨೦೧೩ ( ಫಾಲ್ಗುಣ ೪ , ಶಕ ವರ್ಷ ೧೯೩೪) 
Part - IV -A Bangalore , Saturday , February 23 , 2013 (Phalguna 4 , Shaka Varsha 1934 ) 


ನಂ .೫೧೯ 
No . 519 


ಗ್ರಾಮೀ 

ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ : 330 : ಉಖಾಯೋ : 2012, ಬೆಂಗಳೂರು, ದಿನಾಂಕ: 19 - 02 -2013 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣಉದ್ಯೋಗ ಖಾತರಿ ಯೋಜನೆಯಡಿ ಒಂಬುಡ್ಸ್‌ಮನ್ ನೇಮಕಾತಿ -2013 

ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಧಿನಿಯಮ 2005ರ ಪ್ರಕರಣ 27ರ ಉಪಪ್ರಕರಣ 1ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಭಾರತ ಸರ್ಕಾರವು ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಸ್ವೀಕರಿಸಲಾಗುವ 

ಂಬುಡ್ಸ್‌ಮನ್‌ಗಳನ್ನು ನೇಮಿಸಲು ದಿನಾಂಕ:07 - 09 - 2009ರಂದು ಸೂಚನೆಗಳನ್ನು ಹೊರಡಿಸಿರುತ್ತದೆ. ಭಾರತ 
ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿ ಒಂಬುಡ್ಸ್‌ಮನ್‌/ ಡೆಪ್ಯೂಟಿ ಒಂಬುಡ್ಸ್‌ಮನ್‌ಗಳ ನೇಮಕಾತಿಗಾಗಿ ಸರ್ಕಾರದ ಮುಖ್ಯಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ 
ಆಯ್ಕೆ ಸಮಿತಿಯನ್ನು ರಚಿಸಿರುತ್ತದೆ. ಆಯ್ಕೆ ಸಮಿತಿಯ ಅಧ್ಯಕ್ಷರಾದ ಸರ್ಕಾರದ ಮುಖ್ಯಕಾರ್ಯದರ್ಶಿಗಳು ರಾಜ್ಯದಲ್ಲಿ ಒಂಬುಡ್ಸ್‌ಮನ್‌ಗಳ ತೀವ್ರ 
ಕೊರತೆಯನ್ನು ಗಮನಿಸಿ ಕಡತ ಸಂಖ್ಯೆ : ಗ್ರಾಅಪ:330:ಉಖಾಯೋ : 2012 ಕಂಡಿಕೆ - 06ರಲ್ಲಿ ದಿನಾಂಕ:14 - 12 - 2012ರಂದು ಅನುಮೋದನೆ ನೀಡಿದ ಪ್ರಕಾರ 
ಈ ಕೆಳಕಂಡ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರುತ್ತದೆ. ಈ ಅಭ್ಯರ್ಥಿಯ ಆಯ್ಕೆಯನ್ನು ಸಂಖ್ಯೆ : ಗ್ರಾಅಪ :330: ಉಖಾಯೋ :2012 ದಿನಾಂಕ:03 - 01 
2013ರಂದು ಇಲಾಖೆಯ ವೆಬ್‌ಸೈಟ್‌ನಲ್ಲಿ ಇದು ಪ್ರಕಟಣೆಯಾದ ದಿನಾಂಕದಿಂದ 30 ದಿನಗಳ ಒಳಗಾಗಿ ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಸಲ್ಲಿಸಲು 
ಪ್ರಕಟಿಸಲಾಗಿತ್ತು. 


ನಿಗದಿತ ಅವಧಿಯಲ್ಲಿ ಕೆಳಕಂಡ ಅಭ್ಯರ್ಥಿಯ ವಿರುದ್ಧ ಯಾವುದೇ ಆಕ್ಷೇಪಣೆ ಹಾಗೂ ದೂರುಗಳು ಬಾರದೆ ಇರುವುದರಿಂದ ಈ ಕೆಳಕಂಡ 
ಜಿಲ್ಲೆಗೆ ಒಂಬುಡ್ಸ್‌ಮನ್‌ರವರನ್ನು ನೇಮಕಾತಿ ಮಾಡಿ ಅಧಿಸೂಚಿಸಿದೆ . 


೫) 


ಹೆಸರು 


ಹುದ್ದೆ 


ಈ ಹಿಂದೆ ನಿರ್ವಹಿಸಿದ್ದ ಹುದ್ದೆ 


ವಿಳಾಸ 


ನಿಗಧಿಪಡಿಸಿರುವ ಜಿಲ್ಲೆಯ 

ಹೆಸರು 


ಶ್ರೀ . ಕೆ. ಹೆಚ್ .ಕಾಕನೂರ | ಒಂಬುಡ್‌ಮನ್ 


ನಿವೃತ್ತ 
ಮುಖ್ಯಕಾರ್ಯ ನಿರ್ವಾಹಕ 
ಅಧಿಕಾರಿಗಳು , 
ಜಿಲ್ಲಾಪಂಚಾಯತ್ ಕೊಪ್ಪಳ. 


ಕೆ. ಹೆಚ್ .ಕಾಕನೂರ 
(ಕೆ. ಎ.ಎಸ್.ನಿವೃತ್ತ) 
“ ಆಶೀರ್ವಾದ” ಪ್ಲಾಟ್ ನಂ .41,42 , 
ಕೆ.ಕೆ. ನಗರ ( ಜಲನಗರ) ಬಸವನ 
ಬಾಗೇವಾಡಿ ರಸ್ತೆ , ಬಿಜಾಪುರ. 


ಧಾರವಾಡ 


ಒಂಬಡ್ಮನ್ ಆಗಿ ನೇಮಕಗೊಂಡವರು ಈ ಅಧಿಸೂಚನೆಯ ದಿನಾಂಕದಿಂದ 15 ದಿನಗಳ ಒಳಗಾಗಿ ಧಾರವಾಡ ಜಿಲ್ಲಾ ಪಂಚಾಯಿತಿಯ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಸಂಪರ್ಕಿಸಿ ಕರ್ತವ್ಯಕ್ಕೆ ಹಾಜರಾಗಿ ಕಾರ್ಯಭಾರವನ್ನು ನಿರ್ವಹಿಸತಕ್ಕದ್ದು. 
ಒಂಬಡ್ಸ್‌ಮನ್ ಆಗಿ ನೇಮಕಾತಿಯಾದ ಅಭ್ಯರ್ಥಿಗಳು ದಿನಾಂಕ:07 - 09 - 2009 ರಂದು ಭಾರತ ಸರ್ಕಾರವು ಹೊರಡಿಸಿರುವ ಆದೇಶಕ್ಕೆ 
ಬದ್ಧರಾಗಿರತಕ್ಕದ್ದು. 
ಕೇಂದ್ರ ಸರ್ಕಾರವು ಈ ಸಂಬಂಧ ಹೊರಡಿಸಿರುವ ಸೂಚನೆಗಳು ಮತ್ತು ಕೇಂದ್ರ/ ರಾಜ್ಯ ಸರ್ಕಾರಗಳು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು 
ಒಂಬಡ್ಸ್‌ಮನ್‌ಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳಾಗಿರುತ್ತವೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ , ಇ. ವಿ . ರಮಣರೆಡ್ಡಿ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


RURAL DEVELOPMENT AND PANCHAYAT RAJ SECRETARIAT 


NOTIFICATION 
No : RDP 330 EGS 2012 Bangalore , Dated 19- 02 - 2013 

Appointment of Ombudsman under MGNREGA 2013 
In Exercise of the powers conferred under sub - section ( 1) of Section 27 of Mahatma Gandhi National Rural 
Employment Guarantee Act, 2005 , the Government of India has issued instructions vide letter dated 07 -09 - 2009 to 


985 ! 


FUT837 ODW 


, Todowo, gger 8 , 9002 


ವಿಶೇಷ ರಾಜ್ಯ ಪತ್ರಿಕೆ 


appoint Ombudsman /Deputy Ombudsman for each district to resolve and redress the complaints. The Central 
Government has constituted State Level Committee for selection and appointment of Ombudsman /Deputy Ombudsman 
under the Chairmanship of the Chief Secretary Government of Karnataka. On account of acute shortage of Ombudsman in 
the State, Chief Secretary , Government of Karnataka has approved the below named person vide file No: RDP 330 EGS 
2012 Note No:6 Dated 14 - 12 - 2012 and published in the department website vide notification No :RDP: 330 :EGS: 2012 
Bangalore dated :03-01-2013 inviting objections from the public within 30 days from the date of Publication . 

Any objections / complaints are not received during the notified period , the appointment of ombudsman for the 
Dharwad district is appointed as detailed below : 


Si. 
No . 


Name 


Name of the Post 


Previously held 

Post 


Address 


Allocated 
District 


K . H . Kakanura 


Ombudsman 


Retired Chief 
Executive Officer 
Zilla Panchayat 
Koppal 


K . H . Kakanura 
(Rtrd . K . A . S ) “ Ashirwad” 
flat No.41,42 , K . K .Nagar 
( Jalanagar ) Basavana 
bagewadi Road , Bijapur. 


Dharwad 


The above Ombudsman shall contact Chief Executive Officer, Dharwad and report for duty within fifteen days from 
date of this Notification . 
Candidate so appointed as Ombudsman in this Notification shall abide by the orders of Government of India issued 
for this purpose on 7th September 2009 . 
Orders and instructions issued /being issued by the Central /State Governments from time to time shall be the duties 
and responsibilities of the Ombudsman . 


By order and in the name of the Governor of Karnataka 


Dr. E . V . Ramana Reddy 

Principal Secretary to Government 
Rural Development & Panchayat Raj Department 


ವಿಶೇಷ ರಾಜ್ಯ ಪತ್ರಿಕೆ 


200 - IV -A 
Part - IV -A 


ಬೆಂಗಳೂರು, ಸೋಮವಾರ, ಫೆಬ್ರವರಿ ೨೫ , ೨೦೧೩ ( ಫಾಲ್ಗುಣ ೬ , ಶಕ ವರ್ಷ ೧೯೩೪) 
Bangalore , Monday , February 25 , 2013 (Phalguna 6 , Shaka Varsha 1934 ) 


Jo. gl 90 
No. 520 


COMMERCE AND INDUSTRIES SECRETARIAT 

NOTIFICATION 
No. CI. 176 :MMM . 2009 , Bangalore , Dated : 25th February 2013 
Whereas the draft of the Karnataka (Prevention of Illegal Mining, Transportation and Storage of Minerals ) 
(Amendment)Rules, 2011, was published as required by sub - Section ( 1) of section 23 (C ) of Mines and Minerals 
(Development and Regulation ) Act , 1957 (Central Act 67 of 1957 ) in Notification No . CI 176 MMM 2009 , dated 11. 11. 2011 
in Part IV - A of the Karnataka Gazette Extraordinary dated 12 .01. 2012 inviting objections and suggestions from all persons 
likely to be affected thereby within thirty days from the date of its publication in the Official Gazette . 

And whereas , the said Gazette was made available to the public on 12th January , 2012 ; 

And, whereas no objections and suggestions have been received by the State Government, in respect of the said 
draft; 


Now , therefore , in exercise of the powers conferred by sub -section (1) of section 23C of Mines and Minerals 
(Development and Regulation ) Act, 1957 (Central Act 67 of 1957 ), the Government of Karnataka hereby makes the 
following rules, namely: 

RULES 
1. Title and Commencement:- ( 1) These rules may be called “ The Karnataka (Prevention of Illegal Mining , 
Transportation and Storage of Minerals ) (Amendment) Rules, 2013 . 

(2 ) They shall come into force from the date of their publication in the OfficialGazette . 


ವಿಶೇಷ ರಾಜ್ಯ ಪತ್ರಿಕೆ 


FIDE : 37 DOZE , Todowao , get y , gona 


9952 


2 . Amendment of rule 3 :- In the Karnataka (Prevention of Illegal Mining , Transportation and Storage of 
minerals ) Rules, 2011 , in rule 3 , in sub -rule (2 ) the following shall be inserted , at the end, namely : 

“ along with rupees five hundred as a Toll Fee per vehicle carrying ore " . 


By order and in the name of the Governor of Karnataka 


G . A . ADAGATTI 
Additional Secretary to Government (Mines) 

Commerce and Industries Department 


ವಿಶೇಷ ರಾಜ್ಯ ಪತ್ರಿಕೆ 


Q0 - IV -A 
Part - IV -A 


ಬೆಂಗಳೂರು, ಮಂಗಳವಾರ, ಫೆಬ್ರವರಿ ೨೬ , ೨೦೧೩ (ಫಾಲ್ಗುಣ ೭, ಶಕ ವರ್ಷ ೧೯೩೪) 
Bangalore , Tuesday , February 26 , 2013 (Phalguna 7 , Shaka Varsha 1934 ) 


Do .898 
No. 524 


ENERGY SECRETARIAT 

NOTIFICATION 
NO . EN 96 EBS 2007, Bangalore , dated : 26 -02 - 2013 
In exercise of the powers conferred by sub - section ( 1) of section 180 of the Electricity Act, 2003 (Central Act 36 of 
2003 ) read with regulation 29 of the Central Electricity Authority (Measures relating to Safety and Electric Supply) 
Regulations, 2010 , the Government of Karnataka hereby makes the following rules further to amend the Karnataka 
(Licensing of Electrical Contractors , Special wiring permit and grant of certificates and permits to Electrical Supervisors 
and Wiremen ) Rules, 2012 , namely: 

1. Title and Commencement.- These rules may be called the Karnataka (Licensing of Electrical Contractors , 
Special wiring permit and grant of certificates and permits to Electrical Supervisors and Wiremen ) (Amendment) Rules , 
2013. 

(2 ) They shall come into force from 1st day of April, 2013 . 

2 . Amendment of rule 12 .- In the Karnataka (Licensing of Electrical Contractors, Special wiring permit and 
grant of certificates and permits to Electrical Supervisors and Wiremen ) Rules , 2012 (hereinafter referred to as the said 
rules) in rule 12 , 
(i) in sub -rule (2), in clause (b ), 

(a ) in sub -clause (ii ) and sub -clause (iii), the words "Sole " and "Only " shall be omitted ; and 
(b ) in sub - clause (v), after the word " Insurance" , the words "in accordance with prevailing labour laws" 

shall be inserted . 
(ii ) in sub - rule( 3), in clause (o ), the words " and class I" shall be omitted . 

3 . Amendment of rule 13 .- In rule 13 of the said rules , in sub - rule (3 ), in clause (i), the words “ and class I" 
shall be omitted . 

4 . Amendment of rule 35 .- In rule 35 of the said rules, 
(i) in sub -rule (9 ), the words “ and class I”, shall be omitted . 

in sub - rule (10 ), after the words "Licensed Electrical Contractors of", the words " class 1 ," shall be 

inserted . 
5 . Amendment of Form A .- In Form A of the said rules, 

(i) in serial No. 20 , after the word “ Licence", the words "if applicable” , shall be inserted ; and 
(ii ) under the heading " Application shall be accompanied by the following " in item (o ), after the word " ESI", 

the words " if applicable " shall be inserted . 
Amendment of Form D .- In Form D of the said rules, 
(i) in serial No.20, after the word “ License" , the words "if applicable” shall be inserted . 
(ii) in item (i), after the word " License ", the words " if applicable " shall be inserted . 


By Order and in the name of the Governor of Karnataka 


SAMEER MADIMAN 

Desk Officer 
Energy Department 


೨೪೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - V - A | ಬೆಂಗಳೂರು, ಬುಧವಾರ, ಫೆಬ್ರವರಿ ೨೭, ೨೦೧೩ (ಫಾಲ್ಗುಣ ೮ , ಶಕ ವರ್ಷ ೧೯೩೪ ) | ನಂ .೫೨೫ 
Part - IV -A Bangalore , Wednesday, February 27 , 2013 (Phalguna 8 , Shaka Varsha 1934 ) No. 525 


HOME SECRETARIAT 

NOTIFICATION 
No. HD 16 SCF 2011, Bangalore , Dated : 27th February 2013 


In exercise of the powers conferred by clause (a ) of Section 8 of the Conservation of Foreign Exchange and 
Prevention of Smuggling Activities Act, 1974 (Central Act No .52 of 1974 ) and in supersession of Notification No.HD 16 SCF 
2011, dated 25 -01 - 2012 , the Government of Karnataka hereby reconstitute the Advisory Board with immediate effect for 
the purpose of the said Act , consisting of the following namely : 


Chairman 


Member 


( 1) Hon ble Sri Justice C . R .Kumaraswamy, 

Judge , High Court of Karnataka , Bangalore 
(2 ) Hon ble Sri Justice N . Ananda , 

Judge, High Court of Karnataka , Bangalore 
( 3) Hon ble Sri Justice V . Suri Appa Rao , 

Judge, High Court of Karnataka , Bangalore 


Member 


By order and in the name of the Governor of Karnataka 


H . K .NINGAPPA 
Under Secretary to Government 

Home Department 
(Police Services - B ) 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV -A | ಬೆಂಗಳೂರು, ಬುಧವಾರ, ಫೆಬ್ರವರಿ ೨೭, ೨೦೧೩ (ಫಾಲ್ಗುಣ ೮ , ಶಕ ವರ್ಷ ೧೯೩೪) | ನಂ .೫೨೬ 
Part - IV - A || Bangalore, Wednesday , February 27, 2013 ( Phalguna 8 , Shaka Varsha 1934 )[ No . 526 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 44 ಶಾಸನ 2012 , ಬೆಂಗಳೂರು, ದಿನಾಂಕ: 27 - 02 - 2013 
ದಯಾನಂದ ಸಾಗರ ವಿಶ್ವವಿದ್ಯಾಲಯ ವಿಧೇಯಕ, 2012. - ಇದಕ್ಕೆ 2013ರ ಫೆಬವರಿ ತಿಂಗಳ ಇಪ್ಪತ್ತೈದನೇ ದಿನಾಂಕದಂದು ಘನತೆವೆತ್ತ 
ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 20 ಎಂಬುದಾಗಿ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 

2013 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 20 
( 2013ರ ಫೆಬ್ರವರಿ ಮಾಹೆಯ ಇಪ್ಪತ್ತೇಳನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 

ದಯಾನಂದ ಸಾಗರ ವಿಶ್ವವಿದ್ಯಾಲಯ ಅಧಿನಿಯಮ, 2012 
(2013ರ ಫೆಬ್ರವರಿ ಮಾಹೆಯ ಇಪ್ಪತ್ತೈದನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿಯನ್ನು ಪಡೆಯಲಾಗಿದೆ) 
ಮಹಾತ್ಮಗಾಂಧಿ ವಿದ್ಯಾಪೀಠ ನ್ಯಾಸವು, ಜೀವ ವಿಜ್ಞಾನಗಳು, ಮಾಹಿತಿ ತಂತ್ರಜ್ಞಾನ, ಇಂಜಿನಿಯರಿಂಗ್‌ನ ಎಲ್ಲಾ ವಿಭಾಗಗಳು, ವಾಸ್ತುಶಿಲ್ಪ, 
ವ್ಯವಸ್ಥಾಪನೆ, ವೈದ್ಯಕೀಯ, ದಂತವೈದ್ಯಕೀಯ, ಔಷಧ ಶಾಸ್ತ್ರ , ಭೌತ ಚಿಕಿತ್ಸೆ , ನರ್ಸಿಂಗ್, ತತ್ಸಂಬಂಧ ಆರೋಗ್ಯ ವಿಷಯಗಳು ಒಳಗೊಂಡ ಆರೋಗ್ಯ 
ಪಾಲನಾ ಶಿಕ್ಷಣ ಮತ್ತು ಇವುಗಳಿಗೆ ಸಂಬಂಧಪಟ್ಟ ವಲಯಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ಅಥವಾ ಅವುಗಳಿಗೆ ಆನುಷಂಗಿಕವಾದ ವಿಷಯಗಳಲ್ಲಿ 
ವಿಶ್ವವಿದ್ಯಾಲಯದ ಶಿಕ್ಷಣದ ಪ್ರಗತಿಪರ ವಿಚಾರಗಳನ್ನು ಪ್ರೋತ್ಸಾಹಿಸಲು ಮತ್ತು ಕೈಗೊಳ್ಳಲು ಖಾಸಗಿ ವಲಯದಲ್ಲಿ ಒಂದು ಏಕಾತ್ಮಕ ಸ್ವರೂಪದ 
ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸುವುದಕ್ಕಾಗಿ ಒಂದು ಅಧಿನಿಯಮ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಮಹಾತ್ಮಗಾಂಧಿ ವಿದ್ಯಾಪೀಠ ನ್ಯಾಸವು, ಜೀವ ವಿಜ್ಞಾನಗಳು, ಮಾಹಿತಿ ತಂತ್ರಜ್ಞಾನ, 
ಇಂಜಿನಿಯರಿಂಗ್‌ನ ಎಲ್ಲಾ ವಿಭಾಗಗಳು, ವಾಸ್ತುಶಿಲ್ಪ, ವ್ಯವಸ್ಥಾಪನೆ, ವೈದ್ಯಕೀಯ, ದಂತವೈದ್ಯಕೀಯ, ಔಷಧ ಶಾಸ್ತ್ರ, ಭೌತ ಚಿಕಿತ್ಸೆ, ನರ್ಸಿಂಗ್ , ತತ್ಸಂಬಂಧ 
ಆರೋಗ್ಯ ವಿಷಯಗಳು ಒಳಗೊಂಡ ಆರೋಗ್ಯ ಪಾಲನಾ ಶಿಕ್ಷಣ ಮತ್ತು ಇವುಗಳಿಗೆ ಸಂಬಂಧಪಟ್ಟ ವಲಯಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ಅಥವಾ 
ಅವುಗಳಿಗೆ ಆನುಷಂಗಿಕವಾದ ವಿಷಯಗಳಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣದ ಪ್ರಗತಿಪರ ವಿಚಾರಗಳನ್ನು ಪ್ರೋತ್ಸಾಹಿಸಲು ಮತ್ತು ಕೈಗೊಳ್ಳಲು ಖಾಸಗಿ 
ವಲಯದಲ್ಲಿ ಒಂದು ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸುವುದು ಯುಕ್ತವಾಗಿರುವುದರಿಂದ; 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೪೯೯ 


ಇದು ಭಾರತ ಗಣರಾಜ್ಯದ ಅರವತೂರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ: 

ಅಧ್ಯಾಯ - | 
ಪ್ರಾರಂಭಿಕ 


) 


1. ಸಂಕ್ಷಿಪ್ತ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ದಯಾನಂದ ಸಾಗರ ವಿಶ್ವವಿದ್ಯಾಲಯ ಅಧಿನಿಯಮ , 2012 ಎಂದು 
ಕರೆಯತಕ್ಕದ್ದು. 

(2) ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ವ್ಯಾಪ್ತವಾಗತಕ್ಕದ್ದು. 

(3) ಇದು ರಾಜ್ಯ ಸರ್ಕಾರವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದ ಅಂಥ ದಿನಾಂಕದಂದು ಜಾರಿಗೆ 
ಬರತಕ್ಕದ್ದು. 

2. ಪರಿಭಾಷೆಗಳು - ಈ ಅಧಿನಿಯಮದಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು, 
( ಎ) “ ಶೈಕ್ಷಣಿಕ ಪರಿಷತ್ತು ( ಅಕೆಡೆಮಿಕ್ ಕೌನ್ಸಿಲ್)” ಎಂದರೆ, 25ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದ ಶೈಕ್ಷಣಿಕ 

ಪರಿಷತ್ತು; 
( ಬಿ) “ಕಾರ್ಯಸೂಚಿ ವಿಷಯಗಳು”, ಎಂದರೆ, ಪರಿನಿಯಮಗಳಲ್ಲಿ ಹೆಸರಿಸಬಹುದಾದ ಮತ್ತು ಒಂದು ಸಭೆಯಲ್ಲಿ ಆ ವಿಷಯಗಳನ್ನು 

ಮತ್ತು ಕಲಾಪಗಳನ್ನು ಅನುಮೋದಿಸಬಹುದೆಂದು ತಮ್ಮ ಸಮ್ಮತಿ ಸೂಚಿಸಿ ಕುಲಾಧಿಪತಿಯವರು ಮುಂಚಿತವಾಗಿಯೇ ಲಿಖಿತ 
ಅನುಮೋದನೆಯನ್ನು ಕೊಟ್ಟಿದ್ದಾಗ ಮಾತ್ರವೇ ಸಂದರ್ಭಾನುಸಾರ ಪ್ರಬಂಧಕರ ಮಂಡಳಿ ಅಥವಾ ವ್ಯವಸ್ಥಾಪನಾ ಮಂಡಳಿ ಅಥವಾ 
ಯಾವುದೇ ಸಮಿತಿಯವರು ಕಾರ್ಯಸೂಚಿಯಲ್ಲಿ ಸೇರಿಸಬಹುದಾದ ಅಥವಾ ಸಭೆಯಲ್ಲಿ ಚರ್ಚೆಗೆ ತೆಗೆದುಕೊಂಡು ನಿರ್ಣಯವನ್ನು 
ಕೊಡಬಹುದಾದ ಎಲ್ಲಾ ವಿಷಯಗಳು ಮತ್ತು ಕಲಾಪಗಳು; 
“ ಪ್ರಬಂಧಕರ ಮಂಡಳಿ ” ಎಂದರೆ, 23ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಪ್ರಬಂಧಕರ ಮಂಡಳಿ; 

“ ವ್ಯವಸ್ಥಾಪನಾ ಮಂಡಳಿ ” ಎಂದರೆ , 24ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ; 
(ಇ) “ಕುಲಾಧಿಪತಿ ”, “ಕುಲಪತಿ ”, “ಸಹಕುಲಪತಿ ” ಎಂದರೆ , ಅನುಕ್ರಮವಾಗಿ ವಿಶ್ವವಿದ್ಯಾಲಯದ ಕುಲಾಧಿಪತಿ, ಕುಲಪತಿ ಮತ್ತು 

ಸಹಕುಲಪತಿ; 
(ಎಫ್) “ಕ್ಯಾಂಪಸ್ ” ಎಂದರೆ, ಅದು ಎಲ್ಲಾದರೂ ಇರಲಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ, ನಿರ್ವಹಿಸುವ ಒಂದು ಕ್ಯಾಂಪಸ್ ; 
( ಜಿ) “ ಸಮಿತಿಗಳು ” ಎಂದರೆ, ಈ ಅಧಿನಿಯಮದಡಿಯಲ್ಲಿ ರೂಪಿಸಲಾದ ಸಮಿತಿಗಳು ಅಥವಾ ಸಂದರ್ಭಾನುಸಾರವಾಗಿ ವಿಶ್ವವಿದ್ಯಾಲಯದ 

ವಿವಿಧ ಕಾರ್ಯಕರ್ತರು ರಚಿಸಿರುವ ಸಮಿತಿಗಳು ಮತ್ತು ಅದರಲ್ಲಿ ನಾಮನಿರ್ದೇಶನ ಸಮಿತಿ, ಹಣಕಾಸು ಸಮಿತಿ ಮತ್ತು ಅಂಥ 
ಇತರ ಸಮಿತಿಗಳು ಒಳಗೊಳ್ಳುತ್ತವೆ; 

“ ಘಟಕ ಕಾಲೇಜು” ಎಂದರೆ , ವಿಶ್ವವಿದ್ಯಾಲಯವು ಸ್ಥಾಪಿಸಿ ನಿರ್ವಹಿಸುತ್ತಿರುವ ಒಂದು ಕಾಲೇಜು ಅಥವಾ ಸಂಸ್ಥೆ; 
(ಐ ) “ಹಣಕಾಸು ಸಮಿತಿ” ಎಂದರೆ, 27ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಹಣಕಾಸು ಸಮಿತಿ; 
( ಜೆ) “ ಸರ್ಕಾರ ” ಎಂದರೆ, ಕರ್ನಾಟಕ ಸರ್ಕಾರ; 

“ ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳು ” ಎಂದರೆ, ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ 
ಪರಿಷತ್ತು , ಭಾರತೀಯ ವೈದ್ಯಕೀಯ ಪರಿಷತ್ತು, ಭಾರತೀಯ ಔಷಧ ವಿಜ್ಞಾನ ಪರಿಷತ್ತು, ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು, 
ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಅಧಿಮಾನ್ಯತಾ ಪರಿಷತ್ತು, ರಾಷ್ಟ್ರೀಯ ಬೋಧಕ ಶಿಕ್ಷಣ ಪರಿಷತ್ತು, ದೂರಶಿಕ್ಷಣ ಪರಿಷತ್ತು, 
ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಪರಿಷತ್ತುಗಳಂಥವುಗಳು, ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ 
ನೋಡಿಕೊಳ್ಳುವುದಕ್ಕಾಗಿ ಹಾಗೂ ಗುಣಮಟ್ಟಗಳು ಮತ್ತು ಷರತ್ತುಗಳನ್ನು ವಿಧಿಸುವುದಕ್ಕಾಗಿ, ಕೇಂದ್ರ ಸರ್ಕಾರವು ಸ್ಥಾಪಿಸಿರುವ ಒಂದು 

ಸಂಸ್ಥೆ ಮತ್ತು ಇದರಲ್ಲಿ ಸರ್ಕಾರವೂ ಸೇರಿರುತ್ತದೆ; 
(ಎಲ್‌) ನಿಯಮಿಸಲಾದುದು ” ಎಂದರೆ, ಈ ಅಧಿನಿಯಮದಡಿಯಲ್ಲಿ ಸರ್ಕಾರವು ರಚಿಸಲಾದ ನಿಯಮಗಳ ಮೂಲಕ ನಿಯಮಿಸಲಾದುದು; 
( ಎಂ ) “ಒಂದು ಘಟಕ ಕಾಲೇಜಿಗೆ ಸಂಬಂಧಪಟ್ಟಂತೆ ಪ್ರಾಂಶುಪಾಲರು ” ಎಂದರೆ, ಘಟಕ ಕಾಲೇಜಿನ ಮುಖ್ಯಸ್ಥರು ಮತ್ತು ಪ್ರಾಂಶುಪಾಲರು 

ಇಲ್ಲದಿದ್ದಲ್ಲಿ ಅಥವಾ ನೇಮಕವಾದ ಪ್ರಾಂಶುಪಾಲರ ಗೈರುಹಾಜರಿಯಲ್ಲಿ, ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಲು ತಾತ್ಕಾಲಿಕವಾಗಿ 

ನೇಮಕಗೊಂಡಿರುವ ಉಪಪ್ರಾಂಶುಪಾಲರು ಅಥವಾ ಯಾವೊಬ್ಬ ಇತರ ವ್ಯಕ್ತಿಯೂ ಇದರಲ್ಲಿ ಒಳಗೊಳ್ಳುತ್ತಾರೆ; 
(ಎನ್) “ಕುಲಸಚಿವರು ” ಎಂದರೆ, ವಿಶ್ವವಿದ್ಯಾಲಯದ ಕುಲಸಚಿವರು ; 

“ ಪ್ರಾದೇಶಿಕ ಕೇಂದ್ರ ” ಎಂದರೆ, ಯಾವುದೇ ಪ್ರದೇಶದಲ್ಲಿನ ಅಧ್ಯಯನ ಕೇಂದ್ರಗಳ ಕಾರ್ಯವನ್ನು ಸಮನ್ವಯಗೊಳಿಸುವ ಮತ್ತು 
ಮೇಲ್ವಿಚಾರಣೆ ಮಾಡುವ ಉದ್ದೇಶಕ್ಕಾಗಿ ಮತ್ತು ಅಂಥ ಕೇಂದ್ರಕ್ಕೆ ವ್ಯವಸ್ಥಾಪನಾ ಮಂಡಳಿಯು ವಹಿಸಿಕೊಡಬಹುದಾದ ಅಂಥ ಇತರ 

ಕರ್ತವ್ಯಗಳನ್ನು ನೆರವೇರಿಸುವುದಕ್ಕಾಗಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಅಥವಾ ನಿರ್ವಹಿಸಿಕೊಂಡುಬರುವ ಒಂದು ಕೇಂದ್ರ; 
( ಪಿ) ಈ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ “ಪ್ರಾಯೋಜಕ ಪ್ರಾಧಿಕಾರ ” ಅಥವಾ “ಪ್ರಾಯೋಜಕ ಸಂಸ್ಥೆ ” ಎಂದರೆ, ನ್ಯಾಸ; 
( ಕ್ಯೂ ) " ರಾಜ್ಯ ” ಎಂದರೆ, ಕರ್ನಾಟಕ ರಾಜ್ಯ; 


( ಒ) 


೨೫೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


( ಆರ್) “ ಪರಿನಿಯಮಗಳು ” ಮತ್ತು “ ವಿನಿಯಮಗಳು ” ಎಂದರೆ, ಈ ಅಧಿನಿಯಮದ ಅಡಿಯಲ್ಲಿ ರಚಿಸಿದ ಅನುಕ್ರಮವಾಗಿ ವಿಶ್ವವಿದ್ಯಾಲಯದ 

ಪರಿನಿಯಮಗಳು ಮತ್ತು ವಿನಿಯಮಗಳು ; 
(ಎಸ್) ಅಧ್ಯಯನ ಕೇಂದ್ರ ” ಎಂದರೆ, ಶಿಕ್ಷಣದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಬುದ್ದಿವಾದ, ಸಲಹೆಗಳನ್ನು ನೀಡುವ ಅಥವಾ 

ಇತರ ಯಾವುದೇ ನೆರವನ್ನು ನೀಡುವ ಉದ್ದೇಶಕ್ಕಾಗಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಮತ್ತು ನಿರ್ವಹಿಸಿಕೊಂಡುಬಂದ ಒಂದು ಕೇಂದ್ರ; 
( ಟಿ) “ ಅಧ್ಯಾಪಕರು ” ಎಂದರೆ, ಒಬ್ಬ ಪ್ರಾಧ್ಯಾಪಕರು, ಸಹಪ್ರಾಧ್ಯಾಪಕರು , ಸಹಾಯಕ ಪ್ರಾಧ್ಯಾಪಕರು, ಅಥವಾ ವಿಶ್ವವಿದ್ಯಾಲಯದಲ್ಲಿ 

ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ಬೋಧಿಸುವುದಕ್ಕೆ ಅಥವಾ ಸಂಶೋಧನೆ ನಡೆಸುವುದಕ್ಕೆ ಅಥವಾ ಸಂಶೋಧನೆಗೆ 
ಮಾರ್ಗದರ್ಶನ ನೀಡುವುದಕ್ಕೆ ನೇಮಕವಾದ ಅಂಥ ಇತರ ವ್ಯಕ್ತಿ ಮತ್ತು ವಿಶ್ವವಿದ್ಯಾಲಯ ಅನುದಾನ ಆಯೋಗವು ನಿಯಮಿಸಿದ 

ಗುಣಮಟ್ಟಗಳಿಗೆ ಅನುಸಾರವಾಗಿ ಇರುವ ಘಟಕ ಕಾಲೇಜಿನ ಪ್ರಾಂಶುಪಾಲರು ಇದರಲ್ಲಿ ಒಳಗೊಳ್ಳುತ್ತಾರೆ ; 
( ಯು ) “ ನ್ಯಾಸ” ಎಂದರೆ ಮಹಾತ್ಮಗಾಂಧಿ ವಿದ್ಯಾಪೀಠ ನ್ಯಾಸ; 
( ವಿ) “ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ” ಎಂದರೆ, ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ ಅಧಿನಿಯಮ, 1956ರ (1956ರ 

ಕೇಂದ್ರ ಅಧಿನಿಯಮ 3) 4ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿತವಾದ ಆಯೋಗ; 
( ಡಬ್ಲೂ “ ವಿಶ್ವವಿದ್ಯಾಲಯ ” ಎಂದರೆ, ಈ ಅಧಿನಿಯಮದಡಿಯಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸಲಾದ ದಯಾನಂದ ಸಾಗರ ವಿಶ್ವವಿದ್ಯಾಲಯ ; 
( ಎಕ್ಸ್) “ಸಂದರ್ಶಕರು ” ಎಂದರೆ, 13ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ ವಿಶ್ವವಿದ್ಯಾಲಯದ ಸಂದರ್ಶಕರು. 

ಅಧ್ಯಾಯ- || 

ವಿಶ್ವವಿದ್ಯಾಲಯ ಮತ್ತು ಪ್ರಾಯೋಜಕ ಸಂಸ್ಥೆ 
3. ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಪ್ರಸ್ತಾವ.- (1) ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು ಮತ್ತು ಅದಕ್ಕನುಸಾರವಾಗಿ ಏಕಾತ್ಮಕ ಸ್ವರೂಪದ 
ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಹಕ್ಕನ್ನು ನ್ಯಾಸವು ಹೊಂದಿರತಕ್ಕದ್ದು. 

(2) ನ್ಯಾಸವು ರಾಜ್ಯ ಸರ್ಕಾರಕ್ಕೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವವನ್ನು ಸಲ್ಲಿಸತಕ್ಕದ್ದು. 
(3) ಈ ಮುಂದಿನ ವಿವರಗಳನ್ನು ಒಳಗೊಂಡಿರತಕ್ಕದ್ದು , ಎಂದರೆ: 

(1) ನ್ಯಾಸದ ವಿವರಗಳೊಂದಿಗೆ ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳು; 
(i) ವಿಶ್ವವಿದ್ಯಾಲಯದ ವ್ಯಾಪ್ತಿ ಮತ್ತು ಸ್ಥಾನಮಾನ ಹಾಗೂ ಭೂಮಿಯ ಲಭ್ಯತೆ; 
(i) ಪ್ರಾರಂಭದ ದಿನಾಂಕದಿಂದ ನಿಕಟ ಐದು ಶೈಕ್ಷಣಿಕ ವರ್ಷಗಳ ಅವಧಿಯಲ್ಲಿ ವಿಶ್ವವಿದ್ಯಾಲಯವು ಕೈಗೊಳ್ಳಬೇಕೆಂದಿರುವ ಅಧ್ಯಯನ 

ಮತ್ತು ಸಂಶೋಧನಾ ಕಾರ್ಯಕ್ರಮಗಳ ಸ್ವರೂಪ ಮತ್ತು ಬಗೆಗಳು; 
(iv ) ಪ್ರಾರಂಭಿಸಬೇಕೆಂದು ಪ್ರಸ್ತಾಪಿಸಿರುವ ವ್ಯಾಸಂಗ ವಿಭಾಗಗಳು ( ಫ್ಯಾಕಲ್ಟಿಗಳು), ಅಧ್ಯಯನ ಕ್ರಮಗಳು ಮತ್ತು ಸಂಶೋಧನೆಗಳ ಸ್ವರೂಪ; 
(v) ಕಟ್ಟಡಗಳು, ಸಲಕರಣೆಗಳು ಮತ್ತು ರಚನಾ ಸೌಕರ್ಯಗಳನ್ನು ಒದಗಿಸುವಂಥ ಕ್ಯಾಂಪಸ್ ಅಭಿವೃದ್ಧಿ ; 
(vi) ಪ್ರಾರಂಭದ ದಿನಾಂಕದ ನಿಕಟ ಐದು ಶೈಕ್ಷಣಿಕ ವರ್ಷಗಳ ಅವಧಿಗಾಗಿ ಬಂಡವಾಳ ವೆಚ್ಚದ ಹಂತಗಳು; 
( vi) ಬಾಬುವಾರು ಆವರ್ತಕ ವೆಚ್ಚ, ಆರ್ಥಿಕ ಮೂಲಗಳು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಗಲುವ ಅಂದಾಜು ವೆಚ್ಚ: 
(vii) ಸಂಪನ್ಮೂಲ ಸಂಗ್ರಹಣೆಗಾಗಿ ಯೋಜನೆ ಮತ್ತು ಅದಕ್ಕೆ ಬಂಡವಾಳದಿಂದ ತಗಲುವ ವೆಚ್ಚ ಹಾಗೂ ಪ್ರತಿಯೊಂದು ಮೂಲಕ್ಕೂ ಮರು 

ಸಂದಾಯ ಮಾಡುವ ರೀತಿ; 
(ix ) ವಿದ್ಯಾರ್ಥಿಗಳಿಂದ ಶುಲ್ಕ ವಸೂಲು ಮಾಡಿ ಆಂತರಿಕವಾಗಿ ನಿಧಿ ಸಂಗ್ರಹಿಸುವ ಯೋಜನೆ, ಸಲಹಾ ಸೇವೆ ಮತ್ತು ವಿಶ್ವವಿದ್ಯಾಲಯದ 

ಧೈಯೋದ್ದೇಶಗಳಿಗೆ ಸಂಬಂಧಿಸಿದ ಇತರ ಚಟುವಟಿಕೆಗಳಿಂದ ನಿರೀಕ್ಷಿತ ವರಮಾನಗಳು ಮತ್ತು ಇತರ ನಿರೀಕ್ಷಿತ ವರಮಾನಗಳು ; 
(x) ಘಟಕವೊಂದಕ್ಕೆ ತಗಲುವ ವೆಚ್ಚದ ವಿವರಗಳು, ಆರ್ಥಿಕವಾಗಿ ದುರ್ಬಲವಾದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶುಲ್ಕ, ಉಚಿತ 

ಶಿಕ್ಷಣ ( ಫಿಶಿಪ್) ಮತ್ತು ವಿದ್ಯಾರ್ಥಿ ವೇತನದಲ್ಲಿ ನೀಡುವ ರಿಯಾಯಿತಿ ಅಥವಾ ವಿನಾಯತಿಯ ಪರಿಮಿತಿಯ ವಿವರಗಳನ್ನು ಮತ್ತು 
ಅನಿವಾಸಿ ಭಾರತೀಯರು ಅಥವಾ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಅಥವಾ ಅನಿವಾಸಿ ಭಾರತೀಯರು ಅಥವಾ ಭಾರತೀಯ 
ಮೂಲದ ವ್ಯಕ್ತಿಗಳು ಪ್ರಾಯೋಜಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಭಾರತವನ್ನುಳಿದು ಇತರ ರಾಷ್ಟ್ರ ಗಳ ವಿದ್ಯಾರ್ಥಿಗಳಿಗೆ ವಿಧಿಸತಕ್ಕ ಶುಲ್ಕದ 

ದರಗಳು ಬೇರೆ ಬೇರೆ ಇದ್ದಲ್ಲಿ ಅವುಗಳನ್ನು ಸೂಚಿಸುವ ಶುಲ್ಕ ರಚನೆಯ ವಿವರಗಳು; 
(xi) ಸಂಬಂಧಪಟ್ಟ ವಿದ್ಯಾ ವಿಭಾಗದಲ್ಲಿ ಎಷ್ಟು ವರ್ಷಗಳ ಅನುಭವ ಮತ್ತು ಪರಿಣಿತಿಯನ್ನು ನ್ಯಾಸವು ದೊರಕಿಸಿಕೊಡಲಿದೆ ಹಾಗೂ ಅದರ 

ಹಣಕಾಸಿನ ಸಂಪನ್ಮೂಲಗಳು; 
(xi) ವಿಶ್ವವಿದ್ಯಾಲಯದಲ್ಲಿರುವ ಅಧ್ಯಯನ ಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ಇರುವ ವ್ಯವಸ್ಥೆ ; 
(xi) ವಿಶ್ವವಿದ್ಯಾಲಯವು ಸ್ಥಾಪನೆಯಾಗುವುದಕ್ಕೆ ಮೊದಲು ನೆರವೇರಿಸಬೇಕೆಂದು ರಾಜ್ಯ ಸರ್ಕಾರವು ಅಗತ್ಯಪಡಿಸಬಹುದಾದ ಅಂಥ ಇತರ 

ಷರತ್ತುಗಳ ನೆರವೇರಿಕೆಯ ಹಂತ. 
(4) ಸ್ವೀಕರಿಸಿದ ಪ್ರಸ್ತಾವಗಳನ್ನು ಪರೀಕ್ಷಿಸಲು ರಾಜ್ಯ ಸರ್ಕಾರವು, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಪದನಿಮಿತ್ತ ಸದಸ್ಯರಾದ ಮೂರು 
ಸದಸ್ಯರುಗಳನ್ನು ಒಳಗೊಂಡ ಒಂದು ಪರಿಶೋಧನಾ ಸಮಿತಿಯನ್ನು ರಚಿಸತಕ್ಕದ್ದು ಮತ್ತು ಅದು ರಾಜ್ಯ ಸರ್ಕಾರಕ್ಕೆ ಶಿಫಾರಸ್ಸನ್ನು ಮಾಡತಕ್ಕದ್ದು . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೫೦೧ 


4 . ವಿಶ್ವವಿದ್ಯಾಲಯದ ಸ್ಥಾಪನೆ.- (1) ರಾಜ್ಯ ಸರ್ಕಾರವು ಪರಿಶೋಧನಾ ಸಮಿತಿಯು ಮಾಡಿದ ಶಿಫಾರಸ್ಸುಗಳನ್ನು ಪರಿಶೀಲಿಸಿದ ತರುವಾಯ 
ಮತ್ತು ತಾನು ಅವಶ್ಯವೆಂದು ಭಾವಿಸುವಂಥ ವಿಚಾರಣೆಯನ್ನು ನಡೆಸಿದ ತರುವಾಯ , 

ನ್ಯಾಸವು ಸಾಕಷ್ಟು ಮೂಲ ಸೌಕರ್ಯದೊಂದಿಗೆ ವಿಶ್ವವಿದ್ಯಾಲಯವೊಂದನ್ನು ನಡೆಸಲು ಸಮರ್ಥವಾಗಿದೆ ಎಂದು ಅದು 

ಮನಗಂಡರೆ ; 
(i ) ಪ್ರದೇಶಕ್ಕನುಸಾರವಾಗಿ ಕೆಳಗೆ ನಿರ್ದಿಷ್ಟ ಪಡಿಸಿದ ವ್ಯಾಪ್ತಿಗೆ ಭೂಮಿಯ ಒಡೆಯತನವನ್ನು ಹೊಂದಿರತಕ್ಕದ್ದು, ಎಂದರೆ: 

( ಎ) ಭೂಮಿಯು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಿತಿಯೊಳಗಿದ್ದರೆ ಇಪ್ಪತ್ತೈದು ಎಕರೆಗಳು; 
( ಬಿ) ಭೂಮಿಯು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಿತಿಯಿಂದ ಹೊರಗೆ ಇದ್ದು ಆದರೆ ಬೆಂಗಳೂರು 

ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಪ್ರದೇಶದ ಒಳಗೆ ಇದ್ದರೆ ನಲವತ್ತು ಎಕರೆಗಳು; 
(ಸಿ) ಭೂಮಿಯು ( ಎ) ಮತ್ತು ( ಬಿ) ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳಗಳನ್ನು ಹೊರತುಪಡಿಸಿದ್ದರೆ ಅರವತ್ತು 

ಎಕರೆಗಳಿಗಿಂತ ಕಡಿಮೆ ಇರತಕ್ಕದ್ದಲ್ಲ. 
ಮೇಲೆ ನಿರ್ದಿಷ್ಟಪಡಿಸಿದ ಭೂಮಿಯು ಏಕ ಘಟಕ( ಸಿಂಗಲ್ ಬ್ಲಾಕ್) ದಲ್ಲಿರತಕ್ಕದ್ದು ಮತ್ತು ಇದು ಸಂಬಂಧಪಟ್ಟ ನ್ಯಾಸ / ಪ್ರತಿಷ್ಠಾನ/ ಸಂಸ್ಥೆ/ 
ವಿಶ್ವವಿದ್ಯಾಲಯದ ಹೆಸರಿನಲ್ಲಿರತಕ್ಕದ್ದು. 3ನೇ ಪ್ರಕರಣದ (3) ನೇ ಉಪಪ್ರಕರಣದಲ್ಲಿ ಅಗತ್ಯಪಡಿಸಲಾದಂತೆ ಒದಗಿಸಿದ ವಿವರಗಳ ಆಧಾರದ ಮೇಲೆ 
ಸರ್ಕಾರವು 47ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯನ್ನು ಸ್ಥಾಪಿಸಬೇಕೆಂದು ನ್ಯಾಸಕ್ಕೆ ನಿರ್ದೇಶನ ನೀಡಬಹುದು. 

(2) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯ ಸ್ಥಾಪನೆಯ ತರುವಾಯ , ರಾಜ್ಯ ಸರ್ಕಾರವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ, 
“ದಯಾನಂದ ಸಾಗರ ವಿಶ್ವವಿದ್ಯಾಲಯ ” ಎಂಬ ಹೆಸರಿನ ಏಕಾತ್ಮಕ ಸ್ವರೂಪದ ಒಂದು ವಿಶ್ವವಿದ್ಯಾಲಯವನ್ನು ರಾಜ್ಯದಲ್ಲಿ ಸ್ಥಾಪಿಸುವುದಕ್ಕೆ 
ಮಂಜೂರಾತಿಯನ್ನು ನೀಡಬಹುದು. 

(3) ವಿಶ್ವವಿದ್ಯಾಲಯದ ಕೇಂದ್ರ ಕಾರ್ಯಸ್ಥಾನವು ಬೆಂಗಳೂರಿನಲ್ಲಿ ಇರತಕ್ಕದ್ದು, ವಿಶ್ವವಿದ್ಯಾಲಯವು ತನ್ನ ಕ್ಯಾಂಪಸ್ಸುಗಳನ್ನು ಅಥವಾ ಪ್ರಾದೇಶಿಕ 
ಕೇಂದ್ರಗಳನ್ನು , ಅಧ್ಯಯನ ಕೇಂದ್ರಗಳನ್ನು ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೊಂದಿರತಕ್ಕದ್ದು ಮತ್ತು ಆ ಬಗ್ಗೆ ರಾಜ್ಯ ಸರ್ಕಾರದ ಪೂರ್ವಾನುಮತಿಯನ್ನು 
ಪಡೆದುಕೊಳ್ಳುವುದಕ್ಕೊಳಪಟ್ಟು ಹಾಗೂ ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಗುಣಮಟ್ಟಗಳಿಗನುಸಾರವಾಗಿ ಹೊಂದಿರತಕ್ಕದ್ದು. 

(4) ಮೊದಲ ಕುಲಾಧಿಪತಿಯವರು, ಮೊದಲ ಕುಲಪತಿಯವರು, ಪ್ರಬಂಧಕ ಮಂಡಳಿಯ ಮೊದಲ ಸದಸ್ಯರುಗಳು, ವ್ಯವಸ್ಥಾಪನಾ ಮಂಡಳಿಯ 
ಹಾಗೂ ಶೈಕ್ಷಣಿಕ ಪರಿಷತ್ತಿನ ಮೊದಲ ಸದಸ್ಯರುಗಳು ಮತ್ತು ಇನ್ನು ಮುಂದೆ, ಅಂಥ ಅಧಿಕಾರಿಗಳು ಅಥವಾ ಸದಸ್ಯರುಗಳಾಗಬಹುದಾದಂಥ ಎಲ್ಲಾ 
ವ್ಯಕ್ತಿಗಳು , ಅಂಥ ಪದ ಅಥವಾ ಸದಸ್ಯತ್ವವನ್ನು ಹೊಂದಿರುವುದು ಮುಂದುವರೆಯುವವರೆಗೆ, ಒಂದು ನಿಗಮಿತ ನಿಕಾಯವನ್ನು ರಚಿಸತಕ್ಕದ್ದು ಮತ್ತು ಅದು 
ವಿಶ್ವವಿದ್ಯಾಲಯದ ಹೆಸರಿನಲ್ಲಿ ದಾವೆ ಹೂಡಬಹುದು ಮತ್ತು ದಾವೆಗೊಳಗಾಗಬಹುದು. 

(5) ( 2) ನೇ ಉಪಪ್ರಕರಣದ ಅಡಿಯಲ್ಲಿ ವಿಶ್ವವಿದ್ಯಾಲಯವು ಸ್ಥಾಪನೆಗೆ ಮಂಜೂರಾತಿಯಾದ ಮೇಲೆ, ವಿಶ್ವವಿದ್ಯಾಲಯದ ಉದ್ದೇಶಕ್ಕಾಗಿ , 
ನ್ಯಾಸವು ಆರ್ಜಿಸಿದ, ಸೃಜಿಸಿದ, ಏರ್ಪಾಟು ಮಾಡಿಕೊಂಡ ಅಥವಾ ಕಟ್ಟಲ್ಪಟ್ಟ ಭೂಮಿ ಮತ್ತು ಇತರ ಸ್ಥಿರ ಮತ್ತು ಚರ ಸ್ವತ್ತು , ವಿಶ್ವವಿದ್ಯಾಲಯದಲ್ಲಿ 
ನಿಹಿತವಾಗಿರತಕ್ಕದ್ದು. 

(6) ವಿಶ್ವವಿದ್ಯಾಲಯವು ಹೂಡಿದ ಅಥವಾ ಅದರ ವಿರುದ್ದ ಹೂಡಲಾದ ಎಲ್ಲಾ ದಾವೆಗಳಲ್ಲಿ ಮತ್ತು ಇತರ ಕಾನೂನು ವ್ಯವಹರಣೆಗಳಲ್ಲಿ ವಾದ 
ಪತ್ರಗಳಿಗೆ ಕುಲಸಚಿವರು ಸಹಿ ಮಾಡಿ ಸತ್ಯಾಪನೆ ಮಾಡತಕ್ಕದ್ದು ಮತ್ತು ಅಂಥ ದಾವೆಗಳಲ್ಲಿನ ಮತ್ತು ವ್ಯವಹರಣೆಗಳಲ್ಲಿನ ಎಲ್ಲಾ ಆದೇಶಿಕೆಗಳನ್ನು 
ಕುಲಸಚಿವರಿಗೆ ನೀಡತಕ್ಕದ್ದು ಮತ್ತು ಅವರಿಗೆ ಜಾರಿ ಮಾಡತಕ್ಕದ್ದು. 

(7) ವಿಶ್ವವಿದ್ಯಾಲಯದಲ್ಲಿನ ಭೂಮಿ, ಕಟ್ಟಡ ಮತ್ತು ಇತರ ಸ್ವತ್ತುಗಳನ್ನು ವಿಶ್ವವಿದ್ಯಾಲಯದ ಉದ್ದೇಶಗಳಿಗೆ ಆನುಷಂಗಿಕವಾಗಿರುವುದನ್ನು 
ಹೊರತುಪಡಿಸಿ ಇತರ ಯಾವುದೇ ಉದ್ದೇಶಕ್ಕಾಗಿ ಬಳಸತಕ್ಕದ್ದಲ್ಲ. 

5. ಅನುದಾನಗಳು ಮತ್ತು ಹಣಕಾಸು ನೆರವು.- ವಿಶ್ವವಿದ್ಯಾಲಯವು ಸ್ವಂತ ಧನಮೂಲ ಉಳ್ಳದ್ದಾಗಿರತಕ್ಕದ್ದು ಮತ್ತು ರಾಜ್ಯದಿಂದ ಅಥವಾ ರಾಜ್ಯದ 
ಒಡೆತನದಲ್ಲಿರುವ ಅಥವಾ ನಿಯಂತ್ರಣದಲ್ಲಿರುವ ಯಾವುದೇ ಇತರ ಸಂಸ್ಥೆ ಅಥವಾ ನಿಗಮದಿಂದ ಯಾವುದೇ ನಿರ್ವಹಣಾ ಸಹಾಯ ಅನುದಾನ ಅಥವಾ 
ಯಾವುದೇ ಹಣಕಾಸು ನೆರವನ್ನು ಹಕ್ಕಿನಿಂದ ಕೇಳತಕ್ಕದ್ದಲ್ಲ ಅಥವಾ ಅದನ್ನು ಪಡೆಯಲು ಹಕ್ಕನ್ನು ಹೊಂದಿರತಕ್ಕದ್ದಲ್ಲ: 

ಪರಂತು, ರಾಜ್ಯವು, 

(ಎ) ಇತರ ರಾಜ್ಯ ಸರ್ಕಾರದ ಸಂಘಟನೆಗಳಿಗೆ ಹಣಕಾಸು ನೆರವನ್ನು ಒದಗಿಸುತ್ತಿರುವಂಥದ್ದೇ ಸಂಶೋಧನೆ, ಅಭಿವೃದ್ಧಿ ಮತ್ತಿತರ 
ಚಟುವಟಿಕೆಗಳಿಗಾಗಿ; ಅಥವಾ 

( ಬಿ) ಸರ್ಕಾರದಿಂದ ನೆರವನ್ನು ಪಡೆಯುವ ಯಾವುದೇ ನಿರ್ದಿಷ್ಟ ಸಂಶೋಧನೆ ಅಥವಾ ಕಾರ್ಯಕ್ರಮಗಳಿಗಾಗಿ; ಮತ್ತು 

( ಸಿ) ರಾಜ್ಯ ಕಾರ್ಯನೀತಿಯ ಬದಲಾವಣೆಗೆ ಒಳಪಟ್ಟು ಅಥವಾ ಅನ್ಯಥಾ ಇದೇ ಬಗೆಯ ವಿಶ್ವವಿದ್ಯಾಲಯಗಳಿಗಾಗಿ ಅಥವಾ ಅವುಗಳ 
ಪ್ರಯೋಜನಕ್ಕಾಗಿ, 
- ಅನುದಾನದ ಮೂಲಕ ಅಥವಾ ಅನ್ಯಥಾ ಹಣಕಾಸು ಬೆಂಬಲವನ್ನು ಒದಗಿಸಬಹುದು: 

ಮತ್ತು ಪರಂತು, ವಿಶ್ವವಿದ್ಯಾಲಯವು, ಯಾವುದೇ ಇತರ ಮೂಲದಿಂದ ಯಾವುದೇ ಆರ್ಥಿಕ ನೆರವನ್ನು ಸ್ವೀಕರಿಸಬಹುದು. 

6. ಘಟಕ ಕಾಲೇಜು, ಹೆಚ್ಚುವರಿ ಕ್ಯಾಂಪಸ್‌ಗಳು , ಪ್ರಾದೇಶಿಕ ಕೇಂದ್ರಗಳು ಅಥವಾ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸುವುದಕ್ಕೆ ಅಧಿಕಾರ. 
ವಿಶ್ವವಿದ್ಯಾಲಯವು ಸ್ಥಾಪನೆಯಾದ ತರುವಾಯ ಐದು ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ, ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಮತ್ತು ಇತರ 
ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳ ಗುಣಮಟ್ಟಗಳಿಗೆ ಒಳಪಟ್ಟು, ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ , ವಿಶ್ವವಿದ್ಯಾಲಯವು, ರಾಜ್ಯದಲ್ಲಿ ತನಗೆ 


೨೫೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಸೂಕ್ತವೆನಿಸುವಂಥ ಸ್ಥಳಗಳಲ್ಲಿ ಘಟಕ ಕಾಲೇಜುಗಳು, ಹೆಚ್ಚುವರಿ ಕ್ಯಾಂಪಸ್‌ಗಳು, ಪ್ರಾದೇಶಿಕ ಕೇಂದ್ರಗಳು ಮತ್ತು ಅಧ್ಯಯನ ಕೇಂದ್ರಗಳನ್ನು 
ಹೊಂದಿರಬಹುದು. 

7. ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳು.- ವಿಶ್ವವಿದ್ಯಾಲಯವು, ತನ್ನ ಭವಿಷ್ಯರ್‌ದೃಷ್ಟಿ ಮತ್ತು ಧೈಯೋದ್ದೇಶಗಳನ್ನು ಸಾಧಿಸಲು ಈ ಮುಂದಿನ 
ವಿಸ್ತ್ರತ ಕಾರ್ಯತಂತ್ರಗಳನ್ನು ಕೈಗೊಳ್ಳಬಹುದು. 

ತಾಂತ್ರಿಕ ಶಿಕ್ಷಣ , ಹಣಕಾಸು , ವ್ಯವಸ್ಥಾಪನೆ, ಬೋಧನೆ -ಕಲಿಕೆ, ವೃತ್ತಿ ಶಿಕ್ಷಣದಲ್ಲಿಯ ತಾಂತ್ರಿಕತೆ, ವೈದ್ಯಕೀಯ, ದಂತವೈದ್ಯಕೀಯ, 
ಔಷಧಶಾಸ್ತ್ರ , ನರ್ಸಿಂಗ್, ತಬಂಧಿ ಆರೋಗ್ಯ ವಿಷಯಗಳನ್ನು ಒಳಗೊಂಡ ಆರೋಗ್ಯ ಪಾಲನೆಯಂಥ ಕ್ಷೇತ್ರಗಳಲ್ಲಿ ಮತ್ತು ಅಭಿವೃದ್ದಿ 
ಹೊಂದುತ್ತಿರುವ ಇತರೆ ಸಂಬಂಧಪಟ್ಟ ಕ್ಷೇತ್ರಗಳನ್ನು ಒಳಗೊಂಡಂತೆ ವಿವಿಧ ವಿಷಯಗಳಲ್ಲಿ ಶಿಕ್ಷಣ, ಬೋಧನೆ, ತರಬೇತಿ, 
ಸಂಶೋಧನೆ, ಸಮಾಲೋಚನೆ ಮತ್ತು ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸುವುದು ಮತ್ತು ಈ ಕ್ಷೇತ್ರಗಳಲ್ಲಿ ಸಂಶೋಧನೆ ನಡೆಸಲು, 
ಪ್ರಗತಿಯನ್ನು ಸಾಧಿಸಲು ಮತ್ತು ಜ್ಞಾನವನ್ನು ಪ್ರಸಾರ ಮಾಡಲು ಉಪಬಂಧಗಳನ್ನು ಕಲ್ಪಿಸುವುದು; 
ಉನ್ನತ ಹಾಗೂ ವೃತ್ತಿ ಶಿಕ್ಷಣ ಕ್ಷೇತ್ರಗಳಲ್ಲಿನ ಬೋಧಕರಿಗಾಗಿ, ಸರ್ಕಾರದಲ್ಲಿ, ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳಲ್ಲಿ ಕಾರ್ಯ 
ನಿರ್ವಹಿಸುವ ಆಡಳಿತಗಾರರು ಮತ್ತು ವೃತ್ತಿಪರರಿಗಾಗಿ ಹಾಗೂ ಇತರ ವ್ಯವಸ್ಥೆಗಳಲ್ಲಿನ ಅಭಿವೃದ್ಧಿಶೀಲ ವೃತ್ತಿಪರರಿಗಾಗಿ ಉನ್ನತ 
ಗುಣಮಟ್ಟದ ತರಬೇತಿ, ಸಾಮರ್ಥ್ಯ ನಿರ್ಮಾಣ ಮತ್ತು ಅಭಿವೃದ್ಧಿ ಪದ್ಧತಿಗಳನ್ನು ವಿನ್ಯಾಸಗೊಳಿಸುವುದು ಮತ್ತು ನೀಡುವುದು; 

ಗುಣಮಟ್ಟದ ಶಿಕ್ಷಣಕ್ಕೆ ಕೊಡುಗೆಯನ್ನು ನೀಡುವುದಕ್ಕಾಗಿ ಸಂಶೋಧನಾ ಕೇಂದ್ರಗಳನ್ನು ಅಭಿವೃದ್ಧಿ ಪಡಿಸುವುದು; 
(iv ) | ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗದ ಗುಣಮಟ್ಟಗಳಿಗೆ ಅನುಸಾರವಾಗಿ ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ, 

ಕರ್ನಾಟಕದಲ್ಲಿನ ವಿವಿಧ ಸ್ಥಳಗಳಲ್ಲಿ ಕ್ಯಾಂಪಸ್ಸುಗಳನ್ನು ಸ್ಥಾಪಿಸುವುದು ಮತ್ತು ಅಧ್ಯಯನ ಕೇಂದ್ರಗಳನ್ನು , ಘಟಕ ಕಾಲೇಜುಗಳನ್ನು 
ಮತ್ತು ಪ್ರಾದೇಶಿಕ ಕೇಂದ್ರಗಳನ್ನು ಹೊಂದುವುದು ಮತ್ತು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಮತ್ತು ಸಾಮಾಜಿಕ ಹಾಗೂ ಮಾನವ 
ಅಭಿವೃದ್ಧಿಯಲ್ಲಿಯ ಶೈಕ್ಷಣಿಕ ಬದಲಾವಣೆಗಳ ಬಗ್ಗೆ ಅರಿವನ್ನುಂಟು ಮಾಡುವುದು ಮತ್ತು ಆ ಬಗ್ಗೆ ಕೊಡುಗೆಯನ್ನು ನೀಡುವುದು. 
ನಿರ್ಧರಣೆಯ ವಿವಿಧ ವಿಧಾನಗಳ ಮೂಲಕ ಮೌಲ್ಯಮಾಪನ ಮಾಡಿದ ಶೈಕ್ಷಣಿಕ ಕಾರ್ಯವನ್ನು ಅನುಸಾರವಾಗಿ ಯಶಸ್ವಿಯಾಗಿ 
ಪೂರ್ಣಗೊಳಿಸಿದುದರ ಆಧಾರದ ಮೇಲೆ ಪದವಿಗಳನ್ನು , ಡಿಪ್ಲೋಮೊಗಳನ್ನು , ಪ್ರಮಾಣಪತ್ರಗಳನ್ನು ಮತ್ತು ಯಶೋಪತ್ರ 
ಪ್ರದಾನದಂಥ ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು ಪ್ರಾರಂಭಿಸುವುದು ; 
ವಿದ್ಯಾರ್ಥಿಗಳಿಗೆ , ಬೋಧಕ ಸದಸ್ಯರಿಗೆ ಮತ್ತು ಇತರರಿಗೆ ನಿರ್ದಿಷ್ಟ ಶೈಕ್ಷಣಿಕ ಮತ್ತು ಸಂಶೋಧನಾ ಕಾರ್ಯಕ್ರಮಗಳು , ತರಬೇತಿ 
ಕಾರ್ಯಕ್ರಮಗಳು ಮತ್ತು ವಿಚಾರ ವಿನಿಮಯ ಕಾರ್ಯಕ್ರಮಗಳನ್ನು ಪರಿಕಲ್ಪಿಸಲು, ವಿನ್ಯಾಸಗೊಳಿಸಲು , ಅಭಿವೃದ್ಧಿಪಡಿಸಲು ಮತ್ತು 
ನೀಡಲು ಯಾವುದೇ ಇತರ ವಿಶ್ವವಿದ್ಯಾಲಯಗಳು ಸಂಶೋಧನಾ ಸಂಸ್ಥೆಗಳು, ಲಾಭರಹಿತ ಸಂಘಟನೆಗಳು , ಕೈಗಾರಿಕಾ ಸಂಘ, 

ವೃತ್ತಿಪರ ಸಂಘಗಳು ಅಥವಾ ಇತರ ಸಂಘಗಳೊಂದಿಗೆ ಸಹಯೋಗವನ್ನು ಕಲ್ಪಿಸುವುದು ; 
( vi) ವಿಚಾರ ಸಂಕೀರ್ಣಗಳು, ಸಮ್ಮೇಳನಗಳು , ಕಾರ್ಯಾಂಗ ಶಿಕ್ಷಣ ಕಾರ್ಯಕ್ರಮಗಳು , ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು, 

ಪ್ರಕಟಣೆಗಳು ಮತ್ತು ತರಬೇತಿ ಕಾರ್ಯಕ್ರಮಗಳು ಮತ್ತು ಕಾರ್ಯಸೂಚಿಗಳ ಮೂಲಕ ಜ್ಞಾನ ಪ್ರಸಾರ ಮಾಡುವುದು ಮತ್ತು ಶಿಕ್ಷಣ 

ಮತ್ತು ತತ್ಸಂಬಂಧಿತ ಅಭಿವೃದ್ಧಿ ಕ್ಷೇತ್ರಗಳ ವಿಷಯಗಳ ಬಗ್ಗೆ ಸಾರ್ವಜನಿಕ ಚರ್ಚೆಯನ್ನು ಏರ್ಪಡಿಸುವುದು; 
( viii) ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಇತರ ಯಾವುದೇ ಉತ್ತಮ ಗುಣಮಟ್ಟದ ಸಂಸ್ಥೆಗಳೊಂದಿಗೆ ಸಹಭಾಗಿಗಳಾಗಿ 

ವಿಶ್ವವಿದ್ಯಾಲಯದ ಬೋಧಕ ವೃಂದ ( ಫ್ಯಾಕಲ್ಲಿ) ಮತ್ತು ಸಂಶೋಧಕರ ಅಭಿವೃದ್ಧಿ ಮತ್ತು ತರಬೇತಿಗಾಗಿ ಕಾರ್ಯಕ್ರಮಗಳನ್ನು 
ಕೈಗೊಳ್ಳುವುದು; 
ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಯಾವುದೇ ಸಂಸ್ಥೆಯೊಂದಿಗೆ ಜೊತೆಗೂಡಿ ಸಂಶೋಧನೆಯನ್ನು ನಡೆಸುವುದು 
ಮತ್ತು ಸಮರ್ಥನೆಗೊಳಿಸುವುದು . 
ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳನ್ನು ಮುಂದುವರಿಸುವುದಕ್ಕಾಗಿ ಮತ್ತು ಉತ್ತೇಜಿಸುವುದಕ್ಕಾಗಿ ಅವಶ್ಯಕವಾದ ಮತ್ತು ಯುಕ್ತವಾದ 

ಕ್ರಮಗಳನ್ನು ಕೈಗೊಳ್ಳುವುದು; 
(xi) ಶಿಕ್ಷಣ ಮತ್ತು ಇತರ ಅಭಿವೃದ್ಧಿ ವಲಯಗಳನ್ನು ವಿಸ್ತರಿಸುವುದಕ್ಕಾಗಿ ಸರ್ಕಾರವು ಅನುಮೋದಿಸಬಹುದಾದಂತೆ ಯಾವುದೇ 

ಧೈಯೋದ್ದೇಶಗಳನ್ನು ಮುಂದುವರಿಸುವುದು. 
8. ವಿಶ್ವವಿದ್ಯಾಲಯದ ಅಧಿಕಾರಗಳು.- ವಿಶ್ವವಿದ್ಯಾಲಯವು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಎಂದರೆ: 

ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಮತ್ತು ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಗುಣಮಟ್ಟಗಳಿಗೆ ಅನುಸಾರವಾಗಿ 
ಪರಿನಿಯಮಗಳಲ್ಲಿ ಹೇಳಲಾದ ರೀತಿಯಲ್ಲಿ ಕಾಲಕಾಲಕ್ಕೆ ವಿಶ್ವವಿದ್ಯಾಲಯವು ನಿರ್ಧರಿಸಬಹುದಾದಂತೆ ಕ್ಯಾಂಪಸ್ಸುಗಳು, ಪ್ರಾದೇಶಿಕ 

ಕೇಂದ್ರಗಳು ಮತ್ತು ಅಧ್ಯಯನ ಕೇಂದ್ರಗಳನ್ನು ಕರ್ನಾಟಕದಲ್ಲಿ ಸ್ಥಾಪಿಸುವುದು ಮತ್ತು ನಿರ್ವಹಿಸುವುದು ; 
(i) | ವಿಶ್ವವಿದ್ಯಾಲಯದ ಉದ್ದೇಶವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅಗತ್ಯವಾಗಬಹುದಾದ ಅಥವಾ ಕಾರ್ಯಸಾಧ್ಯವಾಗಬಹುದಾದ ಎಲ್ಲಾ 

ಅಂಥ ಇತರ ಚಟುವಟಿಕೆಗಳನ್ನು ಕೈಗೊಳ್ಳುವುದು; 
ಪರಿನಿಯಮಗಳಲ್ಲಿ ಹೇಳಲಾದ ರೀತಿಯಲ್ಲಿ ಮತ್ತು ಷರತ್ತುಗಳಿಗೊಳಪಟ್ಟು ಪದವಿಗಳು ಅಥವಾ ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು 
ಪ್ರದಾನಮಾಡುವುದು; 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೫೦೩ 


( x ) 


(xi) | 


(iv ) ಪರಿನಿಯಮಗಳನ್ವಯ ಸಂಶೋಧನಾ ವೇತನಗಳು ( ಫೆಲೋಶಿಪ್‌ಗಳು), ವಿದ್ಯಾರ್ಥಿ ವೇತನಗಳು ಮತ್ತು ಬಹುಮಾನಗಳು , 

ಅವಾರ್ಡುಗಳು , ಪಾರಿತೋಷಕಗಳು ಇತ್ಯಾದಿಗಳನ್ನು ಸ್ಥಾಪಿಸುವುದು ಮತ್ತು ನೀಡುವುದು ; 
ಪರಿನಿಯಮಗಳಲ್ಲಿ ಅಥವಾ ಸಂದರ್ಭಾನುಸಾರವಾಗಿ ನಿಯಮಗಳಲ್ಲಿ ನಿಗದಿಪಡಿಸಬಹುದಾದ ಅಂಥ ಶುಲ್ಕಗಳು , ಬಿಲ್ಲುಗಳು , ಖರೀದಿ 
ಪಟ್ಟಿಗಳನ್ನು ಕೇಳಿಪಡೆದುಕೊಳ್ಳುವುದು ಮತ್ತು ಸ್ವೀಕರಿಸುವುದು ಹಾಗೂ ಚಾರ್ಜುಗಳನ್ನು ವಸೂಲು ಮಾಡುವುದು ; 
ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಪತ್ಯೇತರ ಚಟುವಟಿಕೆಗಳಿಗೆ ಅವಕಾಶಗಳನ್ನು ಕಲ್ಪಿಸುವುದು; 
ವಿಶ್ವವಿದ್ಯಾಲಯದ ಅಥವಾ ಘಟಕ ಕಾಲೇಜಿನ , ಕ್ಯಾಂಪಸುಗಳ, ಪ್ರಾದೇಶಿಕ ಕೇಂದ್ರಗಳ , ಅಧ್ಯಯನ ಕೇಂದ್ರಗಳ ಫ್ಯಾಕಲ್ಟಿ, ಅಧಿಕಾರಿಗಳು 

ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವುದು; 
( vii) ವಿಶ್ವವಿದ್ಯಾಲ ಯದ ಅಥವಾ ಒಂದು ಘಟಕ ಕಾಲೇಜಿನ ಅಥವಾ ಕ್ಯಾಂಪಸ್ಸಿನ, ಪ್ರಾದೇಶಿಕ ಕೇಂದ್ರದ ಅಧ್ಯಯನ ಕೇಂದ್ರದ 

ಉದ್ದೇಶಕ್ಕಾಗಿ, ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದಿರುವ, ಯಾವುದೇ ರೀತಿಯ ಸ್ವಯಂ 
ದೇಣಿಗೆಗಳು ಮತ್ತು ಕೊಡುಗೆಗಳನ್ನು ಸ್ವೀಕರಿಸುವುದು ಮತ್ತು ನ್ಯಾಸ ಮತ್ತು ದತ್ತಿ ಸ್ವತ್ತುಗಳೂ ಸೇರಿದಂತೆ, ಯಾವುದೇ ಚರ ಅಥವಾ 
ಸ್ಥಿರ ಸ್ವತ್ತನ್ನು ಆರ್ಜಿಸುವುದು, ಹೊಂದಿರುವುದು , ನಿರ್ವಹಿಸುವುದು, ನಡೆಸುವುದು ಮತ್ತು ಹಸ್ತಾಂತರ ಮಾಡುವುದು; 
ವಿದ್ಯಾರ್ಥಿನಿಲಯಗಳನ್ನು ಸ್ಥಾಪಿಸುವುದು ಮತ್ತು ನಿರ್ವಹಿಸುವುದು ಹಾಗೂ ವಿಶ್ವವಿದ್ಯಾಲಯದ ಅಥವಾ ಘಟಕ ಕಾಲೇಜಿನ 
ವಿದ್ಯಾರ್ಥಿಗಳಿಗೆ ವಸತಿ ಸ್ಥಳಗಳನ್ನು ಗುರುತು ಮಾಡುವುದು ; 
ವಸತಿಯ ಮೇಲ್ವಿಚಾರಣೆ ಮಾಡುವುದು ಮತ್ತು ನಿಯಂತ್ರಣ ಮಾಡುವುದು ಹಾಗೂ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಪ್ರವರ್ಗಗಳ 
ಸಿಬ್ಬಂದಿಗಳಲ್ಲಿ ಶಿಸ್ತು ನಿಯಂತ್ರಣ ಮಾಡುವುದು ಮತ್ತು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಿಗೆ ನಡತೆ ಸಂಹಿತೆಯನ್ನು ರೂಪಿಸುವುದೂ 
ಒಳಗೊಂಡಂತೆ, ಅಂಥ ಸಿಬ್ಬಂದಿಗಳ ಸೇವಾಷರತ್ತುಗಳನ್ನು ನಿರೂಪಿಸುವುದು, 
ಶೈಕ್ಷಣಿಕ, ಆಡಳಿತಾತ್ಮಕ ಮತ್ತು ಬೆಂಬಲ ಸಿಬ್ಬಂದಿಯ ಹುದ್ದೆಗಳನ್ನು ಮತ್ತು ಇತರ ಅವಶ್ಯ ಹುದ್ದೆಗಳನ್ನು ಸೃಜಿಸುವುದು; 
ವಿಶ್ವವಿದ್ಯಾಲಯವು ಕಾಲಕಾಲಕ್ಕೆ ನಿರ್ಧರಿಸಬಹುದಾದಂಥ ರೀತಿಯಲ್ಲಿ ಮತ್ತು ಅಂಥ ಉದ್ದೇಶಗಳಿಗಾಗಿ ಇತರ 

ವಿಶ್ವವಿದ್ಯಾಲಯಗಳೊಡನೆ ಸಹಕರಿಸುವುದು ಮತ್ತು ಸಹಯೋಗ ಹೊಂದುವುದು; 
( xiii ) ಶಿಕ್ಷಕರಿಗೆ, ಪಾಠಗಳನ್ನು ರಚಿಸುವವರಿಗೆ, ಮೌಲ್ಯಮಾಪಕರಿಗೆ ಮತ್ತಿತರ ಶೈಕ್ಷಣಿಕ ಸಿಬ್ಬಂದಿಗೆ ಪುನರ್ಮನನ ವ್ಯಾಸಂಗಕ್ರಮಗಳು , 

ಅಭಿಮುಖ ವ್ಯಾಸಂಗ ಕ್ರಮಗಳು, ಕಾರ್ಯಾಗಾರಗಳು, ವಿಚಾರಗೋಷ್ಠಿಗಳು ಮತ್ತಿತರ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ಮತ್ತು 

ನಡೆಸುವುದು ; 
(xiv ) | ಶೈಕ್ಷಣಿಕ ಪರಿಷತ್ತಿನ ಅನುಮೋದನೆಯೊಂದಿಗೆ ವಿಶ್ವವಿದ್ಯಾಲಯಕ್ಕೆ ಅಥವಾ ಘಟಕ ಕಾಲೇಜಿಗೆ, ಪ್ರಾದೇಶಿಕ ಕೇಂದ್ರಗಳಿಗೆ , ಅಧ್ಯಯನ 

ಕೇಂದ್ರಗಳಿಗೆ ಪ್ರವೇಶವನ್ನು ನೀಡುವುದಕ್ಕೆ ಮತ್ತು ಈ ಅಧಿನಿಯಮದಲ್ಲಿ ಕಲ್ಪಿಸಿದ ವ್ಯಾಪ್ತಿಗಿಂತ ಕಡಿಮೆಯಿಲ್ಲದಂತೆ ಕರ್ನಾಟಕದ 

ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ನೀಡುವುದಕ್ಕೆ ಮಾನಕ ಗುಣಮಟ್ಟಗಳನ್ನು ನಿರ್ಧರಿಸುವುದು ; 
(xv) ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳನ್ನು ಕಾರ್ಯರೂಪಕ್ಕೆ ತರಲು ಅವಶ್ಯವಾಗಬಹುದಾದಂಥ ಇತರ ಎಲ್ಲಾ ಕ್ರಮಗಳನ್ನು ಅಥವಾ 

ಕಾರ್ಯಗಳನ್ನು , ಅವು ಮೇಲೆ ಹೇಳಿದ ಅಧಿಕಾರಗಳಿಗೆ ಪ್ರಾಸಂಗಿಕವಾಗಿರಲಿ ಅಥವಾ ಇಲ್ಲದಿರಲಿ, ಕೈಗೊಳ್ಳುವುದು; 
( xvi) | ಪರೀಕ್ಷೆಗಳ ಆಧಾರದ ಮೇಲೆ ಅಥವಾ ಸರ್ಕಾರದಿಂದ ಅನುಮೋದಿತವಾದ ಇತರ ಯಾವುದೇ ಮೌಲ್ಯಮಾಪನ ವಿಧಾನದ ಆಧಾರದ 

ಮೇಲೆ ನೀಡಲು ಪದವಿಗಳು , ಡಿಪ್ಲೋಮಾಗಳು , ಪ್ರಮಾಣಪತ್ರಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು ಸ್ಥಾಪಿಸುವುದು; 
(xvii) ಫಿಲಂಗಳು, ಕ್ಯಾಸೆಟ್‌ಗಳು , ಧ್ವನಿಸುರುಳಿಗಳು , ದೃಶ್ಯಸುರುಳಿಗಳು , ಸಿ. ಡಿ., ವಿ . ಸಿ. ಡಿ. ಮತ್ತು ಇತರ ತಂತ್ರಾಂಶಗಳೂ ಹಾಗೂ ಇತರ 

ಸಂಬಂಧಿತ ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮ ಸೇರಿದಂತೆ ಬೋಧಕ ಸಾಮಗ್ರಿಗಳನ್ನು ತಯಾರಿಸುವುದಕ್ಕಾಗಿ ಅವಕಾಶ 
ಕಲ್ಪಿಸುವುದು; 
ಪ್ರಬಂಧಕ ಮಂಡಳಿಯ ಅನುಮೋದನೆಯೊಡನೆ ವಿಶ್ವವಿದ್ಯಾಲಯದ ಉದ್ದೇಶಗಳಿಗಾಗಿ ವಿಶ್ವವಿದ್ಯಾಲಯದ ಸ್ವತ್ತುಗಳನ್ನು ಭದ್ರತೆಯಾಗಿ 
ನೀಡಿ ಅಥವಾ ನೀಡದೆ ಹಣವನ್ನು ಪಡೆಯುವುದು, ಸಂಗ್ರಹಿಸುವುದು , ಚಂದಾದಾರರಾಗುವುದು ಮತ್ತು ಸಾಲ ಪಡೆಯುವುದು; 
ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಯಾವುದೇ ಇತರ ಶೈಕ್ಷಣಿಕ ಸಂಸ್ಥೆಗಳ ಆಡಳಿತವನ್ನು ಪಡೆದುಕೊಳ್ಳುವುದು , 

ವಹಿಸಿಕೊಳ್ಳುವುದು ಮತ್ತು ನಡೆಸುವುದು; 
( xx ) ವ್ಯವಸ್ಥಾಪನಾ ಮಂಡಳಿಯ ಪೂರ್ವಾನುಮೋದನೆಯೊಂದಿಗೆ ಸ್ವತ್ತುಗಳನ್ನು ಆರ್ಜಿಸುವುದು; 
(Xxi) ವಿಶ್ವವಿದ್ಯಾಲಯದ ಮೇಲಿನ ಉದ್ದೇಶಗಳಿಗೆ ಸಂಬಂಧಿಸಿದ ಅಥವಾ ಪ್ರಾಸಂಗಿಕವಾದ ಯಾವುದೇ ಇತರ ಚಟುವಟಿಕೆಗಳನ್ನು 

ಕೈಗೊಳ್ಳುವುದು. 

ವಿದ್ಯಾಲಯವು ಎಲ್ಲಾ ವರ್ಗಗಳು , ಜಾತಿಗಳು, ಮತ, ಲಿಂಗ ಅಥವಾ ರಾಷ್ಟ್ರ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತವಾಗಿರತಕ್ಕದ್ದು. ವಿಶ್ವವಿದ್ಯಾಲಯದ 
ಪ್ರವೇಶಗಳು ವರ್ಗ , ಜಾತಿ, ಮತ, ಲಿಂಗ ಅಥವಾ ರಾಷ್ಟ್ರ ಭೇದವಿಲ್ಲದೆ ಎಲ್ಲಾ ವ್ಯಕ್ತಿಗಳಿಗೂ ಮುಕ್ತವಾಗಿರತಕ್ಕದ್ದು. ಎಲ್ಲಾ ಪ್ರವೇಶಗಳನ್ನು ಅರ್ಹತಾ 
ಪರೀಕ್ಷೆಗಳಲ್ಲಿನ ಅರ್ಹತೆಯ ಆಧಾರದ ಮೇಲೆ ಮಾಡತಕ್ಕದ್ದು: 

ಪರಂತು, ವಿಶ್ವವಿದ್ಯಾಲಯದ ಎಲ್ಲಾ ಕೋರ್ಸುಗಳ ಪ್ರವೇಶದಲ್ಲಿ ಶೇಕಡಾ ನಲವತರಷನ್ನು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೀಸಲಿಡತಕ್ಕದು 
ಮತ್ತು ಪ್ರವೇಶಗಳನ್ನು ರಾಜ್ಯ ಸರ್ಕಾರವು ಅಥವಾ ಅದರ ಏಜೆನ್ಸಿಯು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಮಾಡತಕ್ಕದ್ದು ಮತ್ತು 
ಸೀಟುಗಳನ್ನು ಅರ್ಹತೆ ಮತ್ತು ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ರೂಪಿಸುವ ಮೀಸಲಾತಿ ನೀತಿಗೆ ಅನುಸಾರವಾಗಿ ಹಂಚಿಕೆ ಮಾಡತಕ್ಕದ್ದು: 


( xviii) 


ಪಬಂದ 


( Xix) 


೨೫೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಮತ್ತು ಪರಂತು, ಯಾವುದೇ ಕೋರ್ಸಿನಲ್ಲಿ ಹತ್ತಕ್ಕಿಂತ ಕಡಿಮೆ ಸೀಟುಗಳು ಇರುವಲ್ಲಿ , ಸ್ನಾತಕೋತ್ತರ ಇಂಥ ಕೋರ್ಸುಗಳನ್ನು ಒಟ್ಟಿಗೆ 
ಒಂದುಗೂಡಿಸುವ ಮೂಲಕ ಮೀಸಲಿಡತಕ್ಕದ್ದು ಮತ್ತು ಯಾವುದೇ ಕೋರ್ಸಿನಲ್ಲಿ ಮೂರು ಸೀಟುಗಳಿಗಿಂತ ಕಡಿಮೆ ಇರುವಲ್ಲಿ, ಅವುಗಳನ್ನು ಸುತ್ತು 
ಸರದಿಯಲ್ಲಿ ಮೀಸಲಿಡತಕ್ಕದ್ದು. 

10. ರಾಷ್ಟ್ರೀಯ ಅಧಿಮಾನ್ಯತೆ.- ವಿಶ್ವವಿದ್ಯಾಲಯವು ಪ್ರಾರಂಭವಾದ ತರುವಾಯ ಆದಷ್ಟು ಬೇಗನೆ ಸಂಬಂಧಪಟ್ಟ ಶಾಸನಾತ್ಮಕ ರಾಷ್ಟ್ರೀಯ 
ಅಧಿಮಾನ್ಯತಾ ಸಂಸ್ಥೆಗಳಿಂದ ಅಧಿಮಾನ್ಯತೆಯನ್ನು ಕೋರತಕ್ಕದ್ದು ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳು ನಡೆಸುವ ಎಲ್ಲಾ ವ್ಯಾಸಂಗ ಕ್ರಮಗಳು ರಾಷ್ಟ್ರೀಯ 
ಅಧಿಮಾನ್ಯತಾ ಸಂಸ್ಥೆಗಳ ವಿನಿಯಮಗಳಿಗೆ ಅನುಸಾರವಾಗಿ ಇರತಕ್ಕದ್ದು. 

11 . ಪ್ರಾಯೋಜಕ ಸಂಸ್ಥೆಯ ಅಧಿಕಾರಗಳು.- ಪ್ರಾಯೋಜಕ ಸಂಸ್ಥೆಯು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಇವುಗಳಲ್ಲಿ ಪ್ರತಿಯೊಂದನ್ನು ಪ್ರಾಯೋಜಕ ಸಂಸ್ಥೆಯು ತನ್ನ ವಿವೇಚನಾನುಸಾರ ಚಲಾಯಿಸಬಹುದು, ಎಂದರೆ : 

ಕುಲಾಧಿಪತಿಯವರನ್ನು ನೇಮಿಸುವುದು ಅಥವಾ ಪುನರ್‌ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು ಅಂತ್ಯಗೊಳಿಸುವುದು; 
ವಿಶ್ವವಿದ್ಯಾಲಯದ ಪ್ರಥಮ ಪ್ರಬಂಧಕ ಮಂಡಳಿಯನ್ನು ರಚಿಸುವುದು; 

ಪ್ರಬಂಧಕ ಮಂಡಳಿಯ ಅಧ್ಯಕ್ಷರನ್ನು ನಾಮನಿರ್ದೇಶಿಸುವುದು ; 
(iv ) ಪ್ರಬಂಧಕ ಮಂಡಳಿಯ ಸದಸ್ಯರಾಗಿ ಮೂರು ವ್ಯಕ್ತಿಗಳನ್ನು ನಾಮನಿರ್ದೇಶಿಸುವುದು; 

ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾಗಿ ಇಬ್ಬರು ವ್ಯಕ್ತಿಗಳನ್ನು ನಾಮ ನಿರ್ದೇಶಿಸುವುದು ; 

ವಿಶ್ವವಿದ್ಯಾಲಯದ ದತ್ತಿ ನಿಧಿಗೆ ದೇಣಿಗೆ ನೀಡಲು ನಿಧಿ ಮೂಲಗಳನ್ನು ನಿರ್ಧರಿಸುವುದು; 
( vii) ವಿಶ್ವವಿದ್ಯಾಲಯದ ಹಣದ ವಿನಿಯೋಗ ಮತ್ತು ವೆಚ್ಚ ಮಾಡುವುದನ್ನು ನಿರ್ಧರಿಸುವುದು 
( viii) ಈ ಅಧಿನಿಯಮದಲ್ಲಿ ಉಪಬಂಧಿಸಿರುವ ವಿಧಾನದಲ್ಲಿ ಪ್ರಬಂಧಕ ಮಂಡಳಿಯ ಸಭೆಯಲ್ಲಿಯ ಯಾವುದೇ ವಿವಾದಗಳನ್ನು 

ಬಗೆಹರಿಸುವುದು ; 


ಅಧ್ಯಾಯ – III 

ವಿಶ್ವವಿದ್ಯಾಲಯದ ಅಧಿಕಾರಿಗಳು 
12 . ವಿಶ್ವವಿದ್ಯಾಲಯದ ಅಧಿಕಾರಿಗಳು.- ಈ ಮುಂದಿನವರು ವಿಶ್ವವಿದ್ಯಾಲಯದ ಅಧಿಕಾರಿಗಳಾಗಿರತಕ್ಕದ್ದು, ಎಂದರೆ: 

ಸಂದರ್ಶಕರು ; 


ಸಹ - ಸಂದರ್ಶಕರು; 


ಕುಲಾಧಿಪತಿಗಳು; 


ಕುಲಪತಿಗಳು; 


ಸಹಕುಲಪತಿಗಳು; 
( vi) ಕುಲಸಚಿವರು ; 
(vi) ಹಣಕಾಸು ಅಧಿಕಾರಿ; ಮತ್ತು 
(vii) ಪರಿನಿಯಮಗಳ ಮೂಲಕ ವಿಶ್ವವಿದ್ಯಾಲಯದ ಅಧಿಕಾರಿಗಳೆಂದು ಘೋಷಿಸಬಹುದಾದಂಥ ಇತರ ಅಧಿಕಾರಿಗಳು. 

13. ಸಂದರ್ಶಕರು.- (1) ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರು ವಿಶ್ವವಿದ್ಯಾಲಯದ ಸಂದರ್ಶಕರಾಗಿರತಕ್ಕದ್ದು ಮತ್ತು ಸಂದರ್ಶಕರು 
ವಿಶ್ವವಿದ್ಯಾಲಯದ ಕಾರ್ಯನಿರ್ವಹಣೆಯ ಸುಧಾರಣೆಗಾಗಿ ಸಲಹೆಗಳನ್ನು ನೀಡಬಹುದು. 

(2) ಸಂದರ್ಶಕರು, ಪದವಿಗಳನ್ನು ಮತ್ತು ಡಿಪ್ಲೋಮೊಗಳನ್ನು ಪ್ರದಾನ ಮಾಡಲು ವಿಶ್ವವಿದ್ಯಾಲಯದ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು 
ವಹಿಸತಕ್ಕದ್ದು. 

(3) ಸಂದರ್ಶಕರು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಎಂದರೆ: 
(i) ವಿಶ್ವವಿದ್ಯಾಲಯದ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ, ಯಾವುದೇ ಪತ್ರ ಅಥವಾ ಮಾಹಿತಿಯನ್ನು ತರಿಸಿಕೊಳ್ಳುವುದು; 
( ii) ಸಂದರ್ಶಕರು, ಅವರು ಸ್ವೀಕರಿಸಿದ ಮಾಹಿತಿಯ ಆಧಾರದ ಮೇಲೆ ವಿಶ್ವವಿದ್ಯಾಲಯಗಳ ಯಾವುದೇ ಪ್ರಾಧಿಕಾರವು ಮಾಡಿದ ಯಾವುದೇ 

ಆದೇಶ, ನಡೆಸಿದ ವ್ಯವಹರಣೆಗಳು ಅಥವಾ ಕೈಗೊಂಡ ತೀರ್ಮಾನಗಳು , ಈ ಅಧಿನಿಯಮಕ್ಕೆ, ವಿನಿಯಮಗಳಿಗೆ ಅಥವಾ ನಿಯಮಗಳಿಗೆ 
ಪೂರಕವಾಗಿಲ್ಲವೆಂದು ಮನಗಂಡರೆ ಅವರು ವಿಶ್ವವಿದ್ಯಾಲಯದ ಹಿತಾಸಕ್ತಿಯಿಂದ ತಾವು ಸೂಕ್ತವೆಂದು ಭಾವಿಸಬಹುದಾದ ಅಂಥ 

ನಿರ್ದೇಶನಗಳನ್ನು ಹೊರಡಿಸಬಹುದು ಮತ್ತು ಹಾಗೆ ಹೊರಡಿಸಿದ ನಿರ್ದೇಶನಗಳನ್ನು ಸಂಬಂಧಪಟ್ಟವರೆಲ್ಲರೂ ಪಾಲಿಸತಕ್ಕದ್ದು. 
14. ಸಹ - ಸಂದರ್ಶಕರು.- (1) ಕರ್ನಾಟಕ ಸರ್ಕಾರದ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ವಿಶ್ವವಿದ್ಯಾಲಯದ ಸಹ - ಸಂದರ್ಶಕರಾಗಿರತಕ್ಕದ್ದು . 

(2) ಸಂದರ್ಶಕರ ಅನುಪಸ್ಥಿತಿಯಲ್ಲಿ ಸಹ -ಸಂದರ್ಶಕರು ಪದವಿಗಳನ್ನು ಮತ್ತು ಡಿಪ್ಲೋಮೊಗಳನ್ನು ಪ್ರದಾನ ಮಾಡಲು ವಿಶ್ವವಿದ್ಯಾಲಯದ 
ಘಟಿಕೋತ್ಸವದಲ್ಲಿ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

೨೫೦೫ 
15. ಕುಲಾಧಿಪತಿಗಳು.- (1) ಕುಲಾಧಿಪತಿಯವರನ್ನು ಪ್ರಾಯೋಜಕ ಸಂಸ್ಥೆಯು ನೇಮಿಸತಕ್ಕದ್ದು . 

(2) ಪ್ರಾಯೋಜಕ ಸಂಸ್ಥೆಯ ಸಂಸ್ಥಾಪಿತ ನ್ಯಾಸಧಾರಿಯು ಮೊದಲನೇ ಕುಲಾಧಿಪತಿಗಳಾಗಿರತಕ್ಕದ್ದು, ಅವರು ತಮ್ಮ ಜೀವನಪರ್ಯಂತ ಅಥವಾ 
ಅವರು ತಮ್ಮ ಪದವನ್ನು ಬಿಟ್ಟುಕೊಡುವವರೆಗೆ ಕುಲಾಧಿಪತಿಗಳಾಗಿ ಪದಧಾರಣ ಮಾಡಿರತಕ್ಕದ್ದು. 

(3) ತದನಂತರದ ಕುಲಾಧಿಪತಿಗಳು, ಅಂಥ ನೇಮಕಾತಿಯನ್ನು ಪರಿಗಣಿಸುವ ಸಂದರ್ಭದಲ್ಲಿ ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ, 
ಪ್ರಾಯೋಜಕ ಸಂಸ್ಥೆಯ ನ್ಯಾಸಧಾರಿಯಾಗಿರತಕ್ಕದ್ದು ಅಥವಾ ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ ಅಥವಾ ಸಾರ್ವಜನಿಕ ಜೀವನ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಮಟ್ಟದ 
ಛಾಪನ್ನು ಪಡೆದಿರುವ ಅಂಥ ಇತರ ವ್ಯಕ್ತಿಯಾಗಿರತಕ್ಕದ್ದು. 

(4) ಹಾಗೆ ನೇಮಕಗೊಂಡ ತದನಂತರದ ಕುಲಾಧಿಪತಿಗಳು ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ ಪದಧಾರಣ ಮಾಡತಕ್ಕದ್ದು . 

( 5) ಕುಲಾಧಿಪತಿಗಳು ಈ ಅಧಿನಿಯಮದ ಅಥವಾ ಅದರಡಿಯಲ್ಲಿ ರಚಿಸಿದ ಪರಿನಿಯಮಗಳ ಅಡಿಯಲ್ಲಿ ಅವರಿಗೆ ಪ್ರದಾನ ಮಾಡಬಹುದಾದ 
ಅಂಥ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಅವುಗಳಲ್ಲಿ ಈ ಮುಂದಿನ ಅಧಿಕಾರಗಳು ಒಳಗೊಂಡಿರತಕ್ಕದ್ದು, ಎಂದರೆ: 

ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿ ಕಾರ್ಯ ನಿರ್ವಹಿಸುವುದು; 
ಸಂದರ್ಶಕರ ಮತ್ತು ಸಹ - ಸಂದರ್ಶಕರಿಬ್ಬರ ಗೈರುಹಾಜರಿಯಲ್ಲಿ ವಿಶ್ವವಿದ್ಯಾಲಯದ ಎಲ್ಲಾ ಘಟಿಕೋತ್ಸವಗಳಲ್ಲಿ ಅಧ್ಯಕ್ಷತೆಯನ್ನು 
ವಹಿಸುವುದು ; 
ವಿಶ್ವವಿದ್ಯಾಲಯದ ಪ್ರಬಂಧಕ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುವುದು ; 
ಈ ಅಧಿನಿಯಮ ಮತ್ತು ಪರಿನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ ಕುಲಪತಿಗಳನ್ನು ನೇಮಿಸುವುದು ಅಥವಾ 
ಪುನರ್ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು ಅಂತ್ಯಗೊಳಿಸುವುದು; 
ಈ ಅಧಿನಿಯಮದ 16ನೇ ಪ್ರಕರಣದ ( 2) ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಿದ ನಾಮನಿರ್ದೇಶಕ ಸಮಿತಿಯ ಸದಸ್ಯರಾಗಿ ಒಬ್ಬ 
ವ್ಯಕ್ತಿಯನ್ನು ನಾಮನಿರ್ದೇಶನ ಮಾಡುವುದು; 

ಸಹಕುಲಪತಿಗಳು , ಡೀನ್, ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿಗಳ ನೇಮಕಾತಿಯನ್ನು ಪೂರ್ವಾನುಮೋದಿಸುವುದು ; 
(vii) ಪ್ರಬಂಧಕ ಮಂಡಳಿಯ ಸದಸ್ಯರನ್ನಾಗಿ ಇಬ್ಬರು ಶಿಕ್ಷಣ ತಜ್ಞರನ್ನು ನಾಮನಿರ್ದೇಶಿಸುವುದು ; 
(viii) ಮೊದಲ ಸಹಕುಲಪತಿಗಳು ಮತ್ತು ಹಣಕಾಸು ಅಧಿಕಾರಿಗಳನ್ನು ನೇಮಿಸುವುದು; 
(ix) ಮೊದಲ ವ್ಯವಸ್ಥಾಪನಾ ಮಂಡಳಿ, ಹಣಕಾಸು ಸಮಿತಿ, ಸಂಶೋಧನಾ ಪರಿಷತ್ತು ಹಾಗೂ ಶೈಕ್ಷಣಿಕ ಪರಿಷತ್ತುಗಳನ್ನು ರಚಿಸುವುದು; 

ಈ ಅಧಿನಿಯಮದಲ್ಲಿ ಉಪಬಂಧಿಸಿದ ವಿಧಾನದಲ್ಲಿ ಕಾರ್ಯಸೂಚಿ ವಿಷಯಗಳನ್ನು ಪೂರ್ವಾನುಮೋದಿಸುವುದು; 
( xi) ಈ ಅಧಿನಿಯಮದಲ್ಲಿ ಉಪಬಂಧಿಸಿದ ವಿಧಾನದಲ್ಲಿ ( ಪ್ರಬಂಧಕ ಮಂಡಳಿಯ ಸಭೆಯಲ್ಲಿ ಉಂಟಾದ ವಿವಾದಗಳನ್ನು ಹೊರತುಪಡಿಸಿ) 

ವಿವಾದಗಳನ್ನು ಪರಿಹರಿಸುವುದು . 
(6) ಪದಾಧಿಕಾರಿ ಅಥವಾ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯದ ಯಾವುದೇ ಇತರ ಪದಾಧಿಕಾರಿ ಅಥವಾ ಸಂಸ್ಥೆಗಳ ನಡುವೆ ವಿವಾದಗಳು 
ಉಂಟಾದಲ್ಲಿ, ಆ ವಿವಾದವನ್ನು ಕುಲಾಧಿಪತಿಯವರ ಪರ್ಯಾಲೋಚನೆಗೆ ಕಳುಹಿಸತಕ್ಕದ್ದು ಮತ್ತು ಅಂಥ ವಿವಾದದ ಸಂದರ್ಭದಲ್ಲಿ ಕುಲಾಧಿಪತಿಯವರ 
ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ ವಿಶ್ವವಿದ್ಯಾಲಯವು ಬದ್ದವಾಗಿರತಕ್ಕದ್ದು. 

16. ಕುಲಪತಿಗಳು.- (1) ( 2) ನೇ ಉಪಪ್ರಕರಣದ ಉಪಬಂಧಗಳಿಗೆ ಅನುಸಾರವಾಗಿ ನಾಮನಿರ್ದೇಶಕ ಸಮಿತಿಯು ಶಿಫಾರಸ್ಸು ಮಾಡಿದ ಮೂರು 
ವ್ಯಕ್ತಿಗಳ ಪೈಕಿಯಿಂದ ಒಬ್ಬರನ್ನು ಮೂರು ವರ್ಷಗಳ ಅವಧಿಗಾಗಿ ಕುಲಪತಿಗಳನ್ನಾಗಿ, ಪರಿನಿಯಮಗಳಲ್ಲಿ ನಿಯಮಿಸಬಹುದಾದಂಥ ನಿಬಂಧನೆಗಳು ಮತ್ತು 
ಷರತ್ತುಗಳ ಮೇಲೆ ಕುಲಾಧಿಪತಿಯವರು ನೇಮಿಸತಕ್ಕದ್ದು, ಮೂರು ವರ್ಷಗಳ ಅವಧಿಯು ಮುಗಿದ ತರುವಾಯ, ಇದನ್ನು ಮೂರು ವರ್ಷಗಳ 
ಮತ್ತೊಂದು ಅವಧಿಗೆ ನವೀಕರಿಸಬಹುದು: 

ಪರಂತು, ಕುಲಪತಿಯವರು, ತಮ್ಮ ಅವಧಿ ಮುಗಿದ ನಂತರವೂ ಹೊಸ ಕುಲಪತಿಯವರು ಸೇರಿಕೊಳ್ಳುವವರೆಗೆ ಪದದಲ್ಲಿ 
ಮುಂದುವರೆಯತಕ್ಕದ್ದು. ಆದಾಗ್ಯೂ ಈ ಅವಧಿಯು ಯಾವುದೇ ಸಂದರ್ಭದಲ್ಲಿ ಒಂದು ವರ್ಷವನ್ನು ಮೀರತಕ್ಕದ್ದಲ್ಲ. 
(2) (1) ನೇ ಉಪಪ್ರಕರಣದಲ್ಲಿ ಹೇಳಿರುವ ನಾಮನಿರ್ದೇಶಕ ಸಮಿತಿಯಲ್ಲಿ ಈ ಮುಂದಿನ ವ್ಯಕ್ತಿಗಳು ಇರತಕ್ಕದ್ದು, ಎಂದರೆ: 

ಕುಲಾಧಿಪತಿಯವರು ನಾಮನಿರ್ದೇಶಿಸಿದ ಒಬ್ಬ ವ್ಯಕ್ತಿ; 
(i) ಪ್ರಬಂಧಕ ಮಂಡಳಿಯ ಇಬ್ಬರು ನಾಮ ನಿರ್ದೇಶಿತರು, ಇವರಲ್ಲಿ ಒಬ್ಬರನ್ನು ಪ್ರಬಂಧಕ ಮಂಡಳಿಯು ಸಮಿತಿಯ ಸಂಚಾಲಕರೆಂದು 

ನಾಮನಿರ್ದೇಶಿಸತಕ್ಕದ್ದು . 
( 3) ನಾಮನಿರ್ದೇಶಕ ಸಮಿತಿಯು, ಅರ್ಹತೆಯ ಆಧಾರದ ಮೇಲೆ ಕುಲಪತಿಯ ಹುದ್ದೆಗೆ ಸೂಕ್ತವಾದ ಮೂರು ವ್ಯಕ್ತಿಗಳ ಹೆಸರನ್ನು ಶಿಫಾರಸ್ಸು 
ಮಾಡತಕ್ಕದ್ದು ಮತ್ತು ಅದನ್ನು ಪ್ರತಿಯೊಬ್ಬ ವ್ಯಕ್ತಿಯ ವಿದ್ಯಾರ್ಹತೆ ಮತ್ತಿತರ ವಿಶಿಷ್ಟ ಪ್ರಶಸ್ತಿಗಳನ್ನು ತಿಳಿಸುವ ಒಂದು ಸಂಕ್ಷಿಪ್ತ ವರದಿಯೊಂದಿಗೆ 
ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು. 

(4) ಕುಲಪತಿಯವರು ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯನಿರ್ವಾಹಕ ಮತ್ತು ಶೈಕ್ಷಣಿಕ ಅಧಿಕಾರಿಯಾಗಿರತಕ್ಕದ್ದು ಮತ್ತು ವಿಶ್ವವಿದ್ಯಾಲಯದ 
ವ್ಯವಹಾರಗಳ ಬಗ್ಗೆ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಚಲಾಯಿಸತಕ್ಕದ್ದು ಹಾಗೂ ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳ ತೀರ್ಮಾನಗಳನ್ನು 
ಜಾರಿಗೊಳಿಸತಕ್ಕದ್ದು : 


೨೫೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಪರಂತು, ಶಿಕ್ಷಕರ ನೇಮಕಾತಿಯನ್ನು ಹೊರತುಪಡಿಸಿ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕಾದ ತುರ್ತು ಸ್ವರೂಪದ ಯಾವುದೇ ಇತರ 
ವಿಷಯಗಳಲ್ಲಿ ಮತ್ತು ಅದನ್ನು ಈ ಅಧಿನಿಯಮದ ಮೂಲಕ ಅಥವಾ ಅದರ ಅಡಿಯಲ್ಲಿ ವಿಶ್ವವಿದ್ಯಾಲಯವು ಇದಕ್ಕಾಗಿ ಅಧಿಕೃತಗೊಳಿಸಿದ್ದ ಯಾವೊಬ್ಬ 
ಅಧಿಕಾರಿ ಅಥವಾ ಪ್ರಾಧಿಕಾರ ಅಥವಾ ಇತರ ಸಂಸ್ಥೆಯು ಕೂಡಲೇ ಕ್ರಮಕೈಗೊಳ್ಳುವುದು ಸಾಧ್ಯವಿರದಿರುವಾಗ ಕುಲಪತಿಯವರು ತಾನು ಸೂಕ್ತವೆಂದು 
ಭಾವಿಸಬಹುದಾದಂತಹ ಕ್ರಮವನ್ನು ಕುಲಾಧಿಪತಿಯವರ ಲಿಖಿತ ಪೂರ್ವಾನುಮೋದನೆಯನ್ನು ಪಡೆದು ಕೈಗೊಳ್ಳತಕ್ಕದ್ದು . 

(5) ಕುಲಪತಿಯವರು ಪರಿನಿಯಮಗಳು ಅಥವಾ ನಿಯಮಗಳಲ್ಲಿ ಹೇಳಲಾದ ಅಂಥ ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ 
ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು: 

ಪರಂತು, ಕುಲಪತಿಗಳ ಅಭಿಪ್ರಾಯದಲ್ಲಿ, ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರದ ಯಾವುದೇ ನಿರ್ಣಯವು, ಈ ಅಧಿನಿಯಮ ಅಥವಾ 
ಅದರಡಿಯಲ್ಲಿ ರಚಿಸಿದ ಪರಿನಿಯಮಗಳು , ವಿನಿಯಮಗಳು ಅಥವಾ ನಿಯಮಗಳ ಮೂಲಕ ಪ್ರದತ್ತವಾದ ಅಧಿಕಾರದ ಹೊರಗಿದ್ದರೆ ಅಥವಾ 
ವಿಶ್ವವಿದ್ಯಾಲಯದ ಹಿತಾಸಕ್ತಿಗೆ ಪ್ರತಿಕೂಲವಾಗಬಹುದಾಗಿದ್ದರೆ, ಅದರ ನಿರ್ಣಯದ ದಿನಾಂಕದಿಂದ ಹದಿನೈದು ದಿನಗಳ ಒಳಗೆ ತನ್ನ ನಿರ್ಣಯವನ್ನು 
ಪರಿಷ್ಕರಿಸಲು ಸಂಬಂಧಪಟ್ಟ ಪ್ರಾಧಿಕಾರವನ್ನು ಆತನು ಕೋರತಕ್ಕದ್ದು ಮತ್ತು ಪ್ರಾಧಿಕಾರವು ಅಂಥ ನಿರ್ಣಯವನ್ನು ಸಂಪೂರ್ಣವಾಗಿ ಅಥವಾ ಭಾಗಶ: ವಾಗಿ 

ರಾಕರಿಸಿದ ಸಂದರ್ಭದಲ್ಲಿ ಅಥವಾ ಹದಿನೈದು ದಿನಗಳೊಳಗೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಲು ವಿಫಲವಾದಲ್ಲಿ, ನಂತರ ಅಂಥ 
ವಿಷಯವನ್ನು ಕುಲಾಧಿಪತಿಗಳಿಗೆ ಕಳುಹಿಸತಕ್ಕದ್ದು ಮತ್ತು ಈ ಬಗ್ಗೆ ಇವರ ತೀರ್ಮಾನವೇ ಅಂತಿಮವಾಗಿರತಕ್ಕದ್ದು. 
(6) ಕುಲಪತಿಯವರ ಸೇವೆಗಳನ್ನು , ಪ್ರಬಂಧಕ ಮಂಡಳಿಯ ಅನುಮೋದನೆಯೊಂದಿಗೆ ಮತ್ತು ಸಹಜ ನ್ಯಾಯದ ತತ್ವಗಳನ್ನು ಅನುಸರಿಸಿದ 

ಮೇಲೆ ಅಂತ್ಯಗೊಳಿಸುವ ಸಂದರ್ಭವೂ ಸೇರಿದಂತೆ, ಪ್ರಕರಣದ ಬಗ್ಗೆ ಕುಲಪತಿಯು ತನ್ನ ಅಹವಾಲನ್ನು ಹೇಳಿಕೊಳ್ಳಲು 
ಸೂಕ್ತ ಅವಕಾಶವನ್ನು ನೀಡಿದ ತರುವಾಯ, ಕುಲಾಧಿಪತಿಯವರು ಅಂತ್ಯಗೊಳಿಸಬಹುದು. 

( 7) ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಸಂದರ್ಶಕರು, ಸಹ - ಸಂದರ್ಶಕರು ಮತ್ತು ಕುಲಾಧಿಪತಿಯವರು ಇವರುಗಳ ಗೈರು ಹಾಜರಿಯ 
ಸಂದರ್ಭದಲ್ಲಿ ಕುಲಪತಿಯವರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. 

17. ಸಹಕುಲಪತಿಗಳು.- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು ಮೂರು ಜನರನ್ನು ಮೀರದಂತೆ 
ಸಹಕುಲಪತಿಗಳನ್ನು ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂಥ ವಿಧಾನದಲ್ಲಿ ನೇಮಕಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

18. ವ್ಯಾಸಂಗ ವಿಭಾಗಗಳ ಡೀನ್‌ಗಳು. - ಕುಲಪತಿಯವರು , ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು ಪರಿನಿಯಮಗಳ 
ಮೂಲಕ ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ವ್ಯಾಸಂಗ ವಿಭಾಗಗಳ ಡೀನ್‌ಗಳನ್ನು ನೇಮಕಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

19 . ಕುಲಸಚಿವರು.- (1) ಕುಲಾಧಿಪತಿಯವರು, ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂಥ ವಿಧಾನದಲ್ಲಿ ಮತ್ತು ಅಂಥ ನಿಬಂಧನೆ 
ಮತ್ತು ಷರತ್ತುಗಳ ಮೇಲೆ ಕುಲಸಚಿವರನ್ನು ನೇಮಕ ಮಾಡತಕ್ಕದ್ದು. 

(2) ಪರಿನಿಯಮಗಳಲ್ಲಿ ಪರಿಭಾಷಿಸಿರುವಂಥ ಎಲ್ಲಾ ಕರಾರುಗಳನ್ನು ವಿಶ್ವವಿದ್ಯಾಲಯದ ಪರವಾಗಿ ಕುಲಸಚಿವರು ಮಾಡಿಕೊಳ್ಳತಕ್ಕದ್ದು ಮತ್ತು 
ಅದಕ್ಕೆ ಸಹಿ ಹಾಕತಕ್ಕದ್ದು. 

(3) ಕುಲಸಚಿವರು ವಿಶ್ವವಿದ್ಯಾಲಯದ ಪರವಾಗಿ ದಾಖಲೆಗಳನ್ನು ಅಧಿಕೃತಗೊಳಿಸುವ ಅಧಿಕಾರವನ್ನು ಹೊಂದಿರತಕ್ಕದ್ದು ಹಾಗೂ 
ಪರಿನಿಯಮಗಳಿಂದ ಪ್ರದತ್ತಗೊಳಿಸಬಹುದಾದಂಥ ಅಥವಾ ಕುಲಾಧಿಪತಿಯವರು ಮತ್ತು ಕುಲಪತಿಯವರು ಕಾಲಕಾಲಕ್ಕೆ ಅಗತ್ಯಪಡಿಸಬಹುದಾದ ಅಂಥ 
ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

(4) ಕುಲಸಚಿವರು ವಿಶ್ವವಿದ್ಯಾಲಯದ ದಾಖಲೆಗಳು ಮತ್ತು ಸಾಮಾನ್ಯ ಮೊಹರನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸಿಕೊಂಡು ಬರುವ 
ಹೊಣೆಗಾರಿಕೆಯನ್ನು ಹೊಂದಿರತಕ್ಕದ್ದು ಮತ್ತು ಕುಲಾಧಿಪತಿಯವರು, ಕುಲಪತಿಯವರು ಅಥವಾ ಇತರ ಯಾವುದೇ ಪ್ರಾಧಿಕಾರವು ಕೋರಿದಂಥ ಎಲ್ಲಾ 
ಅಂಥ ಮಾಹಿತಿಯನ್ನು ಮತ್ತು ದಾಖಲೆಗಳನ್ನು ಅವರ ಮುಂದೆ ಮಂಡಿಸಲು ಬದ್ಧರಾಗಿತಕ್ಕದ್ದು. 

20 . ಹಣಕಾಸು ಅಧಿಕಾರಿ .- ಕುಲಪತಿಯವರು , ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು, ಪರಿನಿಯಮಗಳ ಮೂಲಕ 
ಪ್ರದತ್ತಗೊಳಿಸಬಹುದಾದ ಅಂಥ ವಿಧಾನದಲ್ಲಿ ಹಣಕಾಸು ಅಧಿಕಾರಿಯನ್ನು ನೇಮಕ ಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

21, ಇತರ ಅಧಿಕಾರಿಗಳು - ವಿಶ್ವವಿದ್ಯಾಲಯದ ಇತರ ಅಧಿಕಾರಿಗಳ ನೇಮಕಾತಿಯ ವಿಧಾನ, ಸೇವಾ ನಿಬಂಧನೆಗಳು ಮತ್ತು ಷರತ್ತುಗಳು ಹಾಗೂ 
ಅವರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 


ಅಧ್ಯಾಯ - IV 

ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು 
22 . ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು.- ಈ ಮುಂದಿನವುಗಳು ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳಾಗಿರತಕ್ಕದ್ದು, ಎಂದರೆ: 
(1) ಪ್ರಬಂಧಕ ಮಂಡಳಿ ; 

ವ್ಯವಸ್ಥಾಪನ ಮಂಡಳಿ; 
(i) ಶೈಕ್ಷಣಿಕ ಪರಿಷತ್ತು; 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೫೦೭ 


(iv ) ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು; 

ಹಣಕಾಸು ಸಮಿತಿ; ಮತ್ತು 
( vi) ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳೆಂದು ಪರಿನಿಯಮಗಳ ಮೂಲಕ ಘೋಷಿಸಬಹುದಾದ ಅಂಥ ಇತರ ಪ್ರಾಧಿಕಾರಗಳು . 
23. ಪ್ರಬಂಧಕ ಮಂಡಳಿ ಮತ್ತು ಇದರ ಅಧಿಕಾರಗಳು.-(1) ಪ್ರಬಂಧಕ ಮಂಡಳಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 
(6) ಕುಲಾಧಿಪತಿಯವರು 

ಅಧ್ಯಕ್ಷರು; 
ಕುಲಪತಿಯವರು 

ಸದಸ್ಯರು; 
ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು /ಕಾರ್ಯದರ್ಶಿಗಳು , ಉನ್ನತ ಶಿಕ್ಷಣ ಇಲಾಖೆ ಅಥವಾ ಉಪ ಕಾರ್ಯದರ್ಶಿ 
ದರ್ಜೆಗಿಂತ ಕಡಿಮೆಯಲ್ಲದ ದರ್ಜೆಯ ಆತನ ನಾಮನಿರ್ದೇಶಿತ; 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿ, ವೈದ್ಯಕೀಯ ಶಿಕ್ಷಣ ಅಥವಾ ಉಪ ಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ 
ದರ್ಜೆಯ ಆತನ ನಾಮನಿರ್ದೇಶಿತ; 
ರಾಜ್ಯ ಸರ್ಕಾರವು ನಾಮ ನಿರ್ದೇಶನ ಮಾಡಿದ ಆಡಳಿತವನ್ನು ಒಳಗೊಂಡಂತೆ ವ್ಯವಸ್ಥಾಪನೆ , ಹಣಕಾಸು ಅಥವಾ ಯಾವುದೇ ಇತರ 
ವಿಶೇಷ ಕ್ಷೇತ್ರದಲ್ಲಿನ ಒಬ್ಬರು ತಜ್ಞರು; 

ಪ್ರಾಯೋಜಕ ಸಂಸ್ಥೆಯು ನಾಮನಿರ್ದೇಶಿಸಿದ ಇಬ್ಬರು ವ್ಯಕ್ತಿಗಳು ಅವರ ಪೈಕಿ ಒಬ್ಬರು ಮಹಿಳೆಯಾಗಿರತಕ್ಕದ್ದು; 
(vi) ಸಹ ಕುಲಪತಿಯವರು ಮತದಾನದ ಹಕ್ಕಿಲ್ಲದ ಸದಸ್ಯರಾಗಿರತಕ್ಕದ್ದು; 
(vi) ವಿಶ್ವವಿದ್ಯಾಲಯ ಅನುದಾನ ಆಯೋಗದ ನಾಮನಿರ್ದೇಶಿತ ಒಬ್ಬ ಸುಪ್ರಸಿದ್ಧ ಶಿಕ್ಷಣ ತಜ್ಞರು. 
(2) ಕುಲಸಚಿವರು ಪ್ರಬಂಧಕ ಮಂಡಳಿಯ ಮತ ದಾನದ ಹಕ್ಕಿರದ ಸದಸ್ಯ ಕಾರ್ಯದರ್ಶಿಯಾಗಿರತಕ್ಕದ್ದು. 

( 3) ಪ್ರಬಂಧಕ ಮಂಡಳಿಯ ಸದಸ್ಯರ ಪದಾವಧಿ , ಸರ್ಕಾರದಿಂದ ನಾಮನಿರ್ದೇಶಿತರಾದ ಸದಸ್ಯರನ್ನು ಹೊರತುಪಡಿಸಿ , ಸದಸ್ಯರ ನೇಮಕಾತಿ, 
ನವೀಕರಣ ಮತ್ತು ತೆಗೆದುಹಾಕುವುದು ಮುಂತಾದವುಗಳು ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂತೆ ಇರತಕ್ಕದ್ದು . 

(4) ಪ್ರಬಂಧಕ ಮಂಡಳಿಯ ಎಲ್ಲಾ ಸಭೆಗಳಲ್ಲಿ ಕುಲಾಧಿಪತಿಯವರು ಯಾವಾಗಲೂ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು ಮತ್ತು ಅವರ 
ಗೈರುಹಾಜರಿಯಲ್ಲಿ ಕುಲಾಧಿಪತಿಯವರಿಂದ ನಾಮನಿರ್ದೇಶಿತರಾದ ಯಾರಾದರೂ ಒಬ್ಬರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. ಅಂಥ ಸಭೆಯ ಅಧ್ಯಕ್ಷತೆಯನ್ನು 
ವಹಿಸುವುದಕ್ಕೆ ಕುಲಾಧಿಪತಿಯವರು ಯಾವೊಬ್ಬ ವ್ಯಕ್ತಿಯನ್ನೂ ನಾಮನಿರ್ದೇಶನ ಮಾಡಿರದಿದ್ದಲ್ಲಿ, ಸಭೆಯಲ್ಲಿ ಹಾಜರಿರುವ ಸದಸ್ಯರು ಸರಳ ಬಹುಮತದ 
ಮೂಲಕ ಅವರುಗಳ ಪೈಕಿಯಿಂದಲೇ ಆ ಸಭೆಗೆ ಮಾತ್ರವೇ ಅಧ್ಯಕ್ಷನನ್ನು ಚುನಾಯಿಸತಕ್ಕದ್ದು. 

(5) ಪ್ರಬಂಧಕ ಮಂಡಳಿಯ ಎಲ್ಲಾ ಸಭೆಗಳಿಗೆ , ಅಂಥ ಸಭೆಯಲ್ಲಿ ಹಾಜರಾಗುವ ಮತ್ತು ಮತದಾನ ನೀಡುವ ಮೂರು ಜನ ಸದಸ್ಯರು 
ಗಣಪೂರ್ತಿ (ಕೋರಂ) ಆಗಿರತಕ್ಕದ್ದು: 

ಪರಂತು, ಪ್ರಬಂಧಕ ಮಂಡಳಿಯ ಯಾವುದೇ ಸಭೆಯ ಕೋರಂ ಪೂರ್ಣವಾಗಬೇಕಾದರೆ ಕುಲಾಧಿಪತಿಯವರು ಅಥವಾ ಪ್ರಾಯೋಜಕ 
ಸಂಸ್ಥೆಯ ಒಬ್ಬ ನಾಮನಿರ್ದೇಶಿತರು ಹಾಜರಿರುವುದು ಮತ್ತು ಕುಲಾಧಿಪತಿಯವರು ಅಥವಾ ಪ್ರಾಯೋಜಕ ಸಂಸ್ಥೆಯ ನಾಮನಿರ್ದೇಶಿತರು ಹಾಜರಾಗದೇ 
ಇದ್ದಾಗ ಕುಲಪತಿಯವರು ಹಾಜರಿರುವುದು ಯಾವಾಗಲೂ ಅವಶ್ಯವಾಗಿರತಕ್ಕದ್ದು. 

( 6 ) ಪ್ರಬಂಧಕ ಮಂಡಳಿಯು ವಿಶ್ವವಿದ್ಯಾಲಯದ ಪ್ರಧಾನ ಪ್ರಬಂಧಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಅದು ಈ ಮುಂದಿನ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಎಂದರೆ: 
(1) ವಿಶ್ವವಿದ್ಯಾಲಯದ ಶಾಸನಬದ್ಧ ಲೆಕ್ಕಪರಿಶೋಧಕರನ್ನು ನೇಮಕಗೊಳಿಸುವುದು; 

ವಿಶ್ವವಿದ್ಯಾಲಯವು ಅನುಸರಿಸಬೇಕಾದ ಕಾರ್ಯನೀತಿಗಳನ್ನು ರಚಿಸುವುದು; 
ಈ ಅಧಿನಿಯಮದ ಅಥವಾ ಪರಿನಿಯಮಗಳ ಅಥವಾ ನಿಯಮಗಳ ಉಪಬಂಧಗಳಿಗೆ ಅನುಗುಣವಾಗಿ ಇರದ ವಿಶ್ವವಿದ್ಯಾಲಯದ 
ಇತರ ಪ್ರಾಧಿಕಾರಗಳ ತೀರ್ಮಾನಗಳನ್ನು ಪುನರೀಕ್ಷಿಸುವುದು; 
ವಿಶ್ವವಿದ್ಯಾಲಯದ ಆಯವ್ಯಯ ಮತ್ತು ವಾರ್ಷಿಕ ವರದಿಗಳನ್ನು ಅನುಮೋದಿಸುವುದು; 
ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸುವುದು ಅಥವಾ ಈಗಾಗಲೇ ಇರುವ ಪರಿನಿಯಮಗಳು ಮತ್ತು ನಿಯಮಗಳನ್ನು 
ತಿದ್ದುಪಡಿ ಮಾಡುವುದು ಅಥವಾ ನಿರಸನಗೊಳಿಸುವುದು; 

ವಿಶ್ವವಿದ್ಯಾಲಯವನ್ನು ಸ್ವಯಂಸಮಾಪನಗೊಳಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವುದು; 
(vi) ಸರ್ಕಾರಕ್ಕೆ ಸಲ್ಲಿಸುವ ಪ್ರಸ್ತಾವಗಳನ್ನು ಅನುಮೋದಿಸುವುದು; 

ಶುಲ್ಕ ನಿಯಂತ್ರಣ ಸಮಿತಿಗೆ ಮೂವರು ಸದಸ್ಯರನ್ನು ನಾಮನಿರ್ದೇಶನ ಮಾಡುವುದು; 
(ix ) 

ವಿಶ್ವವಿದ್ಯಾಲಯದ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದಕ್ಕೆ ಅಪೇಕ್ಷಣೀಯವೆಂದು ಕಂಡುಬರುವಂಥ 

ತೀರ್ಮಾನಗಳನ್ನು ಮತ್ತು ಕ್ರಮಗಳನ್ನು ಕೈಗೊಳ್ಳುವುದು. 
( 7) ಪ್ರಬಂಧಕ ಮಂಡಳಿಯು ಒಂದು ವರ್ಷದಲ್ಲಿ ಕನಿಷ್ಠ ಮೂರು ಸಲ ಸಭೆ ಸೇರತಕ್ಕದ್ದು. 


( viii) 


೨೫೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


(8) ಪ್ರಬಂಧಕ ಮಂಡಳಿಯು ಶಾಸನದ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಂಥ ಸಮಯ ಮತ್ತು ಸ್ಥಳದಲ್ಲಿ ಸಭೆ ಸೇರತಕ್ಕದ್ದು. 
24 . ವ್ಯವಸ್ಥಾಪನಾ ಮಂಡಳಿ (1) ವ್ಯವಸ್ಥಾಪನಾ ಮಂಡಳಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 

ಕುಲಪತಿಗಳು ; 


ಸಹಕುಲಪತಿಗಳು ; 


(i) | ಕುಲಸಚಿವರು ; 

ಪ್ರಾಯೋಜಕ ಸಂಸ್ಥೆಯ ಇಬ್ಬರು ನಾಮನಿರ್ದೇಶಿತರು; 
( v) ಕುಲಪತಿಗಳು ನಾಮನಿರ್ದೇಶಿಸಬಹುದಾದ ವ್ಯಾಸಂಗ ವಿಭಾಗಗಳ ಇಬ್ಬರು ಡೀನ್‌ಗಳು; 

(2) ಕುಲಪತಿಯವರು ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಿರತಕ್ಕದ್ದು ಮತ್ತು ಕುಲಸಚಿವರು ವ್ಯವಸ್ಥಾಪನಾ ಮಂಡಳಿಯ 
ಕಾರ್ಯದರ್ಶಿಯಾಗಿರತಕ್ಕದ್ದು. 

(3) ವ್ಯವಸ್ಥಾಪನಾ ಮಂಡಳಿಯು ವಿಶ್ವವಿದ್ಯಾಲಯದ ಕಾರ್ಯನಿರ್ವಾಹಕ ಸಂಸ್ಥೆಯಾಗಿರತಕ್ಕದ್ದು. ವ್ಯವಸ್ಥಾಪನಾ ಮಂಡಳಿಯ ಅಧಿಕಾರಗಳು 
ಮತ್ತು ಪ್ರಕಾರ್ಯಗಳು ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 

( 4) ವ್ಯವಸ್ಥಾಪನಾ ಮಂಡಳಿಯ ಎಲ್ಲಾ ಸಭೆಗಳಲ್ಲಿ ಯಾವಾಗಲೂ ಕುಲಪತಿಯವರು ಅಧ್ಯಕ್ಷತೆ ವಹಿಸತಕ್ಕದ್ದು ಹಾಗೂ ಕುಲಪತಿಯವರ 
ಗೈರುಹಾಜರಿಯಲ್ಲಿ ಪ್ರಾಯೋಜಕ ಸಂಸ್ಥೆಯು ನಾಮನಿರ್ದೇಶನ ಮಾಡಿದವರು ಅಧ್ಯಕ್ಷತೆ ವಹಿಸತಕ್ಕದ್ದು ಮತ್ತು ಪ್ರಾಯೋಜಕ ಸಂಸ್ಥೆಯು ಯಾರನ್ನೂ 
ನಾಮನಿರ್ದೇಶನ ಮಾಡದೇ ಇದ್ದ ಸಂದರ್ಭದಲ್ಲಿ ಸಭೆಯಲ್ಲಿ ಹಾಜರಿರುವ ಸದಸ್ಯರು ಚುನಾಯಿಸಿದ ಯಾವುದೇ ಇತರ ಸದಸ್ಯರು ಅಧ್ಯಕ್ಷತೆಯನ್ನು 
ವಹಿಸತಕ್ಕದ್ದು . 

(5) ವ್ಯವಸ್ಥಾಪನಾ ಮಂಡಳಿಯ ಸಭೆಯಲ್ಲಿ ಯಾವುದೇ ವಿಷಯವನ್ನು ಕುರಿತು ವಿವಾದ ಉಂಟಾದಲ್ಲಿ ಸದರಿ ವಿಷಯವನ್ನು 
ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು ಮತ್ತು ಅಂಥ ವಿಷಯದ ಬಗ್ಗೆ ಕುಲಾಧಿಪತಿಯವರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ 
ವಿಶ್ವವಿದ್ಯಾಲಯವು ಬದ್ಧವಾಗಿರತಕ್ಕದ್ದು. 
25. ಶೈಕ್ಷಣಿಕ ಪರಿಷತ್ತು.-(1) ಶೈಕ್ಷಣಿಕ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ : 
ಕುಲಪತಿಯವರು 

- ಅಧ್ಯಕ್ಷರು 
ಸಹಕುಲಪತಿಯವರು 

- ಸದಸ್ಯರು 
ಕುಲಸಚಿವರು 

- ಕಾರ್ಯದರ್ಶಿಗಳು 
(iv) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 

(2) ಶೈಕ್ಷಣಿಕ ಪರಿಷತ್ತು ವಿಶ್ವವಿದ್ಯಾಲಯದ ಪ್ರಧಾನ ಶೈಕ್ಷಣಿಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಈ ಅಧಿನಿಯಮದ, ಪರಿನಿಯಮಗಳ, ವಿನಿಯಮಗಳ 
ಹಾಗೂ ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು, ವಿಶ್ವವಿದ್ಯಾಲಯದ ಶೈಕ್ಷಣಿಕ ಕಾರ್ಯನೀತಿಗಳನ್ನು ಸಮನ್ವಯಗೊಳಿಸತಕ್ಕದ್ದು ಮತ್ತು ಅದರ ಬಗ್ಗೆ 
ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು . 

26 . ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು.- (1) ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು ವಿಶ್ವವಿದ್ಯಾಲಯದ ಪ್ರಧಾನ ಸಂಶೋಧನೆ 
ಮತ್ತು ಅನ್ವೇಷಣಾ ಸಮಿತಿಯಾಗಿರತಕ್ಕದ್ದು ಹಾಗೂ ಸಂಶೋಧನೆ ಮತ್ತು ಅನ್ವೇಷಣಾ ಕ್ಷೇತ್ರಗಳ ಆದ್ಯತೆಯೂ ಒಳಗೊಂಡಂತೆ, ವಿಶ್ವವಿದ್ಯಾಲಯವು 
ಕೈಗೊಳ್ಳಬೇಕಾದ ಸಂಶೋಧನೆ ಮತ್ತು ಅನ್ವೇಷಣೆಯ ಬಗ್ಗೆ ಒಂದು ವ್ಯಾಪಕವಾದ ಪರಿಪೂರ್ಣ ಭವಿಷ್ಯದ್ ದೃಷ್ಟಿಯನ್ನು ಒದಗಿಸತಕ್ಕದ್ದು. ಸಂಶೋಧನೆ ಮತ್ತು 
ಅನ್ವೇಷಣಾ ಪರಿಷತ್ತು, ಈ ಅಧಿನಿಯಮದ, ಪರಿನಿಯಮಗಳ , ವಿನಿಯಮಗಳ ಮತ್ತು ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು, ವಿಶ್ವವಿದ್ಯಾಲಯದ 
ಸಂಶೋಧನೆ ಮತ್ತು ಅನ್ವೇಷಣಾ ಕಾರ್ಯನೀತಿಗಳನ್ನು ಸಮನ್ವಯಗೊಳಿಸತಕ್ಕದ್ದು ಮತ್ತು ಅದರ ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

(2) ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು , ಎಂದರೆ: 
(1) ಕುಲಪತಿಯವರು 

- ಅಧ್ಯಕ್ಷರು 
(ii) ಸಹಕುಲಪತಿಯವರು 

- ಸದಸ್ಯರು 
(i) ಸಂಶೋಧನೆಯ ಡೀನ್ 

- ಕಾರ್ಯದರ್ಶಿ 
(iv ) ಅನ್ವೇಷಣಾ ವಿಭಾಗದ ಮುಖ್ಯಸ್ಥರು 

- ಸದಸ್ಯರು 
(v) ಎಲ್ಲಾ ವ್ಯಾಸಂಗ ವಿಭಾಗಗಳ ಡೀನ್‌ಗಳು 

- ಸದಸ್ಯರು ಮತ್ತು 
( vi) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 
27 . ಹಣಕಾಸು ಸಮಿತಿ.- (1) ಹಣಕಾಸು ಸಮಿತಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 
ಕುಲಾಧಿಪತಿಯವರು ಅಥವಾ ಅವರ ನಾಮನಿರ್ದೇಶಿತರು 

- ಅಧ್ಯಕ್ಷರು 
ಕುಲಪತಿಯವರು 

- ಸದಸ್ಯರು 
(ii) ಕುಲಸಚಿವರು 

- ಸದಸ್ಯರು 


- 


3 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೫೦೯ 


U 


(iv) ಹಣಕಾಸು ಅಧಿಕಾರಿ 

- ಕಾರ್ಯದರ್ಶಿ 
(v) ಪ್ರಾಯೋಜಕ ಸಂಸ್ಥೆಯ ಒಬ್ಬ ನಾಮನಿರ್ದೇಶಿತರು 

- ಸದಸ್ಯರು; ಮತ್ತು 
(vi) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 

( 2) ಹಣಕಾಸು ಸಮಿತಿಯು ಹಣಕಾಸಿನ ವಿಷಯಗಳನ್ನು ಕೈಗೊಳ್ಳುವ ವಿಶ್ವವಿದ್ಯಾಲಯದ ಪ್ರಧಾನ ಹಣಕಾಸು ಸಂಸ್ಥೆಯಾಗಿರತಕ್ಕದ್ದು ಹಾಗೂ 
ಅದು ಈ ಅಧಿನಿಯಮ , ನಿಯಮಗಳು ಮತ್ತು ಪರಿನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು ವಿಶ್ವವಿದ್ಯಾಲಯದ ಹಣಕಾಸು ವಿಷಯಗಳನ್ನು 
ಸಮನ್ವಯಗೊಳಿಸತಕ್ಕದ್ದು ಮತ್ತು ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

28 . ಇತರ ಪ್ರಾಧಿಕಾರಗಳು.- ವಿಶ್ವವಿದ್ಯಾಲಯದ ಇತರ ಪ್ರಾಧಿಕಾರಗಳ ರಚನೆ , ಅಧಿಕಾರಗಳು ಹಾಗೂ ಪ್ರಕಾರ್ಯಗಳು ಪರಿನಿಯಮಗಳಿಂದ 
ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 

29 . ಒಂದು ಪ್ರಾಧಿಕಾರ ಅಥವಾ ಸಂಸ್ಥೆಯ ಸದಸ್ಯತ್ವಕ್ಕೆ ಅನರ್ಹತೆ.- ವಿಶ್ವವಿದ್ಯಾಲಯದ ಯಾವುದೇ ಸಂಸ್ಥೆಗಳ ಅಥವಾ ಪ್ರಾಧಿಕಾರಗಳ ಒಬ್ಬ 
ವ್ಯಕ್ತಿಯು, 

ಅಸ್ವತ್ತ ಚಿತ್ತನಾಗಿದ್ದು ಹಾಗೆಂದು ಸಕ್ಷಮ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟಿದ್ದರೆ; 
ಅವಿಮುಕ್ತ ದಿವಾಳಿಯಾಗಿದ್ದರೆ ; 
ನೈತಿಕ ಅಧ: ಪತನವನ್ನೊಳಗೊಳ್ಳುವ ಒಂದು ಅಪರಾಧಕ್ಕಾಗಿ ಅಪರಾದಿ ಎಂದು ನಿರ್ಣೀತನಾಗಿದ್ದರೆ ; 
ಖಾಸಗಿ ಬೋಧನಾ ತರಗತಿಗಳನ್ನು ನಡೆಸುತ್ತಿದ್ದರೆ ಅಥವಾ ಸ್ವತ : ನಿರತನಾಗಿದ್ದರೆ; 
ಯಾವುದೇ ವಿಧದಲ್ಲಿ, ಎಲ್ಲಿಯೇ , ಯಾವುದೇ ಪರೀಕ್ಷೆಯನ್ನು ನಡೆಸುವಲ್ಲಿ ಅನುಚಿತ ಅಭ್ಯಾಸದಲ್ಲಿ ತೊಡಗಿದ್ದಕ್ಕಾಗಿ ಅಥವಾ 

ಉತ್ತೇಜಿಸಿದ್ದಕ್ಕಾಗಿ ದಂಡಿತನಾಗಿದ್ದರೆ ; 
( ಎಫ್) ಪ್ರಾಯೋಜಿತ ಸಂಸ್ಥೆಯು ಯಾವುದೇ ಪ್ರಾಧಿಕಾರಗಳ ಅಥವಾ ಸಂಸ್ಥೆಗಳ ಯಾವೊಬ್ಬ ಸದಸ್ಯನನ್ನು ಆ ಪದವನ್ನು 

ಹೊಂದಿರುವುದಕ್ಕೆ ಅರ್ಹನಲ್ಲನೆಂದು ಲಿಖಿತದಲ್ಲಿ ಅಭಿಪ್ರಾಯ ನೀಡಿದಾಗಲೆಲ್ಲಾ, 
- ಸದಸ್ಯನಾಗಿರುವುದಕ್ಕೆ ಅನರ್ಹನಾಗತಕ್ಕದ್ದು. 

30. ಖಾಲಿಸ್ಥಾನ ಇರುವ ಕಾರಣದಿಂದಾಗಿ ವ್ಯವಹರಣೆಗಳು ಅಸಿಂಧುವಾಗತಕ್ಕದ್ದಲ್ಲ.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರದ ಕಾರ್ಯ ಅಥವಾ 
ವ್ಯವಹರಣೆಗಳು ಕೇವಲ ಅದರಲ್ಲಿ ಯಾವುದೇ ಖಾಲಿಸ್ತಾನ ಇದೆ ಎಂಬ ಕಾರಣದಿಂದ ಅಥವಾ ಪ್ರಾಧಿಕಾರದ 
ಮಾತ್ರವೇ ಅಸಿಂಧುವಾಗತಕ್ಕದ್ದಲ್ಲ. 

31. ಕಾರ್ಯಸೂಚಿ ವಿಷಯಗಳ ಬಗ್ಗೆ ಉಪಬಂಧಗಳು.- (1) ಯಾವುದೇ ಕಾರ್ಯಸೂಚಿ ವಿಷಯಗಳನ್ನು ಕುಲಾಧಿಪತಿಯವರ 
ಪೂರ್ವಾನುಮೋದನೆಯನ್ನು ಪಡೆಯದೇ ಪ್ರಬಂಧಕ ಮಂಡಳಿಯ ಅಥವಾ ವ್ಯವಸ್ಥಾಪನಾ ಮಂಡಳಿಯ ಅಥವಾ ಯಾವುದೇ ಸಮಿತಿಯ ಸಭೆಗಳ 
ಕಾರ್ಯಸೂಚಿ ವಿಷಯಗಳಲ್ಲಿ ಸೇರಿಸತಕ್ಕದ್ದಲ್ಲ ಅಥವಾ ಚರ್ಚೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ ಮತ್ತು ತೀರ್ಮಾನಿಸತಕ್ಕದ್ದಲ್ಲ. 

( 2) ಈ ಅಧಿನಿಯಮದ ಯಾವುದೇ ಉಪಬಂಧಗಳನ್ನು ಪಾಲಿಸದೆ ಇರುವ ಉಲ್ಲಂಘನೆಯ ಸಂದರ್ಭದಲ್ಲಿ , ಕುಲಾಧಿಪತಿಯವರು 
ವಿಶ್ವವಿದ್ಯಾಲಯದ ಯಾವುದೇ ಪದಾಧಿಕಾರಿ ಅಥವಾ ಸಂಸ್ಥೆಯು ತೆಗೆದುಕೊಂಡ ಎಲ್ಲಾ ತೀರ್ಮಾನಗಳನು 
ಕ್ರಮಗಳನ್ನು ಕೂಡಲೇ ಕೈಗೊಳ್ಳಲು ಅಧಿಕಾರವನ್ನು ಎಲ್ಲಾ ಸಮಯದಲ್ಲಿ ಹೊಂದಿರತಕ್ಕದ್ದು ಮತ್ತು ಅಂಥ ಪರಿಹಾರ ಕ್ರಮದ ಪರಿಣಾಮವಾಗಿ ಅಧಿನಿಯಮದ 
ಉಪಬಂಧಗಳನ್ನು ಪಾಲಿಸದೇ ವಿಶ್ವವಿದ್ಯಾಲಯದ ಪದಾಧಿಕಾರಿ ಅಥವಾ ಸಂಸ್ಥೆಯು ಕೈಗೊಂಡಿದ್ದ ಎಲ್ಲಾ ಅಂಥ ಕ್ರಮಗಳು , ಮೊದಲಿನಿಂದಲೂ ಶೂನ್ಯ 
ಮತ್ತು ಅಕೃತ ಎಂದು ಭಾವಿಸತಕ್ಕದ್ದು ಹಾಗೂ ತತ್ಪರಿಣಾಮವಾಗಿ, ಉಪಬಂಧ ಪಾಲಿಸದೇ ಇದ್ದ ವಿಷಯ ಅಥವಾ ನಿರ್ಧಾರದ ಸಂಬಂಧದಲ್ಲಿ ಅದಕ್ಕೆ 
ಮುಂಚೆ ಇದ್ದ ವಸ್ತುಸ್ಥಿತಿಯೇ ಮುಂದುವರಿಯತಕ್ಕದ್ದು. 

ಅಧ್ಯಾಯ - V 

ಪರಿನಿಯಮಗಳು ಮತ್ತು ವಿನಿಯಮಗಳು 
32. ಪರಿನಿಯಮಗಳು .- ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ಪರಿನಿಯಮಗಳು, ವಿಶ್ವವಿದ್ಯಾಲಯಕ್ಕೆ ಮತ್ತು ಸಿಬ್ಬಂದಿಗೆ ಸಂಬಂಧಿಸಿದ 
ಎಲ್ಲಾ ಅಥವಾ ಯಾವುದೇ ವಿಷಯಕ್ಕೆ ಈ ಕೆಳಗಿನಂತೆ ಉಪಬಂಧ ಕಲ್ಪಿಸಬಹುದು, ಎಂದರೆ: 
(1) ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳ ಕಾರ್ಯಕಲಾಪಗಳನ್ನು ನಡೆಸುವ ಮತ್ತು ಈ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸದಿರುವ ಸಂಸ್ಥೆಗಳ 

ರಚನೆಯ ಕಾರ್ಯವಿಧಾನ; 
(i) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ, ವಿಶ್ವವಿದ್ಯಾಲಯ ದತ್ತಿ ನಿಧಿ, ಸಾಮಾನ್ಯ ನಿಧಿ ಹಾಗೂ ಅಭಿವೃದ್ಧಿ ನಿಧಿಗಳ ನಿರ್ವಹಣೆ; 

ಕುಲಪತಿಗಳು , ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿ ಇವರ ನೇಮಕಾತಿಯ ನಿಬಂಧನೆಗಳು ಹಾಗೂ ಷರತ್ತುಗಳು ಹಾಗೂ 

ಅವರ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು; 
(iv ) | ವಿಶ್ವವಿದ್ಯಾಲಯದ ಇತರ ಅಧಿಕಾರಿಗಳ , ಅಧ್ಯಾಪಕರ ಮತ್ತು ನೌಕರರ ನೇಮಕಾತಿ ವಿಧಾನ ಹಾಗೂ ಸೇವಾ ನಿಬಂಧನೆಗಳು ಮತ್ತು 

ಷರತ್ತುಗಳು; 


೨೫೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


( vi) 


ವಿಶ್ವವಿದ್ಯಾಲಯ ಹಾಗೂ ಅದರ ಅಧಿಕಾರಿಗಳು, ವ್ಯಾಸಂಗ ವಿಭಾಗದ ( ಫ್ಯಾಕಲ್ಲಿ) ಸದಸ್ಯರು, ನೌಕರರು ಹಾಗೂ ವಿದ್ಯಾರ್ಥಿಗಳ ನಡುವೆ 
ಉಂಟಾದ ವಿವಾದಗಳನ್ನು ಪರಿಹರಿಸುವ ಕಾರ್ಯವಿಧಾನ; 

ವಿಭಾಗಗಳು ಮತ್ತು ವ್ಯಾಸಂಗ ವಿಭಾಗಗಳ ( ಫ್ಯಾಕಲ್ಟಿಗಳ) ಸೃಜನೆ, ರದ್ಧತಿ ಅಥವಾ ಪುನಾರಚನೆ; 
( vi) ಇತರ ವಿಶ್ವವಿದ್ಯಾಲಯಗಳು ಅಥವಾ ಉನ್ನತ ಕಲಿಕಾ ಸಂಸ್ಥೆಗಳ ಜೊತೆಯಲ್ಲಿ ಸಹಕರಿಸಬೇಕಾದ ರೀತಿ; 
(viii) ಗೌರವ ಪದವಿಗಳ ನೀಡಿಕೆಯ ಕಾರ್ಯವಿಧಾನ; 

ಉಚಿತ ಶಿಕ್ಷಣ ( ಫಿಶಿಪ್) ಮತ್ತು ವಿದ್ಯಾರ್ಥಿವೇತನ ಮಂಜೂರಾತಿಗೆ ಸಂಬಂಧಿಸಿದ ಉಪಬಂಧಗಳು; 
ವಿವಿಧ ವ್ಯಾಸಂಗ ಕ್ರಮಗಳಲ್ಲಿನ ಸೀಟುಗಳ ಸಂಖ್ಯೆಗೆ ಸಂಬಂಧಿಸಿದ ಕಾರ್ಯನೀತಿಗಳು ಮತ್ತು ಅಂಥ ವ್ಯಾಸಂಗ ಕ್ರಮಗಳಿಗೆ 
ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಕಾರ್ಯವಿಧಾನ; 

ವಿವಿಧ ವ್ಯಾಸಂಗ ಕ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ವಿಧಿಸಬಹುದಾದ ಶುಲ್ಕಕ್ಕೆ ಸಂಬಂಧಿಸಿದ ಕಾರ್ಯನೀತಿ; 
( xi) | ಸಂಶೋಧನಾ ವೇತನಗಳು ( ಫೆಲೋಶಿಪ್‌ಗಳು), ವಿದ್ಯಾರ್ಥಿವೇತನಗಳು, ಶಿಷ್ಯವೇತನಗಳು, ಉಚಿತ ಶಿಕ್ಷಣ , ಪದಕಗಳು ಹಾಗೂ 

ಬಹುಮಾನಗಳನ್ನು ಪ್ರಾರಂಭಿಸುವುದು ; 
(xi) ಪ್ರಬಂಧಕ ಮಂಡಳಿಯು ನಿರ್ಧರಿಸಬಹುದಾದ ಅಥವಾ ಈ ಅಧಿನಿಯಮದ ಅಡಿಯಲ್ಲಿ ಪರಿನಿಯಮಗಳ ಮೂಲಕ ಉಪಬಂಧ 

ಕಲ್ಪಿಸಬೇಕಾದ ಅಗತ್ಯತೆಯುಳ್ಳ ಯಾವುದೇ ಇತರ ವಿಷಯಗಳು. 
33 . ಪರಿನಿಯಮಗಳ ರಚನೆ ವಿಧಾನ.- (1) ವ್ಯವಸ್ಥಾಪನಾ ಮಂಡಳಿಯು ರಚಿಸಿದ ಮೊದಲ ಶಾಸನಗಳನ್ನು ಅನುಮೋದನೆಗಾಗಿ ಪ್ರಬಂಧಕ 
ಮಂಡಳಿಗೆ ಸಲ್ಲಿಸತಕ್ಕದ್ದು. 

( 2) ವ್ಯವಸ್ಥಾಪನಾ ಮಂಡಳಿಯು ಸಲ್ಲಿಸಿದ ಮೊದಲ ಪರಿನಿಯಮಗಳನ್ನು ಪ್ರಬಂಧಕ ಮಂಡಳಿಯು ಪರಿಗಣಿಸತಕ್ಕದ್ದು ಹಾಗೂ ತಾನು 
ಅವಶ್ಯವೆಂದು ಭಾವಿಸಬಹುದಾದ ಅಂಥ ಮಾರ್ಪಾಡುಗಳು, ಯಾವುದಾದರು ಇದ್ದಲ್ಲಿ, ಅವುಗಳೊಡನೆ ತನ್ನ ಅನುಮೋದನೆಯನ್ನು ನೀಡತಕ್ಕದ್ದು . 
(3) ವಿಶ್ವವಿದ್ಯಾಲಯವು, ಪ್ರಬಂಧಕ ಮಂಡಳಿಯು ಅನುಮೋದಿಸಿದ ಮೊದಲ ಪರಿನಿಯಮಗಳನ್ನು ವಿಶ್ವವಿದ್ಯಾಲಯದ 

ಮೊದಲ ಪರಿನಿಯಮಗಳನ್ನು ವಿಶ್ವವಿದ್ಯಾಲಯದ ಅಧಿಸೂಚನೆಯಲ್ಲಿ 
ಪ್ರಕಟಿಸತಕ್ಕದ್ದು ಮತ್ತು ತದನಂತರ ಮೊದಲ ಪರಿನಿಯಮಗಳ ಪ್ರಕಟಣೆಯ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

34, ಪರಿನಿಯಮಗಳ ತಿದ್ದುಪಡಿಯ ಅಧಿಕಾರ - ಪ್ರಬಂಧಕ ಮಂಡಳಿಯು ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸಬಹುದು 
ಅಥವಾ ಪರಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ಅವನ್ನು ನಿರಸನಗೊಳಿಸಬಹುದು. 

35 . ವಿನಿಯಮಗಳು.- ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು ವಿನಿಯಮಗಳು ಈ ಮುಂದಿನ ಎಲ್ಲಾ ಅಥವಾ ಯಾವುದೇ 
ವಿಷಯಗಳಿಗೆ ಉಪಬಂಧಗಳನ್ನು ಕಲ್ಪಿಸಬಹುದು, ಎಂದರೆ: 

(1) ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳ ಪ್ರವೇಶ ಮತ್ತು ವಿದ್ಯಾರ್ಥಿ ಪಟ್ಟಿಯಲ್ಲಿ ಅವರುಗಳ ದಾಖಲಾತಿ ಹಾಗೂ ಮುಂದುವರಿಕೆ; 
(i) ವಿಶ್ವವಿದ್ಯಾಲಯದ ಎಲ್ಲಾ ಪದವಿಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳಿಗಾಗಿ ನಿಗದಿಪಡಿಸತಕ್ಕ ವ್ಯಾಸಂಗ ಕ್ರಮಗಳು; 

ಪದವಿಗಳ ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳ ಪ್ರದಾನ; 
ಸಂಶೋಧನಾ ವೇತನಗಳು ( ಫೆಲೋಶಿಪ್), ವಿದ್ಯಾರ್ಥಿವೇತನಗಳು, ಶಿಷ್ಯವೇತನಗಳು, ಪದಕಗಳು ಮತ್ತು ಬಹುಮಾನಗಳನ್ನು 
ನೀಡಲು ಷರತ್ತುಗಳು; 
ಪರೀಕ್ಷೆಗಳನ್ನು ನಡೆಸುವುದು ಹಾಗೂ ಪರೀಕ್ಷೆ ನಡೆಸುವ ಸಂಸ್ಥೆಗಳು, ಪರೀಕ್ಷಕರು, ಪರೀಕ್ಷಾ ಮೇಲ್ವಿಚಾರಕರು, ಟ್ಯಾಬುಲೇಟರ್‌ಗಳು 
ಮತ್ತು ಮಾಡರೇಟರ್‌ಗಳ ನೇಮಕಾತಿ ಷರತ್ತುಗಳು ಮತ್ತು ವಿಧಾನ ಹಾಗೂ ಅವರ ಕರ್ತವ್ಯಗಳು ; 

ವಿಶ್ವವಿದ್ಯಾಲಯದ ಪರೀಕ್ಷೆಗಳ, ಪದವಿಗಳ ಹಾಗೂ ಇತರ ಶೈಕ್ಷಣಿಕ ಪ್ರಶಸ್ತಿಗಳ ಪ್ರವೇಶಕ್ಕೆ ವಿಧಿಸತಕ್ಕ ಶುಲ್ಕ; 
(vii) ವಿಶ್ವವಿದ್ಯಾಲಯ ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಿವಾಸಕ್ಕಾಗಿ ಷರತ್ತುಗಳು; 
(vi) ವಿಶ್ವವಿದ್ಯಾಲಯ ಅಥವಾ ಒಂದು ಘಟಕ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಪಾಲನೆ; 
(ix) ಈ ಅಧಿನಿಯಮದ ಅಡಿಯಲ್ಲಿನ ಪರಿನಿಯಮಗಳಲ್ಲಿ ಉಪಬಂಧ ಕಲ್ಪಿಸಬಹುದಾಂಥ ಇತರ ಎಲ್ಲಾ ವಿಷಯಗಳು. 

36 . ವಿನಿಯಮಗಳ ರಚನೆ ವಿಧಾನ.- ವಿನಿಯಮಗಳನ್ನು ಶೈಕ್ಷಣಿಕ ಪರಿಷತ್ತು ರಚಿಸತಕ್ಕದ್ದು ಹಾಗೂ ವ್ಯವಸ್ಥಾಪನಾ ಮಂಡಳಿಯು 
ಅನುಮೋದಿಸತಕ್ಕದ್ದು . 

37. ವಿನಿಯಮಗಳ ತಿದ್ದುಪಡಿಗೆ ಅಧಿಕಾರ ವ್ಯವಸ್ಥಾಪನಾ ಮಂಡಳಿಯ ಅನುಮೋದನೆಯೊಡನೆ ಶೈಕ್ಷಣಿಕ ಪರಿಷತ್ತು ಹೊಸ ವಿನಿಯಮಗಳನ್ನು 
ಅಥವಾ ಹೆಚ್ಚುವರಿ ವಿನಿಯಮಗಳನ್ನು ರಚಿಸಬಹುದು ಅಥವಾ ವಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ನಿರಸನಗೊಳಿಸಬಹುದು. 

38. ಶುಲ್ಕ ನಿಯಂತ್ರಣ ಸಮಿತಿ.- (1) ಸರ್ಕಾರವು ರಚಿಸಿದ ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ಅಥವಾ ಉಚ್ಚ ನ್ಯಾಯಾಲಯದ 
ನ್ಯಾಯಾಧೀಶರು ಮುಖ್ಯಸ್ಥರಾಗಿರುವ ಮತ್ತು ವಿಶ್ವವಿದ್ಯಾಲಯದ ಕುಲಾಧಿಪತಿ, ಕುಲಪತಿ, ಉನ್ನತ ಶಿಕ್ಷಣ ಪ್ರಭಾರದಲ್ಲಿರುವ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಅಥವಾ ಕಾರ್ಯದರ್ಶಿ ಅಥವಾ ಉಪ ಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರು, ವೈದ್ಯಕೀಯ ಶಿಕ್ಷಣದ ಪ್ರಧಾನ 
ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ ಅಥವಾ ಉಪಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರು, ಒಬ್ಬ ಮಹಿಳೆಯೂ 
ಸೇರಿದಂತೆ ಪ್ರಬಂಧಕ ಮಂಡಲಿಯು ನಾಮನಿರ್ದೇಶಿಸಿದ ಇಬ್ಬರು ಶಿಕ್ಷಣ ತಜ್ಞರು ಇವರುಗಳನ್ನು ಒಳಗೊಂಡ ಒಂದು ಶುಲ್ಕ ನಿಯಂತ್ರಣ ಸಮಿತಿಯು, 


( vi) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೫೧೧ 


9ನೇ ಪ್ರಕರಣದ ಅಡಿಯಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಮೀಸಲಿರಿಸಿದ ವಿಶ್ವವಿದ್ಯಾಲಯದ ಸ್ಥಾನಗಳ ಶುಲ್ಕವನ್ನು ನಿಯಂತ್ರಿಸತಕ್ಕದ್ದು. ಸಮಿತಿಯಲ್ಲಿ ಈ 
ಉದ್ದೇಶಕ್ಕಾಗಿ ಒಬ್ಬರು ಖ್ಯಾತ ಚಾರ್ಟಡ್್ರ ಅಕೌಂಟೆಂಟ್ ರವರನ್ನು ಸಹ ಸದಸ್ಯನನ್ನಾಗಿ ಸೇರಿಸಿಕೊಳ್ಳತಕ್ಕದ್ದು. 

(2) ಸಮಿತಿಯು ವಿಶ್ವವಿದ್ಯಾಲಯದ ಪ್ರವೇಶಗಳ ಮತ್ತು ಶುಲ್ಕದ ಸಂಗ್ರಹಣೆಯ ಅನುಪಾಲನೆಯನ್ನು ನೋಡಿಕೊಳ್ಳತಕ್ಕದ್ದು. 


ಅಧ್ಯಾಯ - VI 
ಸಂಕೀರ್ಣ 


39. ನೌಕರರ ಸೇವಾ ಷರತ್ತುಗಳು.- (1) ಪರಿನಿಯಮಗಳ ಮತ್ತು ವಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಥವಾ ನಿಯಮಗಳ 
ಮೂಲಕ ನಿಯಮಿಸಬಹುದಾದ ಅಂಥ ನಿಬಂಧನೆಗಳು ಮತ್ತು ಷರತ್ತುಗಳು, ಯಾವುದಾದರೂ ಇದ್ದಲ್ಲಿ, ಅವುಗಳಿಗೆ ಒಳಪಟ್ಟು ಪ್ರತಿಯೊಬ್ಬ ನೌಕರನು 
ಲಿಖಿತ ಕರಾರಿನ ಅಡಿಯಲ್ಲಿ ನೇಮಕಗೊಳ್ಳತಕ್ಕದ್ದು ಮತ್ತು ಅದನ್ನು ವಿಶ್ವವಿದ್ಯಾಲಯದಲ್ಲಿ ಇಟ್ಟುಕೊಳ್ಳತಕ್ಕದ್ದು ಹಾಗೂ ಅದರ ಪ್ರತಿಯನ್ನು ಸಂಬಂಧಪಟ್ಟ 
ನೌಕರನಿಗೆ ನೀಡತಕ್ಕದ್ದು . 

(2) ನೌಕರರ ವಿರುದ್ಧ ಶಿಸ್ತು ಕ್ರಮವನ್ನು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಕಾರ್ಯವಿಧಾನಗಳ ಮೂಲಕ ನಿಯಂತ್ರಿಸತಕ್ಕದ್ದು. 

(3) ಕರಾರಿನಿಂದಾಗಿ ವಿಶ್ವವಿದ್ಯಾಲಯ ಮತ್ತು ನೌಕರನ ಮಧ್ಯದಲ್ಲಿ ಉದ್ಭವಿಸಬಹುದಾದ ಯಾವುದೇ ವಿವಾದವನ್ನು , ಲಿಖಿತ ಕರಾರಿನಲ್ಲಿ 
ಉಪಬಂಧಿಸಿದ ವಿಧಾನದಲ್ಲಿ ಹಾಗೂ ಪರಿನಿಯಮಗಳ ಅನುಸಾರವಾಗಿ ಪರಿಹರಿಸತಕ್ಕದ್ದು. 

40, ಮೇಲ್ಮನವಿ ಹಕ್ಕು .- ವಿಶ್ವವಿದ್ಯಾಲಯವು ತನ್ನ ನೌಕರರ ಅಥವಾ ವಿದ್ಯಾರ್ಥಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡ ಸಂದರ್ಭದಲ್ಲಿ, ಬಾಧಿತ 
ನೌಕರ ಅಥವಾ ವಿದ್ಯಾರ್ಥಿಗಳು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಅಂಥ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸುವ ಹಕ್ಕನ್ನು 
ಹೊಂದಿರತಕ್ಕದ್ದು . 

41 , ಭವಿಷ್ಯ ಅಥವಾ ನಿವೃತ್ತಿ ವೇತನ ನಿಧಿ - ವಿಶ್ವವಿದ್ಯಾಲಯವು, ತನ್ನ ನೌಕರರ ಪ್ರಯೋಜನಕ್ಕಾಗಿ, ಪರಿನಿಯಮಗಳು ಮತ್ತು ಜಾರಿಯಲ್ಲಿರುವ 
ಕಾನೂನುಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಂಥ ವಿಧಾನದಲ್ಲಿ ಮತ್ತು ಅಂಥ ಷರತ್ತುಗಳಿಗೆ ಒಳಪಟ್ಟು ತಾನು ಸೂಕ್ತವೆಂದು ಭಾವಿಸಬಹುದಾದ 
ಅಂಥ ಭವಿಷ್ಯ ಅಥವಾ ನಿವೃತ್ತಿ ವೇತನ ನಿಧಿಯನ್ನು ರಚಿಸತಕ್ಕದ್ದು ಹಾಗೂ ಅಂಥ ವಿಮಾ ಯೋಜನೆಗಳನ್ನು ಒದಗಿಸತಕ್ಕದ್ದು. 

42. ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು ಮತ್ತು ಸಂಸ್ಥೆಗಳ ರಚನೆಯ ವಿವಾದಗಳು.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಇತರ 
ಸಂಸ್ಥೆಯ ಸದಸ್ಯನಾಗಿ ಯಾವೊಬ್ಬ ವ್ಯಕ್ತಿಯು ಸೂಕ್ತವಾಗಿ ಆಯ್ಕೆಯಾಗಿದ್ದಾನೆಯೇ ಅಥವಾ ನೇಮಕಗೊಂಡಿದ್ದಾನೆಯೇ ಅಥವಾ ಅದಕ್ಕೆ ಅರ್ಹನಾಗಿದ್ದಾನೆಯೇ 
ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ, ಆ ವಿಷಯವನ್ನು ತೀರ್ಮಾನಕ್ಕಾಗಿ ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು ಮತ್ತು ಅವರ ತೀರ್ಮಾನವು 
ಅಂತಿಮವಾಗಿರತಕ್ಕದ್ದು . 

43. ಸಮಿತಿಗಳ ರಚನೆ.- 22ನೇ ಪ್ರಕರಣದಲ್ಲಿ ನಮೂದಿಸಿದ ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರವು ತಾನು ಸೂಕ್ತವೆಂದು 
ಭಾವಿಸಬಹುದಾದ ಅಂಥ ಅಧಿಕಾರವನ್ನು ಹೊಂದಿರುವ ಅಂಥ ಸದಸ್ಯರನ್ನು ಒಳಗೊಂಡ ಅಂಥ ಪ್ರಾಧಿಕಾರದ ಒಂದು ಸಮಿತಿಯನ್ನು ರಚಿಸಲು 
ಅಧಿಕಾರವನ್ನು ಹೊಂದಿರತಕ್ಕದ್ದು. 

44, ಆಕಸ್ಮಿಕವಾಗಿ ಖಾಲಿಯಾದ ಸ್ಥಾನಗಳನ್ನು ತುಂಬುವುದು. ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಸಂಸ್ಥೆಯ ಪದನಿಮಿತ್ತ 
ಸದಸ್ಯರನ್ನು ಹೊರತುಪಡಿಸಿ, ಸದಸ್ಯರ ಪೈಕಿ ಯಾವುದೇ ಸ್ಥಾನವು ಆಕಸ್ಮಿಕವಾಗಿ ಖಾಲಿಯಾದರೆ, ಯಾರ ಸ್ಥಾನವು ಖಾಲಿಯಾಗಿ ತುಂಬಬೇಕಾಗಿ 

ಯಾವ ರೀತಿಯಲ್ಲಿ ಆರಿಸಲಾಗಿತ್ತೋ ಅದೇ ರೀತಿಯಲ್ಲಿ ಹೊಸ ಸದಸ್ಯನನ್ನು ಆರಿಸಿ ಭರ್ತಿ ಮಾಡತಕ್ಕದ್ದು ಮತ್ತು ಹಾಗೆ 
ಖಾಲಿ ಸ್ಥಾನವನ್ನು ಭರ್ತಿ ಮಾಡಿದ ವ್ಯಕ್ತಿಯು ಆತನು ಯಾವ ಸದಸ್ಯನ ಸ್ಥಾನದಲ್ಲಿ ಭರ್ತಿಯಾಗಿರುವನೋ ಆ ಸದಸ್ಯನು ಪ್ರಾಧಿಕಾರ ಅಥವಾ ಸಂಸ್ಥೆಯ 
ಸದಸ್ಯನಾಗಿ ಉಳಿಯುತ್ತಿದ್ದ ಬಾಕಿ ಅವಧಿಯವರೆಗೆ ಮಾತ್ರ ಸದಸ್ಯನಾಗಿರತಕ್ಕದ್ದು. 

45 . ಸದ್ಭಾವನೆಯಿಂದ ಕೈಗೊಂಡ ಕ್ರಮದ ರಕ್ಷಣೆ - ಈ ಅಧಿನಿಯಮ ಅಥವಾ ಪರಿನಿಯಮಗಳು ಅಥವಾ ನಿಯಮಗಳಿಗೆ ಅನುಸಾರವಾಗಿ 
ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದ ಯಾವುದೇ ಕಾರ್ಯಕ್ಕಾಗಿ ವಿಶ್ವವಿದ್ಯಾಲಯದ ಯಾವೊಬ್ಬ ಅಧಿಕಾರಿ ಅಥವಾ ಇತರ ನೌಕರರ 
ವಿರುದ್ಧ ಯಾವುದೇ ದಾವೆ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು ನಡೆಸಲು ಅವಕಾಶ ಇರತಕ್ಕದ್ದಲ್ಲ. 

46. ತಾತ್ಕಾಲಿಕ ಉಪಬಂಧಗಳು.- ಈ ಅಧಿನಿಯಮ ಮತ್ತು ಪರಿನಿಯಮಗಳ ಯಾವುದೇ ಇತರ ಉಪಬಂಧಗಳಲ್ಲಿ ಏನೇ ಇದ್ದರೂ , 
(1) ಮೊದಲ ಕುಲಪತಿ ಮತ್ತು ಸಹಕುಲಪತಿ, ಯಾರಾದರೂ ಇದ್ದರೆ, ಅವರನ್ನು ಕುಲಾಧಿಪತಿಯವರು ನೇಮಕಮಾಡತಕ್ಕದ್ದು; 

ಮೊದಲ ಕುಲಸಚಿವರನ್ನು ಮತ್ತು ಮೊದಲ ಹಣಕಾಸು ಅಧಿಕಾರಿಯವರನ್ನು ಕುಲಾಧಿಪತಿಯವರು ನೇಮಕಮಾಡತಕ್ಕದ್ದು; ಮತ್ತು 
(i) ಮೊದಲ ವ್ಯವಸ್ಥಾಪನ ಮಂಡಳಿ, ಮೊದಲ ಹಣಕಾಸು ಸಮಿತಿ, ಮೊದಲ ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು ಹಾಗೂ 

ಮೊದಲ ಶೈಕ್ಷಣಿಕ ಪರಿಷತ್ತನ್ನು ಕುಲಾಧಿಪತಿಯವರು ರಚಿಸತಕ್ಕದ್ದು. 
47 . ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ.- (1) ವಿಶ್ವವಿದ್ಯಾಲಯವು ಕನಿಷ್ಠ ಇಪ್ಪತ್ತೈದುಕೋಟಿರೂಪಾಯಿಗಳನ್ನುಳ್ಳ ಒಂದು ಶಾಶ್ವತ ಶಾಸನಬದ್ಧ ದತ್ತಿ 
ನಿಧಿಯನ್ನು ಸ್ಥಾಪಿಸತಕ್ಕದ್ದು ಇದರ ಪೈಕಿ ಕನಿಷ್ಠ ಹದಿನೈದು ಕೋಟಿ ರೂಪಾಯಿಗಳನ್ನು ನಗದು ರೂಪದಲ್ಲಿ ಮತ್ತು ಇನ್ನುಳಿದದ್ದು ಬ್ಯಾಂಕ್ ಗ್ಯಾರೆಂಟಿ 
ರೂಪದಲ್ಲಿ ಇರತಕ್ಕದ್ದು ಮತ್ತು ಇದನ್ನು ತಾನಾಗಿಯೇ ಹೆಚ್ಚಿಸಬಹುದಾಗಿದ್ದು ಆದರೆ ಕಡಿಮೆ ಮಾಡತಕ್ಕದ್ದಲ್ಲ: 

ಪರಂತು, ಬೆಂಗಳೂರು ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊರಗಿರುವ ವಿಶ್ವವಿದ್ಯಾಲಯದ ಸಂದರ್ಭದಲ್ಲಿ ಕನಿಷ್ಠ ಹತ್ತು ಕೋಟಿ 
ರೂಪಾಯಿಗಳು ನಗದು ರೂಪದಲ್ಲಿರತಕ್ಕದ್ದು ಮತ್ತು ಉಳಿದ ಐದು ಕೋಟಿರೂಪಾಯಿಗಳು ಬ್ಯಾಂಕ್ ಗ್ಯಾರಂಟಿಯ ರೂಪದಲ್ಲಿರತಕ್ಕದ್ದು . 


೨೫೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


69 
. 


(2) ವಿಶ್ವವಿದ್ಯಾಲಯವು, ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯ ಹಣವನ್ನು ಹೂಡಲು ಅಧಿಕಾರವನ್ನು 
ಹೊಂದಿರತಕ್ಕದ್ದು . 

(3) ವಿಶ್ವವಿದ್ಯಾಲಯವು ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಗೆ 
ವರ್ಗಾವಣೆ ಮಾಡಬಹುದು. ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ, ಇತರ ಯಾವ ಸಂದರ್ಭಗಳಲ್ಲೂ ಶಾಶ್ವತ 
ಶಾಸನಬದ್ಧ ದತ್ತಿ ನಿಧಿಯಿಂದ ಯಾವುದೇ ಮೊಬಲಗನ್ನೂ ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 

(4) ಶಾಶ್ವತ ಶಾಸನಬದ್ದ ದತ್ತಿ ನಿಧಿಯಿಂದ ಸ್ವೀಕರಿಸಿದ ವರಮಾನದ ಶೇಕಡಾ ಎಪ್ಪತ್ತೈದರಷ್ಟನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಥವಾ 
ಸಾಮಾನ್ಯ ಕೆಲಸಗಳ ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು. ಉಳಿದ ಶೇಕಡಾ ಇಪ್ಪತ್ತೈದರಷ್ಟನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಲ್ಲಿ ಪುನ: 
ತೊಡಗಿಸತಕ್ಕದ್ದು. 

48. ವಿಶ್ವವಿದ್ಯಾಲಯದ ದತ್ತಿ ನಿಧಿ.- (1) ವಿಶ್ವವಿದ್ಯಾಲಯವು, ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ ನಿಧಿಗಳನ್ನು ಒಳಗೊಂಡ 
ವಿಶ್ವವಿದ್ಯಾಲಯದ ದತ್ತಿ ನಿಧಿಯನ್ನು ಸ್ಥಾಪಿಸತಕ್ಕದ್ದು. ಇದು ಕಾಲಕಾಲಕ್ಕೆ ಸ್ವೀಕರಿಸಬಹುದಾದ ದೇಣಿಗೆಗಳು ಮತ್ತು ಇತರ ನಿಧಿಗಳನ್ನು ಒಳಗೊಂಡಿರತಕ್ಕದ್ದು. 

(2) ವಿಶ್ವವಿದ್ಯಾಲಯವು, ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ವಿಧಾನದಲ್ಲಿ ವಿಶ್ವವಿದ್ಯಾಲಯದ ದತ್ತಿನಿಧಿಯನ್ನು ಹೂಡುವ 
ಅಧಿಕಾರವನ್ನು ಹೊಂದಿರತಕ್ಕದ್ದು. 

(3) ವಿಶ್ವವಿದ್ಯಾಲಯ ದತ್ತಿ ನಿಧಿಯು, ವಿಶ್ವವಿದ್ಯಾಲಯವು ತನ್ನ ಸಾಮಾಜಿಕ ಧೈಯೋದ್ದೇಶಗಳನ್ನು ನೆರವೇರಿಸುವ ಸಂದರ್ಭದಲ್ಲಿ ಮತ್ತು/ ಅಥವಾ 
ಮುಂಗಾಣದ ಸನ್ನಿವೇಶದಲ್ಲಿ ಉದ್ಭವಿಸಬಹುದಾದ ಹಣಕಾಸು ಸವಾಲುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ, ಸ್ವಇಚ್ಛೆ 
ಮತ್ತು ಜವಾಬ್ದಾರಿಯಿಂದ ಹಣ ಹೂಡಿಕೆ ಮಾಡಲು ಇಚ್ಛೆಯುಳ್ಳವರಾಗಿ ಸ್ವಯಂ ವಿಧಿಸಿಕೊಂಡ ನಿಧಿಯಾಗಿರತಕ್ಕದ್ದು. 

(4) ವಿಶ್ವವಿದ್ಯಾಲಯವು, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ವಿಶ್ವವಿದ್ಯಾಲಯದ ದತ್ತಿ ನಿಧಿಗೆ 
ವರ್ಗಾಯಿಸಬಹುದು. ವಿಶ್ವವಿದ್ಯಾಲಯದ ಸಮಾಪನಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ , ಇತರ ಯಾವ ಸಂದರ್ಭಗಳಲ್ಲೂ ವಿಶ್ವವಿದ್ಯಾಲಯದ ದತ್ತಿ 
ನಿಧಿಯಿಂದ ಯಾವುದೇ ಮೊಬಲಗನ್ನು ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 

(5) ವಿಶ್ವವಿದ್ಯಾಲಯದ ದತ್ತಿ ನಿಧಿಯಿಂದ ಬರುವ ವರಮಾನದ ಶೇಕಡಾ ಎಂಭತ್ತರಷ್ಟನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಥವಾ ಸಾಮಾನ್ಯ 
ಕೆಲಸದ ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು. ಉಳಿದ ಶೇಕಡಾ ಇಪ್ಪತ್ತರಷ್ಟನ್ನು ವಿಶ್ವವಿದ್ಯಾಲಯದ ದತ್ತಿ ನಿಧಿಯಲ್ಲಿ ಪುನಃ ತೊಡಗಿಸತಕ್ಕದ್ದು. 

49 . ಸಾಮಾನ್ಯ ನಿಧಿ.- (1) ವಿಶ್ವವಿದ್ಯಾಲಯವು, ಒಂದು ಸಾಮಾನ್ಯ ನಿಧಿಯನ್ನು ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ ಮೊಬಲಗುಗಳನ್ನು 
ಜಮಾ ಮಾಡತಕ್ಕದ್ದು , ಎಂದರೆ: 

(1) ವಿಶ್ವವಿದ್ಯಾಲಯವು ವಿಧಿಸಬಹುದಾದ ಎಲ್ಲಾ ಶುಲ್ಕಗಳು; 
(i) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೆ ಇರುವ ಯಾವುದೇ ಇತರ ಮೂಲದಿಂದ ಸ್ವೀಕರಿಸಲಾದ 
ಈ ಎಲ್ಲಾ ಮೊತ್ತ; 
(i) ವಿಶ್ವವಿದ್ಯಾಲಯಕ್ಕೆ ಮಾಡಿದ ಎಲ್ಲಾ ದೇಣಿಗೆಗಳು; 
(iv ) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವೊಬ್ಬ ಇತರ ವ್ಯಕ್ತಿ ಅಥವಾ ಸಂಸ್ಥೆಯು ಈ 

ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು / ವಂತಿಗೆಗಳು ; 
(2) ಸಾಮಾನ್ಯ ನಿಧಿಗೆ ಜಮಾ ಮಾಡುವ ನಿಧಿಗಳನ್ನು ವಿಶ್ವವಿದ್ಯಾಲಯದ ಎಲ್ಲಾ ಆವರ್ತಕ ವೆಚ್ಚಗಳನ್ನು ಭರಿಸಲು ಉಪಯೋಗಿಸಿಕೊಳ್ಳತಕ್ಕದ್ದು. 

50. ಅಭಿವೃದ್ಧಿ ನಿಧಿ.- (1) ವಿಶ್ವವಿದ್ಯಾಲಯವು, ಒಂದು ಅಭಿವೃದ್ಧಿ ನಿಧಿಯನ್ನು ಸಹ ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ 
ಮೊಬಲಗುಗಳನ್ನು ಜಮಾ ಮಾಡತಕ್ಕದ್ದು , ಎಂದರೆ: 

(i) ವಿದ್ಯಾರ್ಥಿಗಳಿಗೆ ವಿಧಿಸಬಹುದಾದ ಅಭಿವೃದ್ಧಿ ಶುಲ್ಕಗಳು; 
(i) ವಿಶ್ವವಿದ್ಯಾಲಯದ ಅಭಿವೃದ್ಧಿಯ ಉದ್ದೇಶಗಳಿಗಾಗಿ ಯಾವುದೇ ಇತರ ಮೂಲಗಳಿಂದ ಸ್ವೀಕರಿಸಿದ ಎಲ್ಲಾ ಮೊತ್ತ; 
(i) ವಿಶ್ವವಿದ್ಯಾಲಯಕ್ಕೆ ಮಾಡಿದ ಎಲ್ಲಾ ವಂತಿಗೆಗಳು; 
(iv ) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವೊಬ್ಬ ಇತರ ವ್ಯಕ್ತಿ ಅಥವಾ ಸಂಸ್ಥೆಯು ಈ 

ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು/ ವಂತಿಗೆಗಳು ; ಮತ್ತು 
(v ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಿಂದ ಸ್ವೀಕರಿಸಲಾದ ಎಲ್ಲಾ ವರಮಾನಗಳು . 
(2) ಅಭಿವೃದ್ಧಿ ನಿಧಿಗೆ ಕಾಲಕಾಲಕ್ಕೆ ಜಮಾ ಮಾಡಿದ ನಿಧಿಯನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು . 

51. ನಿಧಿಗಳ ನಿರ್ವಹಣೆ - 47, 48, 49 ಮತ್ತು 50ನೇ ಪ್ರಕರಣಗಳಡಿಯಲ್ಲಿ ಸ್ಥಾಪಿಸಲಾದ ನಿಧಿಗಳನ್ನು ಪ್ರಬಂಧಕ ಮಂಡಳಿಯ ಸಾಮಾನ್ಯ 
ಮೇಲ್ವಿಚಾರಣೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟು ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ನಿಯಂತ್ರಿಸತಕ್ಕದ್ದು ಹಾಗೂ ನಿರ್ವಹಿಸತಕ್ಕದ್ದು. 

52. ವಾರ್ಷಿಕ ವರದಿ.- (1) ವಿಶ್ವವಿದ್ಯಾಲಯದ ವಾರ್ಷಿಕ ವರದಿಯನ್ನು ವ್ಯವಸ್ಥಾಪನಾ ಮಂಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು 
ಅದರ ಅನುಮೋದನೆಗಾಗಿ ಪ್ರಬಂಧಕ ಮಂಡಳಿಗೆ ಸಲ್ಲಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 

೨೫೧೩ 
(2) ಪ್ರಬಂಧಕ ಮಂಡಳಿಯು ವಾರ್ಷಿಕ ವರದಿಯನ್ನು ತನ್ನ ಸಭೆಯಲ್ಲಿ ಪರಿಗಣಿಸತಕ್ಕದ್ದು ಹಾಗೂ ಅದನ್ನು ಮಾರ್ಪಾಡುಗಳೊಡನೆ ಅಥವಾ 
ಮಾರ್ಪಾಡುಗಳಿಲ್ಲದೆ ಅನುಮೋದಿಸಬಹುದು. 

(3) ಪ್ರಬಂಧಕ ಮಂಡಳಿಯು ಸೂಕ್ತವಾಗಿ ಅನುಮೋದಿಸಿದ ವಾರ್ಷಿಕ ವರದಿಯ ಒಂದು ಪ್ರತಿಯನ್ನು ಪ್ರತಿವರ್ಷದ ಮಾರ್ಚ್ 31ಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ಡಿಸೆಂಬರ್ 31ಕ್ಕೆ ಮೊದಲು ಸಂದರ್ಶಕರಿಗೆ ಮತ್ತು ರಾಜ್ಯ 

53. ಲೆಕ್ಕಪತ್ರಗಳು ಮತ್ತು ಲೆಕ್ಕಪರಿಶೋಧನೆ.- (1) ವಿಶ್ವವಿದ್ಯಾಲಯದ ವಾರ್ಷಿಕ ಲೆಕ್ಕ ಪತ್ರ ಮತ್ತು ಜಮಾ ಖರ್ಚು ಪಟ್ಟಿಯನ್ನು ವ್ಯವಸ್ಥಾಪನಾ 
ಮಂಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು ವಿಶ್ವವಿದ್ಯಾಲಯಕ್ಕೆ ಎಲ್ಲಾ ಮೂಲಗಳಿಂದ ಪ್ರಾಪ್ತವಾಗುವ ಅಥವಾ ಸ್ವೀಕರಿಸಲಾಗುವ ಎಲ್ಲಾ ನಿಧಿಗಳು 
ಹಾಗೂ ವಿತರಿಸಿದ ಅಥವಾ ಸಂದಾಯ ಮಾಡಿದ ಎಲ್ಲಾ ಮೊಬಲಗುಗಳನ್ನು ವಿಶ್ವವಿದ್ಯಾಲಯವು ನಿರ್ವಹಿಸುವ ಲೆಕ್ಕಪತ್ರದಲ್ಲಿ ನಮೂದಿಸತಕ್ಕದ್ದು. 

( 2 ) ವಿಶ್ವವಿದ್ಯಾಲಯದ ವಾರ್ಷಿಕ ಲೆಕ್ಕಪತ್ರಗಳನ್ನು ಪ್ರತಿ ವರ್ಷವೂ ಭಾರತದ ಚಾರ್ಟೆಡ್ ಅಕೌಟೆಂಟ್‌ಗಳ ಸಂಸ್ಥೆಯ ಸದಸ್ಯರಾಗಿರುವ ಒಬ್ಬ 
ಲೆಕ್ಕಪರಿಶೋಧಕರಿಂದ ಲೆಕ್ಕಪರಿಶೋಧನೆ ಮಾಡಿಸತಕ್ಕದ್ದು. 

(3) ವಾರ್ಷಿಕ ಲೆಕ್ಕಪತ್ರಗಳು ಮತ್ತು ಜಮಾ ಖರ್ಚು ಪಟ್ಟಿಯನ್ನು ಲೆಕ್ಕಪರಿಶೋಧನಾ ವರದಿಯೊಡನೆ , ಪ್ರತಿ ವರ್ಷದ ಮಾರ್ಚ್ 31ಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ನವೆಂಬರ್ 30ಕ್ಕೆ ಮೊದಲು ಪ್ರಬಂಧಕ ಮಂಡಳಿಗೆ ಸಲ್ಲಿಸತಕ್ಕದ್ದು. 

(4) ವಾರ್ಷಿಕ ಲೆಕ್ಕಪತ್ರಗಳು , ಜಮಾಖರ್ಚು ಪಟ್ಟಿ ಮತ್ತು ಲೆಕ್ಕಪರಿಶೋಧನಾ ವರದಿಯನ್ನು ಪ್ರಬಂಧಕ ಮಂಡಳಿಯು ತನ್ನ ಸಭೆಯಲ್ಲಿ 
ಪರ್ಯಾಲೋಚಿಸತಕ್ಕದ್ದು ಮತ್ತು ಪ್ರಬಂಧಕ ಮಂಡಳಿಯು ಅದನ್ನು ತನ್ನ ಅಭಿಪ್ರಾಯಗಳೊಡನೆ ಸಂದರ್ಶಕರಿಗೆ ಹಾಗೂ ಸರ್ಕಾರಕ್ಕೆ ಪ್ರತಿ ವರ್ಷದ 
ಡಿಸೆಂಬರ್ 31ಕ್ಕೆ ಮೊದಲು ಕಳುಹಿಸತಕ್ಕದ್ದು. 

54. ವಿಶ್ವವಿದ್ಯಾಲಯ ದಾಖಲೆಗಳ ರುಜುವಾತಿನ ಮಾದರಿ.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಸಮಿತಿಯ ಯಾವುದೇ ರಶೀದಿ, 
ಅರ್ಜಿ, ಸೂಚನೆ, ಆದೇಶ, ವ್ಯವಹರಣೆ ಅಥವಾ ಗೊತ್ತುವಳಿಯು ಅಥವಾ ವಿಶ್ವವಿದ್ಯಾಲಯದ ಸ್ವಾಧೀನದಲ್ಲಿರುವ ಇತರ ದಾಖಲೆಗಳು ಅಥವಾ 
ವಿಶ್ವವಿದ್ಯಾಲಯವು ಯುಕ್ತವಾಗಿ ನಿರ್ವಹಿಸುವ ಯಾವುದೇ ರಿಜಿಸ್ಟರ್‌ನಲ್ಲಿಯ ಯಾವುದೇ ನಮೂದುಗಳ ಪ್ರತಿಯನ್ನು , ಅದರ ಮೇಲೆ ಕುಲಸಚಿವರು 
ಪ್ರಮಾಣೀಕರಿಸಿದ್ದರೆ, ಅದನ್ನು ಅಂಥ ರಶೀದಿ, ಅರ್ಜಿ , ಸೂಚನೆ, ಆದೇಶ, ವ್ಯವಹರಣೆ, ಗೊತ್ತುವಳಿ ಅಥವಾ ದಾಖಲೆ ಅಥವಾ ರಿಜಿಸ್ಟರ್‌ನಲ್ಲಿ ಇರುವ 
ನಮೂದನ್ನು ಮೇಲ್ನೋಟದ ಸಾಕ್ಷ್ಯವೆಂಬುದಾಗಿ ಸ್ವೀಕರಿಸತಕ್ಕದ್ದು ಮತ್ತು ವಿಷಯಗಳ ಸಾಕ್ಷಿಯಾಗಿ ಅಂಗೀಕರಿಸತಕ್ಕದ್ದು ಹಾಗೂ ಮೂಲ ದಾಖಲೆಗಳನ್ನೇ 
ಸಲ್ಲಿಸಿದ್ದರೆ ಅದನ್ನು ದಾಖಲಿಸಿರುವ ವಿಷಯಗಳು ಮತ್ತು ವಹಿವಾಟುಗಳ ಸಾಕ್ಷ್ಯವಾಗಿ ಅಂಗೀಕರಿಸಲಾಗುತ್ತಿತ್ತೋ , ಅದೇ ರೀತಿಯಲ್ಲಿ ಇವನ್ನೂ ಸಾಕ್ಷ್ಯವಾಗಿ 
ಅಂಗೀಕರಿಸತಕ್ಕದ್ದು. 

55. ನಿರ್ದೇಶನಗಳನ್ನು ನೀಡಲು ರಾಜ್ಯ ಸರ್ಕಾರದ ಅಧಿಕಾರ.- ರಾಜ್ಯಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ 
ಅಥವಾ ಅದರಲ್ಲಿ ಇರುವ ಯಾವುವೇ ಉಪಬಂಧಗಳನ್ನು ಅಥವಾ ಅದರಡಿಯಲ್ಲಿ ರಚಿಸಿದ ಯಾವುದೇ ನಿಯಮಗಳು ಅಥವಾ ಆದೇಶಗಳನ್ನು 
ಕಾರ್ಯಗತಗೊಳಿಸುವುದಕ್ಕಾಗಿ ನಿರ್ದೇಶನ ನೀಡುವುದು ಅವಶ್ಯವೆಂದು ಅಥವಾ ಉಚಿತವೆಂದು ಅಭಿಪ್ರಾಯಪಟ್ಟಲ್ಲಿ ಅದು ಅಂಥ ನಿರ್ದೇಶನಗಳನ್ನು 
ನೀಡಬಹುದು ಮತ್ತು ವಿಶ್ವವಿದ್ಯಾಲಯದ ಪ್ರಬಂಧಕ ಮಂಡಳಿ ಅಥವಾ ಸಂದರ್ಭಾನುಸಾರವಾಗಿ ವ್ಯವಸ್ಥಾಪನಾ ಮಂಡಳಿಯು ಅಂಥ ಪ್ರತಿಯೊಂದು 
ನಿರ್ದೇಶನವನ್ನು ಪಾಲಿಸತಕ್ಕದ್ದು . 

_ 56. ದಂಡಗಳು.- (1) ಈ ಅಧಿನಿಯಮದ ಅಥವಾ ಅದರ ಅಡಿಯಲ್ಲಿ ರಚಿತವಾದ ನಿಯಮಗಳು ಉಪಬಂಧಗಳನ್ನು ಅಥವಾ 
ಯಾವುದೇ ಪರೀಕ್ಷಾ ವಿಷಯಗಳನ್ನು ಅಥವಾ ಪದವಿಗಳನ್ನು ನೀಡುವುದಕ್ಕೆ ಅಥವಾ ಅಂಕಪಟ್ಟಿಗಳನ್ನು ನೀಡುವುದಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ 
ಉಲ್ಲಂಘನೆಗಳನ್ನು ಮಾಡುವ ಯಾವೊಬ್ಬ ವ್ಯಕ್ತಿಯು, ಅಪರಾಧ ನಿರ್ಣಯವಾದ ಮೇಲೆ, ಐವತ್ತು ಸಾವಿರ ರೂಪಾಯಿಗಳಿಗೆ ಕಡಿಮೆಯಲ್ಲದ ಆದರೆ ಹತ್ತು 
ಲಕ್ಷ ರೂಪಾಯಿಗಳ ವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಆರು ತಿಂಗಳ ಅವಧಿಗಿಂತ ಕಡಿಮೆಯಲ್ಲದ ಆದರೆ ಎರಡು ವರ್ಷಗಳ 
ಅವಧಿಯವರೆಗೆ ವಿಸ್ತರಿಸಬಹುದಾದ ಕಾರಾವಾಸದಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದು: 

ಪರಂತು, ವಿಶ್ವವಿದ್ಯಾಲಯವೂ ಸಹ ಒಳಗೊಂಡಿರುವಲ್ಲಿ , ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲು ಈ ಅಧಿನಿಯಮದ ಅಡಿಯಲ್ಲಿ ನೀಡಲಾದ 
ಅನುಮತಿ ಪತ್ರವನ್ನು ಹಿಂತೆಗೆದುಕೊಳ್ಳತಕ್ಕದ್ದು. 

(2) ಈ ಪ್ರಕರಣದ ಅಡಿಯಲ್ಲಿನ ದಂಡವನ್ನು ಇತರ ಯಾವುದೇ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸಲಾದ ದಂಡಕ್ಕೆ ಬಾಧಕವಾಗದಂತೆ 
ವಿಧಿಸಬಹುದು. 

57. ಪ್ರವೇಶಿಸುವ ಮತ್ತು ಪರಿಶೋಧಿಸುವ ಅಧಿಕಾರ.- ಈ ಉದ್ದೇಶಕ್ಕಾಗಿ, ರಾಜ್ಯಸರ್ಕಾರದಿಂದ ಪ್ರಾಧಿಕೃತಗೊಂಡ ಎ ಸಮೂಹದ ಅಧಿಕಾರಿ 
ದರ್ಜೆಗಿಂತ ಕಡಿಮೆ ಇಲ್ಲದ ದರ್ಜೆಯ ಯಾವೊಬ್ಬ ಅಧಿಕಾರಿಯು, ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ (ಕ್ಯಾಪಿಟೇಶನ್ ಶುಲ್ಕ ನಿಷೇಧ) ಅಧಿನಿಯಮ , 1984ರ 
( 1984ರ ಕರ್ನಾಟಕ ಅಧಿನಿಯಮ 37 ) ಅಡಿಯಲ್ಲಿ ನಿರ್ದಿಷ್ಟಪಡಿಸಿರಬಹುದಾದ ಅಂಥ ಷರತ್ತುಗಳಿಗೆ ಒಳಪಟ್ಟು, ಈ ಅಧಿನಿಯಮದ ಉದ್ದೇಶಗಳಿಗಾಗಿ, ಆ 
ಅಧಿನಿಯಮದ ೨ನೇ ಪ್ರಕರಣದ ಅಡಿಯಲ್ಲಿ ಉಪಬಂಧಿಸಲಾದಂತಹವೇ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಪ್ರಕಾರ್ಯಗಳನ್ನು ನೆರವೇರಿಸಲು 
ಅಧಿಕೃತನಾದ ಅಧಿಕಾರಿ ಎಂಬುದಾಗಿ ಭಾವಿಸತಕ್ಕದ್ದು. 

- 58. ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸಲು ನಿರ್ದೇಶನವನ್ನು ನೀಡುವ ಅಧಿಕಾರ.- (1) ವಿಶ್ವವಿದ್ಯಾಲಯವು ತನ್ನ ರಚನೆ ಅಥವಾ 
ನಿಗಮನವನ್ನು ನಿಯಂತ್ರಿಸುವ ಕಾನೂನಿಗೆ ಅನುಸಾರವಾಗಿ ತನ್ನ ಸಮಾಪನವನ್ನು ಉದ್ದೇಶಿಸಿದ್ದಲ್ಲಿ, ಅದು ಕನಿಷ್ಠ ಆರು ತಿಂಗಳ ಲಿಖಿತ ಪೂರ್ವ 
ಸೂಚನೆಯನ್ನು (ನೋಟೀಸು) ಸರ್ಕಾರಕ್ಕೆ ನೀಡತಕ್ಕದ್ದು. 

(2) ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು, ಈ ಕೆಳಗಿನವುಗಳ ಬಗ್ಗೆ, ಎಂದರೆ: 

(ಕ) ಪದವಿಯನ್ನು ನೀಡುವುದಕ್ಕಾಗಿ ಬೋಧನೆಯ ಗುಣಮಟ್ಟ; 
(i) ಶಿಕ್ಷಣದ ಗುಣಮಟ್ಟ; 


೨೫೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


(ii) ಉನ್ನತ ಶಿಕ್ಷಣದ ವ್ಯಾಪಾರೀಕರಣವನ್ನು ತಡೆಗಟ್ಟುವುದು; 

(iv ) ಅಧಿನಿಯಮದ ಉಪಬಂಧಗಳ ಉಲ್ಲಂಘನೆಯ ಬಗ್ಗೆ , ಯಾವುದಾದರೂ ಇದ್ದಲ್ಲಿ, 
- ಇವುಗಳ ಬಗ್ಗೆ ನಿಯತಕಾಲಿಕ ಪರಿವೀಕ್ಷಣೆಯನ್ನು ನಡೆಸತಕ್ಕದ್ದು ಮತ್ತು ಸರ್ಕಾರಕ್ಕೆ ವರದಿಯನ್ನು ಕಳುಹಿಸತಕ್ಕದ್ದು. 

( 3) ದುರ್ವ್ಯವಹರಣೆ, ದುರಾಡಳಿತ ಮತ್ತು ಅಶಿಸ್ತು ಆಗಿದೆ ಎಂಬುದನ್ನು ಗುರುತಿಸಿದರೆ, ಸರ್ಕಾರವು, ವಿಶ್ವವಿದ್ಯಾಲಯದ ಆಡಳಿತ ವರ್ಗದವರಿಗೆ 
ಆಡಳಿತವನ್ನು ಸರಿಪಡಿಸಬೇಕೆಂದು ನಿರ್ದೇಶನಗಳನ್ನು ನೀಡತಕ್ಕದ್ದು. ನಿಯಮಿಸಬಹುದಾದ ಅಂಥ ಅವಧಿಯೊಳಗೆ ಆ ನಿರ್ದೆಶನಗಳನ್ನು ಪಾಲಿಸದಿದ್ದಲ್ಲಿ 
ವಿಶ್ವವಿದ್ಯಾಲಯವನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು (ಕೋರ್ಸ್) ಸಮಾಪನಗೊಳಿಸುವ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವ ಹಕ್ಕು 
ಸರ್ಕಾರದಲ್ಲಿ ನಿಹಿತವಾಗಿರತಕ್ಕದ್ದು. 

(4) ವಿಶ್ವವಿದ್ಯಾಲಯವನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು (ಕೋರ್ಸ್) ಸಮಾಪನಗೊಳಿಸುವ ವಿಧಾನವು, ಸರ್ಕಾರವು ಈ 
ಸಂಬಂಧದಲ್ಲಿ ನಿಯಮಿಸಬಹುದಾದಂತೆ ಇರತಕ್ಕದ್ದು : 

ಪರಂತು, ವಿಶ್ವವಿದ್ಯಾಲಯವು ತನ್ನ ಕಾರಣಗಳನ್ನು ಹೇಳಿಕೊಳ್ಳಲು ಸಮಂಜಸ ಅವಕಾಶಗಳನ್ನು ನೀಡಿದ ಹೊರತು ಅಂಥ ಯಾವುದೇ ಕ್ರಮವನ್ನು 
ಕೈಗೊಳ್ಳತಕ್ಕದ್ದಲ್ಲ. 

(5) (1) ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ನೋಟೀಸನ್ನು ಸ್ವೀಕರಿಸಿದ ಮೇಲೆ, ಸರ್ಕಾರವು ಸಂಬಂಧಿಸಿದ ನಿಯಂತ್ರಣಾ ಪ್ರಾಧಿಕಾರದೊಡನೆ 
ಸಮಾಲೋಚಿಸಿ, ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸಲು ಅಥವಾ ವ್ಯಾಸಂಗ ಕ್ರಮವನ್ನು ಪರಿಸಮಾಪನಗೊಳಿಸಲು ಉದ್ದೇಶಿಸಿದ ದಿನಾಂಕದಿಂದ, 
ವಿಶ್ವವಿದ್ಯಾಲಯದಲ್ಲಿ ನಿಯತ ವ್ಯಾಸಂಗ ಕ್ರಮಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಕೊನೆಯ ತಂಡ ( ಬ್ಯಾಚ್ ) ತನ್ನ ವ್ಯಾಸಂಗ ಕ್ರಮವನ್ನು 
ಮುಗಿಸುವವರೆಗೆ ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ವಿಧಾನದಲ್ಲಿ ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡತಕ್ಕದ್ದು . 

59. ಸಮಾಪನೆಯ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ವೆಚ್ಚಗಳು.- (1) 58ನೇ ಪ್ರಕರಣದ (1) ನೇ ಉಪಪ್ರಕರಣದ ಅಡಿಯಲ್ಲಿ ವಿಶ್ವವಿದ್ಯಾಲಯದ 
ಆಡಳಿತವನ್ನು ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ಅದರ ಆಡಳಿತಾತ್ಮಕ ವೆಚ್ಚಗಳನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ 
ನಿಧಿಯಿಂದ ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ಭರಿಸತಕ್ಕದ್ದು. 

(2 ) ವಿಶ್ವವಿದ್ಯಾಲಯದ ಆಡಳಿತವನ್ನು ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ವಿಶ್ವವಿದ್ಯಾಲಯದ ವೆಚ್ಚವನ್ನು ಭರಿಸಲು 47, 48, 49 ಮತ್ತು 50ನೇ 
ಪ್ರಕರಣಗಳ ಅಡಿಯಲ್ಲಿ ಉಲ್ಲೇಖಿಸಲಾದ ನಿಧಿಯು ಸಾಕಷ್ಟು ಇಲ್ಲದಿದ್ದಲ್ಲಿ, ಅಂಥ ವೆಚ್ಚವನ್ನು ಸರ್ಕಾರವು, ವಿಶ್ವವಿದ್ಯಾಲಯದ ಸ್ವತ್ತುಗಳು ಮತ್ತು ಆಸ್ತಿಗಳನ್ನು 
ವಿಲೇ ಮಾಡುವ ಮೂಲಕ ಭರಿಸತಕ್ಕದ್ದು. 

(3) ವಿಶ್ವವಿದ್ಯಾಲಯದ ಸಮಾಪನೆಯು ದುರ್ವ್ಯವಹರಣೆ ಅಥವಾ ದುರಾಡಳಿತದ ಕಾರಣಗಳಿಗಾಗಿ ಆಗಿದ್ದರೆ, ಸರ್ಕಾರವು ಅಂಥ 
ದುರ್ವ್ಯವಹಾರಕ್ಕೆ ಅಥವಾ ದುರಾಡಳಿತಕ್ಕೆ ಹೊಣೆಯಾಗಿರುವ ವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅವರ ಮೇಲೆ ತಾನು ಸೂಕ್ತವೆಂದು ಭಾವಿಸಬಹುದಾದ ಅಂಥ 
ದಂಡನೆಯನ್ನು ವಿಧಿಸಲು ಸ್ವತಂತ್ರವಾಗಿರತಕ್ಕದ್ದು. 
- 60, ತೊಂದರೆಗಳ ನಿವಾರಣೆಗೆ ಅಧಿಕಾರ.- (1) ಈ ಅಧಿನಿಯಮದ ಉಪಬಂಧಗಳನ್ನು ಜಾರಿಗೊಳಿಸುವ ಸಂಬಂಧದಲ್ಲಿ ಯಾವುದೇ ತೊಂದರೆ 
ಉದ್ಭವಿಸಿದರೆ, ರಾಜ್ಯ ಸರ್ಕಾರವು, ಅಧಿಸೂಚನೆಯ ಅಥವಾ ಆದೇಶದ ಮೂಲಕ ತೊಂದರೆಯ ನಿವಾರಣೆಗಾಗಿ ಅವಶ್ಯಕ ಹಾಗೂ ಸಮಂಜಸವೆಂದು ತನಗೆ 
ಕಂಡುಬರುವಂಥ ಮತ್ತು ಈ ಅಧಿನಿಯಮದ ಉಪಬಂಧಗಳಿಗೆ ಅಸಂಗತವಲ್ಲದ ಉಪಬಂಧಗಳನ್ನು ರಚಿಸಬಹುದು: 

ಪರಂತು, ಈ ಅಧಿನಿಯಮವು ಪ್ರಾರಂಭವಾದ ದಿನಾಂಕದಿಂದ ಐದು ವರ್ಷಗಳು ಮುಕ್ತಾಯವಾದ ತರುವಾಯ ಈ ಪ್ರಕರಣದ ಅಡಿಯಲ್ಲಿ 
ಅಂಥ ಯಾವುದೇ ಅಧಿಸೂಚನೆ ಅಥವಾ ಆದೇಶವನ್ನು ಹೊರಡಿಸತಕ್ಕದ್ದಲ್ಲ. 

(2) (1) ನೇ ಉಪಪ್ರಕರಣದ ಅಡಿಯಲ್ಲಿ ಮಾಡಿದ ಪ್ರತಿಯೊಂದು ಆದೇಶವನ್ನು ಅದನ್ನು ರಚಿಸಿದ ತರುವಾಯ , ಆದಷ್ಟು ಬೇಗನೆ ರಾಜ್ಯ ವಿಧಾನ 
ಮಂಡಲದ ಮುಂದೆ ಮಂಡಿಸತಕ್ಕದ್ದು. 

61, ರಾಜ್ಯ ಸರ್ಕಾರದ ನಿಯಮಗಳ ರಚನಾಧಿಕಾರ.- (1) ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ 
ಅಧಿಸೂಚನೆಯ ಮೂಲಕ ನಿಯಮಗಳನ್ನು ರಚಿಸಬಹುದು. 

(2) ಈ ಅಧಿನಿಯಮದ ಅಡಿಯಲ್ಲಿ ಹೊರಡಿಸಲಾದ ಪ್ರತಿಯೊಂದು ನಿಯಮವನ್ನು , ಅದನ್ನು ರಚಿಸಿದ ತರುವಾಯ , ಆದಷ್ಟು ಬೇಗನೆ, ರಾಜ್ಯ 
ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ, ಒಂದು ಅಧಿವೇಶನದಲ್ಲಿ ಅಥವಾ ಎರಡು ಅಥವಾ ಹೆಚ್ಚು ನಿರಂತರ ಅಧಿವೇಶನಗಳಲ್ಲಿ 
ಅಡಕವಾಗಿರಬಹುದಾದ ಒಟ್ಟು ಮೂವತ್ತು ದಿನಗಳ ಅವಧಿಯವರೆಗೆ ಅದು ಅಧಿವೇಶನದಲ್ಲಿರುವಾಗ ಮಂಡಿಸತಕ್ಕದ್ದು ಮತ್ತು ಮೇಲೆ ಹೇಳಿದ ಅಧಿವೇಶನ 
ಅಥವಾ ನಿರಂತರ ಅಧಿವೇಶನಗಳ ನಿಕಟ ತರುವಾಯದ ಅಧಿವೇಶನವು ಮುಕ್ತಾಯವಾಗುವುದಕ್ಕೆ ಮೊದಲು ಉಭಯ ಸದನಗಳು ನಿಯಮದಲ್ಲಿ ಯಾವುದೇ 
ಮಾರ್ಪಾಡು ಮಾಡಲು ಒಪ್ಪಿದರೆ ಅಥವಾ ಆ ನಿಯಮವನ್ನು ರಚಿಸತಕ್ಕದ್ದಲ್ಲವೆಂದು ಉಭಯ ಸದನಗಳು ಒಪ್ಪಿದರೆ ತದನಂತರ ಅಂಥ ನಿಯಮವು ಹಾಗೆ 
ಮಾರ್ಪಾಟಾದ ರೀತಿಯಲ್ಲಿ ಪರಿಣಾಮಕಾರಿಯಾಗತಕ್ಕದ್ದು ಅಥವಾ ಸಂದರ್ಭಾನುಸಾರವಾಗಿ ಪರಿಣಾಮಕಾರಿಯಾಗತಕ್ಕದ್ದಲ್ಲ. ಆದಾಗ್ಯೂ , ಯಾವುದೇ ಅಂಥ 
ಮಾರ್ಪಾಡು ಅಥವಾ ರದ್ದತಿಯು ಆ ನಿಯಮದ ಅಡಿಯಲ್ಲಿ ಈ ಮೊದಲು ಮಾಡಲಾದ ಯಾವುದೇ ಕಾರ್ಯದ ಮಾನ್ಯತೆಗೆ ಬಾಧಕವನ್ನು 
ಉಂಟುಮಾಡತಕ್ಕದ್ದಲ್ಲ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ . ಕೆ.ಬೋರೇಗೌಡ 

ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


ಜ . 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

೨೫೧೫ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಬುಧವಾರ, ಫೆಬ್ರವರಿ ೨೭, ೨೦೧೩ ( ಫಾಲ್ಗುಣ ೮, ಶಕ ವರ್ಷ ೧೯೩೪) | ನಂ . ೫೨೭ 
Part - IV - A Bangalore, Wednesday , February 27 , 2013 (Phalguna 8 , Shaka Varsha 1934) No . 527 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 84 ಶಾಸನ 2012, ಬೆಂಗಳೂರು, ದಿನಾಂಕ: 27 - 02 - 2013 
- ಅಮೃತ ಸಿಂಚನ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ವಿಧೇಯಕ, 2012 - ಇದಕ್ಕೆ 2013ರ ಫೆಬವರಿ ತಿಂಗಳ ಇಪ್ಪತ್ತೈದನೇ ದಿನಾಂಕದಂದು ಘನತೆವೆತ 
ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು , ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 21 ಎಂಬುದಾಗಿ ಕರ್ನಾಟಕ ರಾಜ್ಯ 
ಪತದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 

2013 ರ ಕರ್ನಾಟಕ ಅಧಿನಿಯವ 
( 2013ರ ಫೆಬ್ರವರಿ ಮಾಹೆಯ ಇಪ್ಪತ್ತೇಳನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 

ಅಮೃತ ಸಿಂಚನ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಅಧಿನಿಯಮ , 2012 
( 2013ರ ಫೆಬ್ರವರಿ ಮಾಹೆಯ ಇಪ್ಪತ್ತೈದನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿಯನ್ನು ಪಡೆಯಲಾಗಿದೆ) 
ಮಾನ್ಯತೆ ಪಡೆದ ವಿವಿಧ ಪದ್ಧತಿಗಳ ರೂಪದಲ್ಲಿ ನಾಗರಿಕರಿಗೆ ವಾಸ್ತವಿಕ ಚಿಕಿತ್ಸೆಯ ಮೂಲಕ ಸುವ್ಯವಸ್ಥಿತ ಶಿಕ್ಷಣ , ಬೋಧನೆ , ತರಬೇತಿ, 
ಉಪಶಮನ ಪ್ರಕ್ರಿಯೆಯ ಮೂಲಕ, ಉಪಶಮನ ಪ್ರಕ್ರಿಯೆಯನ್ನು ಊರ್ಜಿತಗೊಳಿಸಿ ಪ್ರಾಚೀನ ಯೋಗಿಗಳು ನೀಡಿದ ಆಧ್ಯಾತ್ಮ ರೂಪ ಅಥವಾ ಆಧ್ಯಾತ್ಮಿಕ 
ಶಕ್ತಿಯಲ್ಲಿ ಆಧ್ಯಾತ್ಮಿಕ ಪರಂಪರೆ ಮತ್ತು ತತ್ವಂಬಂಧಿ ವಲಯಗಳಲ್ಲಿ ಹಾಗೂ ಅವುಗಳಿಗೆ ಸಂಬಂಧಿಸಿದ ಅಥವಾ ಅವುಗಳಿಗೆ ಆನುಷಂಗಿಕವಾದ ವಿಷಯಗಳಲ್ಲಿ 
ವಿಶ್ವವಿದ್ಯಾಲಯದ ಶಿಕ್ಷಣದ ಪ್ರಗತಿಪರ ವಿಚಾರಗಳನ್ನು ಉತ್ತೇಜಿಸಲು ಮತ್ತು ಕೈಗೊಳ್ಳಲು ಖಾಸಗಿ ವಲಯದಲ್ಲಿ ಒಂದು ಏಕಾತ್ಮಕ ಸ್ವರೂಪದ 
ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸುವುದಕ್ಕಾಗಿ ಒಂದು ಅಧಿನಿಯಮ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಮಾನ್ಯತೆ ಪಡೆದ ವಿವಿಧ ಪದ್ಧತಿಗಳ ರೂಪದಲ್ಲಿ ನಾಗರಿಕರಿಗೆ ವಾಸ್ತವಿಕ ಚಿಕಿತ್ಸೆಯ 
ಮೂಲಕ ಸುವ್ಯವಸ್ಥಿತ ಶಿಕ್ಷಣ, ಬೋಧನೆ, ತರಬೇತಿ, ಉಪಶಮನ ಪ್ರಕ್ರಿಯೆಯ ಮೂಲಕ, ಉಪಶಮನ ಪ್ರಕ್ರಿಯೆಯನ್ನು ಊರ್ಜಿತಗೊಳಿಸಿ ಪ್ರಾಚೀನ 
ಯೋಗಿಗಳು ನೀಡಿದ ಆಧ್ಯಾತ್ಮ ರೂಪ ಅಥವಾ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಆಧ್ಯಾತ್ಮಿಕ ಪರಂಪರೆ ಮತ್ತು ತತ್ಸಂಬಂಧಿ ವಲಯಗಳಲ್ಲಿ ಹಾಗೂ ಅವುಗಳಿಗೆ 
ಸಂಬಂಧಿಸಿದ ಅಥವಾ ಅವುಗಳಿಗೆ ಆನುಷಂಗಿಕವಾದ ವಿಷಯಗಳಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣದ ಪ್ರಗತಿಪರ ವಿಚಾರಗಳನ್ನು ಉತ್ತೇಜಿಸಲು ಮತ್ತು ಕೈಗೊಳ್ಳಲು 
ಖಾಸಗಿ ವಲಯದಲ್ಲಿ ಒಂದು ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸುವುದು ಯುಕ್ತವಾಗಿರುವುದರಿಂದ; 
ಇದು ಭಾರತ ಗಣರಾಜ್ಯದ ಅರವತ್ತೂರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ: 

ಅಧ್ಯಾಯ - I 

ಪ್ರಾರಂಭಿಕ 
1. ಸಂಕ್ಷಿಪ್ತ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಅಮೃತ ಸಿಂಚನ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಅಧಿನಿಯಮ , 2012 
ಎಂದು ಕರೆಯತಕ್ಕದ್ದು. 

( 2) ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ವ್ಯಾಪ್ತವಾಗತಕ್ಕದ್ದು . 

( 3) ಇದು ರಾಜ್ಯ ಸರ್ಕಾರವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದ ಅಂಥ ದಿನಾಂಕದಂದು ಜಾರಿಗೆ 
ಬರತಕ್ಕದ್ದು. 

2 . ಪರಿಭಾಷೆಗಳು .- ಈ ಅಧಿನಿಯಮದಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು, 
( ಎ) “ಶೈಕ್ಷಣಿಕ ಪರಿಷತ್ತು ( ಅಕೆಡೆಮಿಕ್ ಕೌನ್ಸಿಲ್) ” ಎಂದರೆ, 25ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದ ಶೈಕ್ಷಣಿಕ 

ಪರಿಷತ್ತು ; 
“ಕಾರ್ಯಸೂಚಿ ವಿಷಯಗಳು ”, ಎಂದರೆ , ಪರಿನಿಯಮಗಳಲ್ಲಿ ಹೆಸರಿಸಬಹುದಾದ ಮತ್ತು ಒಂದು ಸಭೆಯಲ್ಲಿ ಆ ವಿಷಯಗಳನ್ನು 
ಮತ್ತು ಕಲಾಪಗಳನ್ನು ಅನುಮೋದಿಸಬಹುದೆಂದು ತಮ್ಮ ಸಮ್ಮತಿ ಸೂಚಿಸಿ ಕುಲಾಧಿಪತಿಯವರು ಮುಂಚಿತವಾಗಿಯೇ ಲಿಖಿತ 
ಅನುಮೋದನೆಯನ್ನು ಕೊಟ್ಟಿದ್ದಾಗ ಮಾತ್ರವೇ ಸಂದರ್ಭಾನುಸಾರ ಪ್ರಬಂಧಕರ ಮಂಡಳಿ ಅಥವಾ ವ್ಯವಸ್ಥಾಪನಾ ಮಂಡಳಿ ಅಥವಾ 
ಯಾವುದೇ ಸಮಿತಿಯವರು ಕಾರ್ಯಸೂಚಿಯಲ್ಲಿ ಸೇರಿಸಬಹುದಾದ ಅಥವಾ ಸಭೆಯಲ್ಲಿ ಚರ್ಚೆಗೆ ತೆಗೆದುಕೊಂಡು ನಿರ್ಣಯವನ್ನು 
ಕೊಡಬಹುದಾದ ಎಲ್ಲಾ ವಿಷಯಗಳು ಮತ್ತು ಕಲಾಪಗಳು ; 
“ ಪ್ರಬಂಧಕರ ಮಂಡಳಿ ” ಎಂದರೆ, 23ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಪ್ರಬಂಧಕರ ಮಂಡಳಿ; 
“ವ್ಯವಸ್ಥಾಪನಾ ಮಂಡಳಿ ” ಎಂದರೆ, 24ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ; 


( ಬಿ) 


೨೫೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


( ಐ ) 
( ಜೆ) 


“ಕುಲಾಧಿಪತಿ ”, “ಕುಲಪತಿ ”, “ಸಹಕುಲಪತಿ ” ಎಂದರೆ , ಅನುಕ್ರಮವಾಗಿ ವಿಶ್ವವಿದ್ಯಾಲಯದ ಕುಲಾಧಿಪತಿ, ಕುಲಪತಿ ಮತ್ತು 

ಸಹಕುಲಪತಿ ; 
( ಎಫ್ ) “ಕ್ಯಾಂಪಸ್ ” ಎಂದರೆ, ಅದು ಎಲ್ಲಾದರೂ ಇರಲಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ, ನಿರ್ವಹಿಸುವ ಒಂದು ಕ್ಯಾಂಪಸ್; 

“ಸಮಿತಿಗಳು ” ಎಂದರೆ , ಈ ಅಧಿನಿಯಮದಡಿಯಲ್ಲಿ ರೂಪಿಸಲಾದ ಸಮಿತಿಗಳು ಅಥವಾ ಸಂದರ್ಭಾನುಸಾರವಾಗಿ ವಿಶ್ವವಿದ್ಯಾಲಯದ 
ವಿವಿಧ ಕಾರ್ಯಕರ್ತರು ರಚಿಸಿರುವ ಸಮಿತಿಗಳು ಮತ್ತು ಅದರಲ್ಲಿ ನಾಮನಿರ್ದೇಶನ ಸಮಿತಿ, ಹಣಕಾಸು ಸಮಿತಿ, ದೂರಶಿಕ್ಷಣ 

ಸಮಿತಿ ಮತ್ತು ಅಂಥ ಇತರ ಸಮಿತಿಗಳು ಒಳಗೊಳ್ಳುತ್ತವೆ; 
( ಎಚ್ ) “ ಘಟಕ ಕಾಲೇಜು” ಎಂದರೆ , ವಿಶ್ವವಿದ್ಯಾಲಯವು ಸ್ಥಾಪಿಸಿ ನಿರ್ವಹಿಸುತ್ತಿರುವ ಒಂದು ಕಾಲೇಜು ಅಥವಾ ಸಂಸ್ಥೆ; 

“ ಹಣಕಾಸು ಸಮಿತಿ” ಎಂದರೆ, 27ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಹಣಕಾಸು ಸಮಿತಿ; 
“ ಸರ್ಕಾರ ” ಎಂದರೆ , ಕರ್ನಾಟಕ ಸರ್ಕಾರ; 
“ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳು ” ಎಂದರೆ, ವಿಶ್ವವಿದ್ಯಾಲಯ ಅನುದಾನ ಆಯೋಗ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ 
ಪರಿಷತ್ತು, ಭಾರತೀಯ ವೈದ್ಯಕೀಯ ಪರಿಷತ್ತು, ಭಾರತೀಯ ಔಷಧ ವಿಜ್ಞಾನ ಪರಿಷತ್ತು, ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು, 
ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಅಧಿಮಾನ್ಯತಾ ಪರಿಷತ್ತು, ರಾಷ್ಟ್ರೀಯ ಬೋಧಕ ಶಿಕ್ಷಣ ಪರಿಷತ್ತು, ದೂರಶಿಕ್ಷಣ ಪರಿಷತ್ತು, 
ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಪರಿಷತ್ತು ಮುಂತಾದ, ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ 
ನೋಡಿಕೊಳ್ಳುವುದಕ್ಕಾಗಿ ಗುಣಮಟ್ಟಗಳು ಮತ್ತು ಷರತ್ತುಗಳನ್ನು ವಿಧಿಸುವುದಕ್ಕಾಗಿ, ಕೇಂದ್ರ ಸರ್ಕಾರವು ಸ್ಥಾಪಿಸಿರುವ ಒಂದು ಸಂಸ್ಥೆ 

ಮತ್ತು ಇದರಲ್ಲಿ ಸರ್ಕಾರವೂ ಸೇರಿರುತ್ತದೆ; 
(ಎಲ್) “ ನಿಯಮಿಸಲಾದುದು ” ಎಂದರೆ, ಈ ಅಧಿನಿಯಮದಡಿಯಲ್ಲಿ ಸರ್ಕಾರವು ರಚಿಸಲಾದ ನಿಯಮಗಳ ಮೂಲಕ ನಿಯಮಿಸಲಾದುದು; 
( ಎಂ ) “ ಒಂದು ಘಟಕ ಕಾಲೇಜಿಗೆ ಸಂಬಂಧಪಟ್ಟಂತೆ ಪ್ರಾಂಶುಪಾಲರು ” ಎಂದರೆ , ಘಟಕ ಕಾಲೇಜಿನ ಮುಖ್ಯಸ್ಥರು ಮತ್ತು ಪ್ರಾಂಶುಪಾಲರು 

ಇಲ್ಲದಿದ್ದಲ್ಲಿ ಅಥವಾ ನೇಮಕವಾದ ಪ್ರಾಂಶುಪಾಲರ ಗೈರುಹಾಜರಿಯಲ್ಲಿ, ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಲು ತಾತ್ಕಾಲಿಕವಾಗಿ 

ನೇಮಕಗೊಂಡಿರುವ ಉಪಪ್ರಾಂಶುಪಾಲರು ಅಥವಾ ಯಾವುದೇ ಇತರ ವ್ಯಕ್ತಿಯೂ ಇದರಲ್ಲಿ ಒಳಗೊಳ್ಳುತ್ತಾರೆ; 
(ಎನ್) “ ಕುಲಸಚಿವರು ” ಎಂದರೆ , ವಿಶ್ವವಿದ್ಯಾಲಯದ ಕುಲಸಚಿವರು; 
( ಒ) “ ಪ್ರಾದೇಶಿಕ ಕೇಂದ್ರ ” ಎಂದರೆ, ಯಾವುದೇ ಪ್ರದೇಶದಲ್ಲಿನ ಅಧ್ಯಯನ ಕೇಂದ್ರಗಳ ಕಾರ್ಯವನ್ನು ಸಮನ್ವಯಗೊಳಿಸುವ ಮತ್ತು 

ಮೇಲ್ವಿಚಾರಣೆ ಮಾಡುವ ಉದ್ದೇಶಕ್ಕಾಗಿ ಮತ್ತು ಅಂಥ ಕೇಂದ್ರಕ್ಕೆ ವ್ಯವಸ್ಥಾಪನಾ ಮಂಡಳಿಯು ವಹಿಸಿಕೊಡಬಹುದಾದ ಅಂಥ ಇತರ 

ಕರ್ತವ್ಯಗಳನ್ನು ನೆರವೇರಿಸುವುದಕ್ಕಾಗಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಅಥವಾ ನಿರ್ವಹಿಸಿಕೊಂಡುಬರುವ ಒಂದು ಕೇಂದ್ರ; 
( ಪಿ) ಈ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ “ಪ್ರಾಯೋಜಕ ಪ್ರಾಧಿಕಾರ ” ಅಥವಾ “ಪ್ರಾಯೋಜಕ ಸಂಸ್ಥೆ ” ಎಂದರೆ, ನ್ಯಾಸ; 

“ ರಾಜ್ಯ ” ಎಂದರೆ, ಕರ್ನಾಟಕ ರಾಜ್ಯ ; 
“ ಪರಿನಿಯಮಗಳು ” ಮತ್ತು “ ವಿನಿಯಮಗಳು ” ಎಂದರೆ, ಈ ಅಧಿನಿಯಮದ ಅಡಿಯಲ್ಲಿ ರಚಿಸಿದ ಅನುಕ್ರಮವಾಗಿ 

ವಿಶ್ವವಿದ್ಯಾಲಯದ ಪರಿನಿಯಮಗಳು ಮತ್ತು ವಿನಿಯಮಗಳು ; 
(ಎಸ್) “ ಅಧ್ಯಯನ ಕೇಂದ್ರ ” ಎಂದರೆ, ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಬುದ್ಧಿವಾದ, ಸಲಹೆಗಳನ್ನು ನೀಡುವ ಅಥವಾ ಇತರ ಯಾವುದೇ 

ನೆರವನ್ನು ನೀಡುವ ಉದ್ದೇಶಕ್ಕಾಗಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಮತ್ತು ನಿರ್ವಹಿಸಿಕೊಂಡುಬಂದ ಒಂದು ಕೇಂದ್ರ; 
“ ಅಧ್ಯಾಪಕರು ” ಎಂದರೆ , ಒಬ್ಬ ಪ್ರಾಧ್ಯಾಪಕರು, ಸಹಪ್ರಾಧ್ಯಾಪಕರು , ಸಹಾಯಕ ಪ್ರಾಧ್ಯಾಪಕರು, ಅಥವಾ ವಿಶ್ವವಿದ್ಯಾಲಯದಲ್ಲಿ 
ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ಬೋಧಿಸುವುದಕ್ಕೆ ಅಥವಾ ಸಂಶೋಧನೆ ನಡೆಸುವುದಕ್ಕೆ ಅಥವಾ ಸಂಶೋಧನೆಗೆ 
ಮಾರ್ಗದರ್ಶನ ನೀಡುವುದಕ್ಕೆ ನೇಮಕವಾದ ಅಂಥ ಇತರ ವ್ಯಕ್ತಿ ಮತ್ತು ವಿಶ್ವವಿದ್ಯಾಲಯ ಅನುದಾನ ಆಯೋಗವು ನಿಯಮಿಸಿದ 

ಗುಣಮಟ್ಟಗಳಿಗೆ ಅನುಸಾರವಾಗಿ ಇರುವ ಘಟಕ ಕಾಲೇಜಿನ ಪ್ರಾಂಶುಪಾಲರು ಇದರಲ್ಲಿ ಒಳಗೊಳ್ಳುತ್ತಾರೆ; 
( ಯು ) “ ನ್ಯಾಸ ” ಎಂದರೆ, ಹರ್ಷ ಕ್ರಿಯ ಪ್ರತಿಷ್ಠಾನ ( ನೋಂ ) ನ್ಯಾಸ; 

“ ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ” ಎಂದರೆ, ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ ಅಧಿನಿಯಮ, 1956ರ (1956ರ 

ಕೇಂದ್ರ ಅಧಿನಿಯಮ 3) 4ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿತವಾದ ಆಯೋಗ; 
( ಡಬ್ಲ್ಯೂ ) "ವಿಶ್ವವಿದ್ಯಾಲಯ ” ಎಂದರೆ , ಈ ಅಧಿನಿಯಮದಡಿಯಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸಲಾದ ಅಮೃತ ಸಿಂಚನ ಆಧ್ಯಾತ್ಮಿಕ 

ವಿಶ್ವವಿದ್ಯಾಲಯ ; 
( ಎಕ್ಸ್ ) “ ಸಂದರ್ಶಕರು ” ಎಂದರೆ, 13ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ ವಿಶ್ವವಿದ್ಯಾಲಯದ ಸಂದರ್ಶಕರು. 

ಅಧ್ಯಾಯ - II 

ವಿಶ್ವವಿದ್ಯಾಲಯ ಮತ್ತು ಪ್ರಾಯೋಜಕ ಸಂಸ್ಥೆ 
3. ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಪ್ರಸ್ತಾವ.- (1) ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು ಮತ್ತು ಅದಕ್ಕನುಸಾರವಾಗಿ ಒಂದು ಏಕಾತ್ಮಕ 
ಸ್ವರೂಪದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಹಕ್ಕನ್ನು ನ್ಯಾಸವು ಹೊಂದಿರತಕ್ಕದ್ದು . 


(ಕ್ಯೂ ) 


( ಆರ್‌) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೫೧೭ 


(2) ನ್ಯಾಸವು ರಾಜ್ಯ ಸರ್ಕಾರಕ್ಕೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವವನ್ನು ಸಲ್ಲಿಸತಕ್ಕದ್ದು. 
(3) ನ್ಯಾಸವು ಈ ಮುಂದಿನ ವಿವರಗಳನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 
(1) ನ್ಯಾಸದ ವಿವರಗಳೊಂದಿಗೆ ವಿಶ್ವವಿದ್ಯಾಲಯದಧೈಯೋದ್ದೇಶಗಳು; 

ವಿಶ್ವವಿದ್ಯಾಲಯದ ವ್ಯಾಪ್ತಿ ಮತ್ತು ಸ್ಥಾನಮಾನ ಹಾಗೂ ಭೂಮಿಯ ಲಭ್ಯತೆ; 
ಪ್ರಾರಂಭದ ದಿನಾಂಕದಿಂದ ನಿಕಟ ಐದು ಶೈಕ್ಷಣಿಕ ವರ್ಷಗಳ ಅವಧಿಯಲ್ಲಿ ವಿಶ್ವವಿದ್ಯಾಲಯವು ಕೈಗೊಳ್ಳಬೇಕೆಂದಿರುವ ಅಧ್ಯಯನ 
ಮತ್ತು ಸಂಶೋಧನಾ ಕಾರ್ಯಕ್ರಮಗಳ ಸ್ವರೂಪ ಮತ್ತು ಬಗೆಗಳು; 
ಪ್ರಾರಂಭಿಸಬೇಕೆಂದು ಪ್ರಸ್ತಾಪಿಸಿರುವ ವ್ಯಾಸಂಗ ವಿಭಾಗಗಳು ( ಫ್ಯಾಕಿಗಳು ), ಅಧ್ಯಯನ ಕ್ರಮಗಳು ಮತ್ತು ಸಂಶೋಧನೆಗಳ ಸ್ವರೂಪ; 
ಕಟ್ಟಡಗಳು, ಸಲಕರಣೆಗಳು ಮತ್ತು ರಚನಾ ಸೌಕರ್ಯಗಳನ್ನು ಒದಗಿಸುವಂಥ ಕ್ಯಾಂಪಸ್ ಅಭಿವೃದ್ಧಿ; 

ಪ್ರಾರಂಭದ ದಿನಾಂಕದ ನಿಕಟ ಐದು ಶೈಕ್ಷಣಿಕ ವರ್ಷಗಳ ಅವಧಿಗಾಗಿ ಬಂಡವಾಳ ವೆಚ್ಚದ ಹಂತಗಳು; 
( vii) ಬಾಬುವಾರು ಆವರ್ತಕ ವೆಚ್ಚ, ಆರ್ಥಿಕ ಮೂಲಗಳು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಗಲುವ ಅಂದಾಜು ವೆಚ್ಚ: 
(viii) ಸಂಪನ್ಮೂಲ ಸಂಗ್ರಹಣೆಗಾಗಿ ಯೋಜನೆ ಮತ್ತು ಅದಕ್ಕೆ ಬಂಡವಾಳದಿಂದ ತಗಲುವ ವೆಚ್ಚ ಹಾಗೂ ಪ್ರತಿಯೊಂದು ಮೂಲಕ್ಕೂ ಮರು 

ಸಂದಾಯ ಮಾಡುವ ರೀತಿ; 
ವಿದ್ಯಾರ್ಥಿಗಳಿಂದ ಶುಲ್ಕ ವಸೂಲು ಮಾಡಿ ಆಂತರಿಕವಾಗಿ ನಿಧಿ ಸಂಗ್ರಹಿಸುವ ಯೋಜನೆ, ಸಲಹಾ ಸೇವೆ ಮತ್ತು ವಿಶ್ವವಿದ್ಯಾಲಯದ 
ಧೈಯೋದ್ದೇಶಗಳಿಗೆ ಸಂಬಂಧಿಸಿದ ಇತರ ಚಟುವಟಿಕೆಗಳಿಂದ ನಿರೀಕ್ಷಿತ ವರಮಾನಗಳು ಮತ್ತು ಇತರ ನಿರೀಕ್ಷಿತ ವರಮಾನಗಳು ; 
ಘಟಕವೊಂದಕ್ಕೆ ತಗಲುವ ವೆಚ್ಚದ ವಿವರಗಳು , ಆರ್ಥಿಕವಾಗಿ ದುರ್ಬಲವಾದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶುಲ್ಕ , ಉಚಿತ 
ಶಿಕ್ಷಣ ( ಫಿಶಿಪ್) ಮತ್ತು ವಿದ್ಯಾರ್ಥಿ ವೇತನದಲ್ಲಿ ನೀಡುವ ರಿಯಾಯಿತಿ ಅಥವಾ ವಿನಾಯತಿಯ ಪರಿಮಿತಿಯ ವಿವರಗಳನ್ನು ಮತ್ತು 
ಅನಿವಾಸಿ ಭಾರತೀಯರು ಅಥವಾ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಅಥವಾ ಅನಿವಾಸಿ ಭಾರತೀಯರು ಅಥವಾ ಭಾರತೀಯ 
ಮೂಲದ ವ್ಯಕ್ತಿಗಳು ಪ್ರಾಯೋಜಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಭಾರತವನ್ನುಳಿದು ಇತರ ರಾಷ್ಟ್ರ ಗಳ ವಿದ್ಯಾರ್ಥಿಗಳಿಗೆ ವಿಧಿಸತಕ್ಕ ಶುಲ್ಕದ 

ದರಗಳು ಬೇರೆ ಬೇರೆ ಇದ್ದಲ್ಲಿ ಅವುಗಳನ್ನು ಸೂಚಿಸುವ ಶುಲ್ಕ ರಚನೆಯ ವಿವರಗಳು; 
(xi) ಸಂಬಂಧಪಟ್ಟ ವಿದ್ಯಾ ವಿಭಾಗದಲ್ಲಿ ಎಷ್ಟು ವರ್ಷಗಳ ಅನುಭವ ಮತ್ತು ಪರಿಣಿತಿಯನ್ನು ನ್ಯಾಸವು ದೊರಕಿಸಿಕೊಡಲಿದೆ ಹಾಗೂ ಅದರ 

ಹಣಕಾಸಿನ ಸಂಪನ್ಮೂಲಗಳು; 
( xi) ವಿಶ್ವವಿದ್ಯಾಲಯದಲ್ಲಿರುವ ಅಧ್ಯಯನ ಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ಇರುವ ವ್ಯವಸ್ಥೆ; 
( xi) ವಿಶ್ವವಿದ್ಯಾಲಯವು ಸ್ಥಾಪನೆಯಾಗುವುದಕ್ಕೆ ಮೊದಲು ನೆರವೇರಿಸಬೇಕೆಂದು ರಾಜ್ಯ ಸರ್ಕಾರವು ಅಗತ್ಯಪಡಿಸಬಹುದಾದ ಅಂಥ ಇತರ 

ಷರತ್ತುಗಳ ನೆರವೇರಿಕೆಯ ಹಂತ. 
( 4) ಸ್ವೀಕರಿಸಿದ ಪ್ರಸ್ತಾವಗಳನ್ನು ಪರೀಕ್ಷಿಸಲು ರಾಜ್ಯ ಸರ್ಕಾರವು, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಪದನಿಮಿತ್ತ ಸದಸ್ಯರಾದ ಮೂರು 
ಸದಸ್ಯರುಗಳನ್ನು ಒಳಗೊಂಡ ಒಂದು ಪರಿಶೋಧನಾ ಸಮಿತಿಯನ್ನು ರಚಿಸತಕ್ಕದ್ದು ಮತ್ತು ಅದು ರಾಜ್ಯ ಸರ್ಕಾರಕ್ಕೆ ಶಿಫಾರಸ್ಸನ್ನು ಮಾಡತಕ್ಕದ್ದು. 

4. ವಿಶ್ವವಿದ್ಯಾಲಯದ ಸ್ಥಾಪನೆ.- (1) ರಾಜ್ಯ ಸರ್ಕಾರವು ಪರಿಶೋಧನಾ ಸಮಿತಿಯು ಮಾಡಿದ ಶಿಫಾರಸ್ಸುಗಳನ್ನು ಪರಿಶೀಲಿಸಿದ ತರುವಾಯ 
ಮತ್ತು ತಾನು ಅವಶ್ಯವೆಂದು ಭಾವಿಸುವಂಥ ವಿಚಾರಣೆಯನ್ನು ನಡೆಸಿದ ತರುವಾಯ , 

(1) ನ್ಯಾಸವು ಸಾಕಷ್ಟು ಮೂಲ ಸೌಕರ್ಯದೊಂದಿಗೆ ವಿಶ್ವವಿದ್ಯಾಲಯವೊಂದನ್ನು ನಡೆಸಲು ಸಮರ್ಥವಾಗಿದೆ ಎಂದು ಅದು 

ಮನಗಂಡರೆ; 
(i) ಪ್ರದೇಶಕ್ಕನುಸಾರವಾಗಿ ಕೆಳಗೆ ನಿರ್ದಿಷ್ಟ ಪಡಿಸಿದ ವ್ಯಾಪ್ತಿಗೆ ಭೂಮಿಯ ಒಡೆತನವನ್ನು ಹೊಂದಿರತಕ್ಕದ್ದು, ಎಂದರೆ: 

( ಎ) ಭೂಮಿಯು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಿತಿಯೊಳಗಿದ್ದರೆ ಇಪ್ಪತ್ತೈದು ಎಕರೆಗಳು; 
( ಬಿ) ಭೂಮಿಯು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಿತಿಯಿಂದ ಹೊರಗೆ ಇದ್ದು , ಆದರೆ ಬೆಂಗಳೂರು 

ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಪ್ರದೇಶದ ಒಳಗೆ ಇದ್ದರೆ ನಲವತ್ತು ಎಕರೆಗಳು; 
( ಸಿ) ಭೂಮಿಯು (ಎ) ಮತ್ತು ( ಬಿ) ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳಗಳನ್ನು ಹೊರತುಪಡಿಸಿದ್ದರೆ ಅರವತ್ತು 

ಎಕರೆಗಳಿಗಿಂತ ಕಡಿಮೆ ಇರತಕ್ಕದ್ದಲ್ಲ. 
ಮೇಲೆ ನಿರ್ದಿಷ್ಟಪಡಿಸಿದ ಭೂಮಿಯು ಏಕ ಘಟಕ( ಸಿಂಗಲ್ ಬ್ಲಾಕ್ ) ದಲ್ಲಿರತಕ್ಕದ್ದು ಮತ್ತು ಇದು ಸಂಬಂಧಪಟ್ಟ ನ್ಯಾಸ | ಪ್ರತಿಷ್ಠಾನ / ಸಂಸ್ಥೆ | 
ವಿಶ್ವವಿದ್ಯಾಲಯದ ಹೆಸರಿನಲ್ಲಿರತಕ್ಕದ್ದು, 3ನೇ ಪ್ರಕರಣದ (3) ನೇ ಉಪಪ್ರಕರಣದಲ್ಲಿ ಅಗತ್ಯಪಡಿಸಲಾದಂತೆ ಒದಗಿಸಿದ ವಿವರಗಳ ಆಧಾರದ ಮೇಲೆ 
ಸರ್ಕಾರವು 47ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯನ್ನು ಸ್ಥಾಪಿಸಬೇಕೆಂದು ನ್ಯಾಸಕ್ಕೆ ನಿರ್ದೇಶನ ನೀಡಬಹುದು. 

(2) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯ ಸ್ಥಾಪನೆಯ ತರುವಾಯ , ಸರ್ಕಾರವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ, “ ಅಮೃತ 
ಸಿಂಚನ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ” ಎಂಬ ಹೆಸರಿನ ಒಂದು ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯವನ್ನು ರಾಜ್ಯದಲ್ಲಿ ಸ್ಥಾಪಿಸುವುದಕ್ಕೆ ಮಂಜೂರಾತಿಯನ್ನು 
ನೀಡಬಹುದು. 


೨೫೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


(3) ವಿಶ್ವವಿದ್ಯಾಲಯದ ಕೇಂದ್ರ ಕಾರ್ಯಸ್ಥಾನವು ರಾಜ್ಯ ಸರ್ಕಾರದ ಅನುಮೋದನೆಯೊಂದಿಗೆ ಪ್ರಾಯೋಜಿಕ ಸಂಸ್ಥೆಯು ನಿರ್ಧರಿಸಬಹುದಾದ 
ಅಂಥ ಸ್ಥಳದಲ್ಲಿ ಇರತಕ್ಕದ್ದು. ವಿಶ್ವವಿದ್ಯಾಲಯವು ತನ್ನ ಕ್ಯಾಂಪಸ್ಸುಗಳನ್ನು ಅಥವಾ ಪ್ರಾದೇಶಿಕ ಕೇಂದ್ರಗಳನ್ನು , ಅಧ್ಯಯನ ಕೇಂದ್ರಗಳನ್ನು ಕರ್ನಾಟಕದ 
ಯಾವುದೇ ಭಾಗದಲ್ಲಿ ಹೊಂದಿರತಕ್ಕದ್ದು ಮತ್ತು ಆ ಬಗ್ಗೆ ರಾಜ್ಯ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆದುಕೊಳ್ಳುವುದಕ್ಕೊಳಪಟ್ಟು ಹಾಗೂ 
ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಗುಣಮಟ್ಟಗಳಿಗನುಸಾರವಾಗಿ ಹೊಂದಿರತಕ್ಕದ್ದು. 

(4) ಮೊದಲ ಕುಲಾಧಿಪತಿಯವರು, ಮೊದಲ ಕುಲಪತಿಯವರು, ಪ್ರಬಂಧಕ ಮಂಡಳಿಯ ಮೊದಲ ಸದಸ್ಯರುಗಳು, ವ್ಯವಸ್ಥಾಪನಾ ಮಂಡಳಿಯ 
ಹಾಗೂ ಶೈಕ್ಷಣಿಕ ಪರಿಷತ್ತಿನ ಮೊದಲ ಸದಸ್ಯರುಗಳು ಮತ್ತು ಇನ್ನು ಮುಂದೆ, ಅಂಥ ಅಧಿಕಾರಿಗಳು ಅಥವಾ ಸದಸ್ಯರುಗಳಾಗಬಹುದಾದಂಥ ಎಲ್ಲಾ 
ವ್ಯಕ್ತಿಗಳು , ಅಂಥ ಪದ ಅಥವಾ ಸದಸ್ಯತ್ವವನ್ನು ಹೊಂದಿರುವುದು ಮುಂದುವರೆಯುವವರೆಗೆ, ಒಂದು ನಿಗಮಿತ ನಿಕಾಯವನ್ನು ರಚಿಸತಕ್ಕದ್ದು. ಮತ್ತು ಅದು 
ವಿಶ್ವವಿದ್ಯಾಲಯದ ಹೆಸರಿನಲ್ಲಿ ದಾವೆ ಹೂಡಬಹುದು ಮತ್ತು ದಾವೆಗೊಳಗಾಗಬಹುದು. 

(5) (2) ನೇ ಉಪಪ್ರಕರಣದ ಅಡಿಯಲ್ಲಿ ವಿಶ್ವವಿದ್ಯಾಲಯವು ಸ್ಥಾಪನೆಗೆ ಮಂಜೂರಾತಿಯಾದ ಮೇಲೆ, ವಿಶ್ವವಿದ್ಯಾಲಯದ ಉದ್ದೇಶಕ್ಕಾಗಿ, ನ್ಯಾಸವು 
ಆರ್ಜಿಸಿದ, ಸೃಜಿಸಿದ, ಏರ್ಪಾಟು ಮಾಡಿಕೊಂಡ ಅಥವಾ ಕಟ್ಟಲ್ಪಟ್ಟ ಭೂಮಿ ಮತ್ತು ಇತರ ಸ್ಥಿರ ಮತ್ತು ಚರ ಸ್ವತ್ತು, ವಿಶ್ವವಿದ್ಯಾಲಯದಲ್ಲಿ 
ನಿಹಿತವಾಗಿರತಕ್ಕದ್ದು. 

( 6) ವಿಶ್ವವಿದ್ಯಾಲಯವು ಹೂಡಿದ ಅಥವಾ ಅದರ ವಿರುದ್ಧ ಹೂಡಲಾದ ಎಲ್ಲಾ ದಾವೆಗಳಲ್ಲಿ ಮತ್ತು ಇತರ ಕಾನೂನು ವ್ಯವಹರಣೆಗಳಲ್ಲಿ ವಾದ 
ಪತ್ರಗಳಿಗೆ ಕುಲಸಚಿವರು ಸಹಿ ಮಾಡಿ ಸತ್ಯಾಪನೆ ಮಾಡತಕ್ಕದ್ದು ಮತ್ತು ಅಂಥ ದಾವೆಗಳಲ್ಲಿನ ಮತ್ತು ವ್ಯವಹರಣೆಗಳಲ್ಲಿನ ಎಲ್ಲಾ ಆದೇಶಿಕೆಗಳನ್ನು 
ಕುಲಸಚಿವರಿಗೆ ನೀಡತಕ್ಕದ್ದು ಮತ್ತು ಅವರಿಗೆ ಜಾರಿ ಮಾಡತಕ್ಕದ್ದು. 

(7) ವಿಶ್ವವಿದ್ಯಾಲಯದಲ್ಲಿನ ಭೂಮಿ, ಕಟ್ಟಡ ಮತ್ತು ಇತರ ಸ್ವತ್ತುಗಳನ್ನು ವಿಶ್ವವಿದ್ಯಾಲಯದ ಉದ್ದೇಶಗಳಿಗೆ ಆನುಷಂಗಿಕವಾಗಿರುವುದನ್ನು 
ಹೊರತುಪಡಿಸಿ ಇತರ ಯಾವುದೇ ಉದ್ದೇಶಕ್ಕಾಗಿ ಬಳಸತಕ್ಕದ್ದಲ್ಲ. 

5. ಅನುದಾನಗಳು ಮತ್ತು ಹಣಕಾಸು ನೆರವು.- ವಿಶ್ವವಿದ್ಯಾಲಯವು ಸ್ವಂತ ಧನಮೂಲ ಉಳ್ಳದ್ದಾಗಿರತಕ್ಕದ್ದು ಮತ್ತು ರಾಜ್ಯದಿಂದ ಅಥವಾ ರಾಜ್ಯದ 
ಒಡೆತನದಲ್ಲಿರುವ ಅಥವಾ ನಿಯಂತ್ರಣದಲ್ಲಿರುವ ಯಾವುದೇ ಇತರ ಸಂಸ್ಥೆ ಅಥವಾ ನಿಗಮದಿಂದ ಯಾವುದೇ ನಿರ್ವಹಣಾ ಸಹಾಯ ಅನುದಾನ ಅಥವಾ 
ಯಾವುದೇ ಹಣಕಾಸು ನೆರವನ್ನು ಹಕ್ಕಿನಿಂದ ಕೇಳತಕ್ಕದ್ದಲ್ಲ ಅಥವಾ ಅದನ್ನು ಪಡೆಯಲು ಹಕ್ಕನ್ನು ಹೊಂದಿರತಕ್ಕದ್ದಲ್ಲ: 

ಪರಂತು, ರಾಜ್ಯವು, 

( ಎ) ಇತರ ರಾಜ್ಯ ಸರ್ಕಾರದ ಸಂಘಟನೆಗಳಿಗೆ ಹಣಕಾಸು ನೆರವನ್ನು ಒದಗಿಸುತ್ತಿರುವಂಥದ್ದೇ ಸಂಶೋಧನೆ, ಅಭಿವೃದ್ಧಿ ಮತ್ತಿತರ 
ಚಟುವಟಿಕೆಗಳಿಗಾಗಿ; ಅಥವಾ 

( ಬಿ) ಸರ್ಕಾರದಿಂದ ನೆರವನ್ನು ಪಡೆಯುವ ಯಾವುದೇ ನಿರ್ದಿಷ್ಟ ಸಂಶೋಧನೆ ಅಥವಾ ಕಾರ್ಯಕ್ರಮಗಳಿಗಾಗಿ; ಮತ್ತು 

( ಸಿ) ರಾಜ್ಯ ಕಾರ್ಯನೀತಿಯ ಬದಲಾವಣೆಗೆ ಒಳಪಟ್ಟು ಅಥವಾ ಅನ್ಯಥಾ ಇದೇ ಬಗೆಯ ವಿಶ್ವವಿದ್ಯಾಲಯಗಳಿಗೆ ಅವಕಾಶವನ್ನು ಕಲ್ಪಿಸುವುದಕ್ಕೆ 
ಅಥವಾ ಅವುಗಳ ಪ್ರಯೋಜನಕ್ಕಾಗಿ, 
- ಅನುದಾನದ ಮೂಲಕ ಅಥವಾ ಅನ್ಯಥಾ ಹಣಕಾಸು ಬೆಂಬಲವನ್ನು ಒದಗಿಸಬಹುದು: 

ಮತ್ತು ಪರಂತು, ವಿಶ್ವವಿದ್ಯಾಲಯವು, ಯಾವುದೇ ಇತರ ಮೂಲದಿಂದ ಯಾವುದೇ ಆರ್ಥಿಕ ನೆರವನ್ನು ಸ್ವೀಕರಿಸಬಹುದು. 
6. ಘಟಕ ಕಾಲೇಜು, ಹೆಚ್ಚುವರಿ ಕ್ಯಾಂಪಸ್‌ಗಳು, ಪ್ರಾದೇಶಿಕ ಕೇಂದ್ರಗಳು ಅಥವಾ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸುವುದಕ್ಕೆ ಅಧಿಕಾರ. 

- ವಿಶ್ವವಿದ್ಯಾಲಯವು ಸ್ಥಾಪನೆಯಾದ ತರುವಾಯ ಐದು ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ , ವಿಶ್ವವಿದ್ಯಾಲಯ ಅನ 
ಮತ್ತು ಇತರ ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳ ಗುಣಮಟ್ಟಗಳಿಗೆ ಒಳಪಟ್ಟು, ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ, ವಿಶ್ವವಿದ್ಯಾಲಯವು, 
ರಾಜ್ಯದಲ್ಲಿ ತನಗೆ ಸೂಕ್ತವೆನಿಸುವಂಥ ಸ್ಥಳಗಳಲ್ಲಿ ಘಟಕ ಕಾಲೇಜುಗಳು, ಹೆಚ್ಚುವರಿ ಕ್ಯಾಂಪಸ್‌ಗಳು, ಪ್ರಾದೇಶಿಕ ಕೇಂದ್ರಗಳು ಮತ್ತು ಅಧ್ಯಯನ ಕೇಂದ್ರಗಳನ್ನು 
ಹೊಂದಿರಬಹುದು. 

7. ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳು.- ವಿಶ್ವವಿದ್ಯಾಲಯವು ತನ್ನ ಭವಿಷ್ಯದ್ ದೃಷ್ಟಿ ಮತ್ತು ಧೈಯೋದ್ದೇಶಗಳನ್ನು ಸಾಧಿಸಲು ಈ ಮುಂದಿನ 
ವಿಸ್ತ್ರತ ಕಾರ್ಯತಂತ್ರಗಳನ್ನು ಕೈಗೊಳ್ಳಬಹುದು: 
(1) ವಿದ್ಯಾರ್ಥಿಗಳಿಗೆ ಮಾನವ ಮೌಲ್ಯಗಳು , ಕೌಟುಂಬಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ರಾಷ್ಟ್ರೀಯ ಮೌಲ್ಯಗಳು ಮತ್ತು ಆಧ್ಯಾತ್ಮಿಕ 

ಮೌಲ್ಯಗಳು ಮುಂತಾದ ಮೌಲ್ಯವರ್ಧಿತ ಶಿಕ್ಷಣವನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳು ಜವಾಬ್ದಾರಿಗಳನ್ನು ಹೊರಲು 
ತಯಾರಾಗುವಂತೆ ಮಾಡಿ ಅವರು ಪದವೀಧರರಷ್ಟೇ ಆಗದೆ ಮುಖಂಡರುಗಳಾಗುವಂತೆ ಮಾಡುವುದು; 
ಜೀವನ ಮತ್ತು ಜೀವನ ಕೌಶಲಗಳ ಜ್ಞಾನವನ್ನು ನೀಡುವುದು, ಮೌಲ್ಯಗಳನ್ನು ಮತ್ತು ತತ್ವಗಳನ್ನು ಮೈಗೂಡಿಸುವುದು, ಪ್ರಕೃತಿ ಮತ್ತು 
ವಿಶ್ವದೊಂದಿಗೆ ಸಾಮರಸ್ಯದೊಂದಿಗೆ ಇರುವುದು, ಪ್ರತಿಯೊಂದು ಜೀವಿಯನ್ನು ಪ್ರೀತಿಸುವುದು ಮತ್ತು ಗೌರವಿಸುವುದು, 
ಪರಮಾತ್ಮನೊಂದಿಗೆ ಲೀನವಾಗುವುದು ಹೇಗೆಂಬ ಬಗ್ಗೆ ಅರಿವನ್ನು ಮೂಡಿಸುವುದು; 

ಭಾರತೀಯ ಪ್ರಾಚೀನ ಆಧ್ಯಾತ್ಮಿಕ ಸಂಸ್ಕೃತಿ: ಗುರು - ಶಿಕ್ಷ್ಯ ಪರಂಪರೆಯ ಅಸ್ತಿತ್ವವನ್ನು ಮರಳಿ ತರುವುದು; 
(4) ಆರೋಗ್ಯದ ಮತ್ತು ಆರೋಗ್ಯಪಾಲನೆಯ ಮಾರ್ಗಗಳ ಬಗ್ಗೆ ಸಮಾಜದಲ್ಲಿ ಅರಿವನ್ನುಂಟು ಮಾಡುವುದು ಮತ್ತು ಅದರಿಂದ 

ಆರೋಗ್ಯಕರ, ಸಾಮರಸ್ಯ ಸಮಾಜವನ್ನು ಸೃಜಿಸುವುದು ; 
(5) | ಸಹ ಮಾನವ ಜೀವಿಗಳ ಯಾತನೆಗಳನ್ನು ಕಡಿಮೆ ಮಾಡುವುದು ಮತ್ತು ಪ್ರಕೃತಿ ಧರ್ಮಗಳು ಮತ್ತು ಪ್ರಾಕೃತಿಕ ವಸ್ತುಗಳ ಮೇಲೆ 

ಆಧಾರಿತವಾದ ಔಷಧ ರಹಿತ ಶಕ್ತಿ ವರ್ಧಕ ವೈದ್ಯಕೀಯ ಪದ್ಧತಿಯನ್ನು ಪ್ರೋತ್ಸಾಹಿಸುವುದು ಮತ್ತು ಜನಪ್ರಿಯಗೊಳಿಸುವುದು; 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೫೧೯ 


(6) 


(8) 


(9) 
(10) . 


(12 ) 


(13) 


(15 ) 
(16) 
(17 ) 


ಶತಮಾನಗಳಿಂದ ಹೆಸರುವಾಸಿಯಾದ ಭಾರತದ ಪರಂಪರೆಯ ಮೂಲಕ ಪ್ರಸ್ತುತ ಇರುವ ಅವ್ಯವಸ್ಥಿತ ಸ್ಥಿತಿಯಿಂದ, ಸಮಾಜವನ್ನು 
ಪರಿವರ್ತಿಸಲು ಸರಿಯಾದ ಜ್ಞಾನ ಮತ್ತು ಶಿಸ್ತನ್ನು ಕಲ್ಪಿಸುವುದು ; 
ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಮಕ್ಕಳು ಏನಾಗಬೇಕು ಎಂಬುದನ್ನು ಅಪೇಕ್ಷಿಸುವ ಬಗ್ಗೆ ತಂದೆ ತಾಯಿಗಳಿಗೆ ಸ್ಪಷ್ಟತೆಯನ್ನು ನೀಡುವುದು ಮತ್ತು 
ಅವರಿಗೆ ತಮ್ಮ ಮಕ್ಕಳ ಜವಾಬ್ದಾರಿಗಳ ಬಗ್ಗೆ ಅರಿವನ್ನು ಮೂಡಿಸುವುದು; 
ಆಧ್ಯಾತ್ಮದ ಬೋಧನೆಯ ಪ್ರಾಚೀನ ವಿಧಾನವನ್ನು ಮತ್ತು ಯೋಗಿಗಳಂಥ ನಮ್ಮ ಪೂರ್ವಜರು ತಮ್ಮ ವಿಪುಲ ಸಂಶೋಧನೆಗಳ 
ಫಲವಾಗಿ ಪಡೆದ ಅನುಭವವನ್ನು ಮನಸ್ಸಿಗೆ ನಾಟುವಂತೆ ಹೇಳುವುದು. ಇದು ವಿದ್ಯಾರ್ಥಿಗಳಿಗೆ ಜ್ಞಾನದ ಹಿಂದಿರುವ ವಿವೇಕವನ್ನು 
ಅರ್ಥಮಾಡಿಕೊಳ್ಳಲು ಮತ್ತು ತಮ್ಮ ಕೌಶಲಗಳನ್ನು ಕೇವಲ ಕಲಿಸುವುದು ಮಾತ್ರವಲ್ಲದೆ ತಮ್ಮ ಅಭ್ಯುದಯಕ್ಕೆ ಅದನ್ನು 
ಉಪಯೋಗಿಸುವುದು; 
ಪ್ರಾಚೀನ ಪದ್ಧತಿಯ ಮೂಲಕ ಪಾರಂಪರಿಕ ಉಪಶಮನ ವಿಧಾನಗಳನ್ನು ಗುರುತಿಸುವುದು; 
ಪ್ರಭಾವಯುತ ಉಪಶಮನಕಾರರನ್ನು ಹಾಗೂ ಅವರ ಪ್ರತಿಭೆಯನ್ನು ಗುರುತಿಸುವ ಮೂಲಕ ಅವರನ್ನು ಬೆಳಕಿಗೆ ತಂದು ಅವರ 
ಮೌಲ್ಯಯುತ ಸೇವೆಯನ್ನು ಅಗತ್ಯವಿರುವವರಿಗೆ ಲಭ್ಯವಾಗುವಂತೆ ಮಾಡುವುದು; 
ಯಶಸ್ವಿ ಉಪಶಮನಕಾರರಿಗೆ ತಮ್ಮ ಜ್ಞಾನ ಮತ್ತು ಅನುಭವವನ್ನು ಹಂಚಿಕೊಳ್ಳಲು ಒಂದು ವೇದಿಕೆಯನ್ನು ಕಲ್ಪಿಸುವುದು ಮತ್ತು 
ಅವರನ್ನು ಆಶ್ರಯಿಸುವ ಒಂದು ವಿಶ್ವಾಸಾರ್ಹವಾದ ಪದ್ಧತಿಯನ್ನು ಒದಗಿಸುವುದು; 
ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಜೀವನವನ್ನು ನಡೆಸಲು ಸಮರ್ಥರಲ್ಲದ ಗ್ರಾಮೀಣ ಅಭ್ಯರ್ಥಿಗಳಿಗೆ ಅವರ ಸಂವಹನ ಕೌಶಲಗಳನ್ನು 
ಎತ್ತಿಹಿಡಿಯುವ ಮೂಲಕ, ಅವರೆಡೆಗೆ ಹೆಚ್ಚಿನ ಗಮನವನ್ನು ನೀಡುವುದು ; 
ಆರೋಗ್ಯ, ವಿಜ್ಞಾನಗಳು , ಸಾಮಾಜಿಕ ವಿಜ್ಞಾನಗಳು, ಮಾನವಿಕಗಳು ಮತ್ತು ವ್ಯವಸ್ಥಾಪನೆ ಇಂಥ ಕ್ಷೇತ್ರಗಳಲ್ಲಿ ವಿವಿಧ ಪಠ್ಯ ವಿಷಯಗಳಲ್ಲಿ 
ಶಿಕ್ಷಣ, ಬೋಧನೆ, ತರಬೇತಿ, ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಕಲ್ಪಿಸುವುದು ಮತ್ತು ಈ ಕ್ಷೇತ್ರಗಳಲ್ಲಿ ಸಂಶೋಧನೆ , ಪ್ರಗತಿ ಮತ್ತು 
ಪ್ರಸರಣಕ್ಕಾಗಿ ಉಪಬಂಧಗಳನ್ನು ಕಲ್ಪಿಸುವುದು ; 
ಪ್ರಾಚೀನ ಪಠ್ಯಗಳನ್ನು ಪ್ರಾದೇಶಿಕ ಭಾಷೆಗಳಿಗೆ ಮತ್ತು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡುವುದು ಮತ್ತು ಪ್ರಾದೇಶಿಕ ಭಾಷಾ 
ಜ್ಞಾನವನ್ನು ಇಂಗ್ಲೀಷ್‌ಗೆ ಅನುವಾದ ಮಾಡುವುದು; 
ಪ್ರಾಚೀನ ಗ್ರಂಥಗಳ ( ತಾಳೆಗರಿ, ಶಾಸನ ಇತ್ಯಾದಿಗಳು) ಅಧ್ಯಯನಕ್ಕೆ ಸೌಲಭ್ಯವನ್ನು ಕಲ್ಪಿಸುವುದು; 
ಗುಣಮಟ್ಟದ ಶಿಕ್ಷಣವನ್ನು ಉತ್ತೇಜಿಸುವುದಕ್ಕಾಗಿ ಸಂಪನ್ಮೂಲ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸುವುದು; 
ಭಾರತೀಯ ಧಾರ್ಮಿಕ ನಂಬಿಕೆಗಳ ಮತ್ತು ಮಹಾ ಗ್ರಂಥಗಳ ( ರಾಮಾಯಣ, ಮಹಾಭಾರತ , ಭಗವದ್ಗೀತೆ, ಉಪನಿಷತ್ತುಗಳು, 
ಪುರಾಣಗಳು, ಪಂಚತಂತ್ರ, ಜಾತಕ ) ಅಧ್ಯಯನ ಮತ್ತು ಸಂಶೋಧನೆಗಾಗಿ ಸೌಲಭ್ಯವನ್ನು ಕಲ್ಪಿಸುವುದು; 
ರೇಖಿ ಮತ್ತು ಇತರ ವಿಧಾನಗಳು , ಪಾರಂಪರಿಕ ಭಾರತೀಯ ವಾಸ್ತು ಮತ್ತು ಫೆಂಗ್‌ಶುಯಿ, ಕದನ ಕಲೆಗಳು , ಆಧ್ಯಾತ್ಮಿಕ ಉಪಶಮನ, 
ಮಣಿಗಳು ಮತ್ತು ಹರಳುಗಳು, ಜ್ಯೋತಿಶಾಸ್ತ್ರ , ಸಂಗೀತ ಚಿಕಿತ್ಸೆ , ಪೌಷ್ಠಿಕತೆ, ಧ್ಯಾನ, ಯೋಗ, ಔಷಧೀಯ ಸಸ್ಯಗಳು , ವಾಸ್ತು, ಮುದ್ರೆಗಳು , 
ರುದ್ರಾಕ್ಷಿ, ಸಂಖ್ಯಾಶಾಸ್ತ್ರ, ಮಸಾಜು ಮಾಡುವುದು, ಯಂತ್ರ, ಮಂತ್ರ ಮತ್ತು ತಂತ್ರಗಳಲ್ಲಿ ಉಪಯೋಗಿಸುವ ಸಸ್ಯ ಜನ್ಯ ಉತ್ಪಾದನೆಗಳನ್ನು 
ಬಳಸಿಇಂಥ ಮಾನವ ಶಕ್ತಿ ವರ್ಧಕ ಕ್ಷೇತ್ರ, ಉಪಶಮನಕಾರಿ ಶಕ್ತಿ ತಂತ್ರ ವಿಧಾನಗಳಂಥ ವಿಷಯಗಳ ಉಪಶಮನ ಮತ್ತು ಸಲಹೆಯ 
ಅಧ್ಯಯನ ಮತ್ತು ಸಂಶೋಧನೆಗಾಗಿ ಸೌಲಭ್ಯ ಕಲ್ಪಿಸುವುದು ; 
ಕರಕುಶಲ ವಸ್ತುಗಳು, ವರ್ಣಕಲೆಗಳು, ಮರಗೆಲಸ, ಶಿಲ್ಪಕಲೆ , ಭೂದೃಶ್ಯ ಚಿತ್ರಕಲೆ, ತೋಟಗಾರಿಕೆಯಂಥ ವೃತ್ತಿಪರ ತರಬೇತಿಯನ್ನು 
ನೀಡುವುದು ಮತ್ತು ಬೆತ್ತದಿಂದ ಬುಟ್ಟಿಯನ್ನು ಹೆಣೆಯುವುದು, ಕುದರೆ ಮತ್ತು ನಾಯಿಸಾಕಣೆ, ಹಾಲು ಅಥವಾ ಹಾಲು ಉತ್ಪಾದನೆಗಳು , 

ದು , ಆಟೋಮೊಬೈಲ್ ಮೆಕಾನಿಕ್‌ಗಳು ಸ್ವಸಾಮರ್ಥ್ಯವನ್ನು ಹೊಂದಲು ಅನುವಾಗುವ 
ಮತ್ತು ಕಲಾಕಾರರಿಗೆ ಪ್ರಯೋಜನವಾಗುವಂಥ ಪರಿಸರ ಸ್ನೇಹಿ ಉತ್ಪಾದನೆಗಳನ್ನು ತಯಾರಿಸುವುದು ; 
ಶಿಕ್ಷಣದಲ್ಲಿ ಬದಲಾವಣೆ ಮತ್ತು ಸಾಮಾಜಿಕ ಮತ್ತು ಮಾನವ ಅಭಿವೃದ್ಧಿಯ ಅರ್ಥೈಸುವಿಕೆಗೆ ಕೊಡುಗೆ ನೀಡಲು ಮತ್ತು ಅದನ್ನು 
ಅಭಿವೃದ್ಧಿಪಡಿಸಲು ಕ್ಯಾಂಪಸ್ಸುಗಳನ್ನು ಸ್ಥಾಪಿಸುವುದು ಮತ್ತು ಅಧ್ಯಯನ ಕೇಂದ್ರಗಳನ್ನು ಹೊಂದುವುದು; 
ನಿರ್ಧರಣೆಯ ವಿವಿಧ ಆಧುನಿಕ ವಿಧಾನಗಳ ಮೂಲಕ ಮಾಡಿದ ಮೌಲ್ಯಮಾಪನಕ್ಕೆ ಅನುಸಾರವಾಗಿ ಯಶಸ್ವಿಯಾಗಿ 
ಪೂರ್ಣಗೊಳಿಸಿದುದರ ಆಧಾರದ ಮೇಲೆ ಪದವಿಗಳನ್ನು , ಡಿಪ್ಲೋಮೋಗಳನ್ನು , ಪ್ರಮಾಣಪತ್ರಗಳನ್ನು ಮತ್ತು ಯಶೋಪತ್ರ ಪ್ರದಾನದಂಥ 
ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು ಪ್ರಾರಂಭಿಸುವುದು; 
ವಿಚಾರ ಸಂಕೀರ್ಣಗಳು , ಸಮ್ಮೇಳನಗಳು, ಕಾರ್ಯಾಂಗ ಶಿಕ್ಷಣ ಕಾರ್ಯಕ್ರಮಗಳು, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು , 
ಪ್ರಕಟಣೆಗಳು ಮತ್ತು ತರಬೇತಿ ಕಾರ್ಯಕ್ರಮಗಳು ಮತ್ತು ಕಾರ್ಯಸೂಚಿಗಳ ಮೂಲಕ ಜ್ಞಾನ ಪ್ರಸಾರ ಮಾಡುವುದು ಮತ್ತು ಶಿಕ್ಷಣ 
ಮತ್ತು ತತ್ಸಂಬಂಧಿತ ಅಭಿವೃದ್ಧಿ ಕ್ಷೇತ್ರಗಳ ವಿಷಯಗಳ ಬಗ್ಗೆ ಸಾರ್ವಜನಿಕ ಚರ್ಚೆಯನ್ನು ಏರ್ಪಡಿಸುವುದು ; 
ಉತ್ತಮ ಗುಣಮಟ್ಟದ ಇತರ ಯಾವುದೇ ವಿಶ್ವವಿದ್ಯಾಲಯಗಳೊಂದಿಗೆ ಸಹಭಾಗಿಗಳಾಗಿ ವಿಶ್ವವಿದ್ಯಾಲಯದ ಬೋಧಕ ವೃಂದ ( ಫ್ಯಾಕಲ್ಲಿ) 
ಮತ್ತು ಸಂಶೋಧಕರ ಅಭಿವೃದ್ಧಿ ಮತ್ತು ತರಬೇತಿಗಾಗಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು; 
ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳನ್ನು ಮುಂದುವರಿಸುವುದಕ್ಕಾಗಿ ಮತ್ತು ಉತ್ತೇಜಿಸುವುದಕ್ಕಾಗಿ ಯಾವುದೇ ಅವಶ್ಯಕವಾದ ಮತ್ತು 
ಯುಕ್ತವಾದ ಕ್ರಮಗಳನ್ನು ಕೈಗೊಳ್ಳುವುದು ; 


(18) 


( 19 ) 


( 20) 


( 21) 


(23 ) 


( 24 ) 


೨೫೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


(25 ) ಶಿಕ್ಷಣ ಮತ್ತು ಇತರ ಅಭಿವೃದ್ಧಿ ವಲಯಗಳನ್ನು ವಿಸ್ತರಿಸುವುದಕ್ಕಾಗಿ ರಾಜ್ಯ ಸರ್ಕಾರವು ಅನುಮೋದಿಸ ಬಹುದಾದಂತೆ ಯಾವುದೇ 

ಧೈಯೋದ್ದೇಶಗಳನ್ನು ಮುಂದುವರಿಸುವುದು; 
(26) ವಿಜ್ಞಾನ, ಶಿಕ್ಷಣ, ಸಾಹಿತ್ಯ , ಸಮಾಜಸೇವೆ ಮುಂತಾದ ಕ್ಷೇತ್ರದಲ್ಲಿ ಖ್ಯಾತ ವ್ಯಕ್ತಿಗಳಿಗೆ ಬಿರುದು ನೀಡುವುದು; 
(27) ಪುಸ್ತಕಗಳು, ನಿಯತಕಾಲಿಕೆಗಳು, ಪ್ರೋಷರುಗಳು ಮತ್ತು ಪತ್ರಗಳನ್ನು ತರುವುದು , ಪ್ರಕಟಿಸುವುದು ಮತ್ತು ಮಾರಾಟ ಮತ್ತು ಹಂಚಿಕೆ 

ಮಾಡುವುದು. 
8. ವಿಶ್ವವಿದ್ಯಾಲಯದ ಅಧಿಕಾರಗಳು.- ವಿಶ್ವವಿದ್ಯಾಲಯವು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಎಂದರೆ: 

ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಮತ್ತು ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಗುಣಮಟ್ಟಗಳಿಗೆ ಅನುಸಾರವಾಗಿ 
ಪರಿನಿಯಮಗಳಲ್ಲಿ ಹೇಳಲಾದ ರೀತಿಯಲ್ಲಿ ಕಾಲಕಾಲಕ್ಕೆ ವಿಶ್ವವಿದ್ಯಾಲಯವು ನಿರ್ಧರಿಸಬಹುದಾದಂತೆ ಕ್ಯಾಂಪಸ್ಸುಗಳು, ಪ್ರಾದೇಶಿಕ 
ಕೇಂದ್ರಗಳು ಮತ್ತು ಅಧ್ಯಯನ ಕೇಂದ್ರಗಳನ್ನು ಕರ್ನಾಟಕದಲ್ಲಿ ಸ್ಥಾಪಿಸುವುದು ಮತ್ತು ನಿರ್ವಹಿಸುವುದು; 
ವಿಶ್ವವಿದ್ಯಾಲಯದ ಉದ್ದೇಶವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅಗತ್ಯವಾಗಬಹುದಾದ ಅಥವಾ ಕಾರ್ಯಸಾಧ್ಯವಾಗಬಹುದಾದ ಎಲ್ಲಾ 
ಅಂಥ ಇತರ ಚಟುವಟಿಕೆಗಳನ್ನು ಕೈಗೊಳ್ಳುವುದು; 
ಪರಿನಿಯಮಗಳಲ್ಲಿ ಹೇಳಲಾದ ರೀತಿಯಲ್ಲಿ ಮತ್ತು ಷರತ್ತುಗಳಿಗೊಳಪಟ್ಟು ಪದವಿಗಳು ಅಥವಾ ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು 
ಪ್ರದಾನಮಾಡುವುದು; 

ಯಮಗಳನ್ವಯ ಸಂಶೋಧನಾ ವೇತನಗಳು ( ಫೆಲೋಶಿಪ್‌ಗಳು), ವಿದ್ಯಾರ್ಥಿ ವೇತನಗಳು ಮತ್ತು ಬಹುಮಾನಗಳು, 
ಅವಾರ್ಡುಗಳು , ಪಾರಿತೋಷಕಗಳು ಇತ್ಯಾದಿಗಳನ್ನು ಸ್ಥಾಪಿಸುವುದು ಮತ್ತು ನೀಡುವುದು; 
ಪರಿನಿಯಮಗಳಲ್ಲಿ ಅಥವಾ ಸಂದರ್ಭಾನುಸಾರವಾಗಿ ನಿಯಮಗಳಲ್ಲಿ ನಿಗದಿಪಡಿಸಬಹುದಾದ ಅಂಥ ಶುಲ್ಕಗಳು, ಬಿಲ್ಲುಗಳು, ಖರೀದಿ 
ಪಟ್ಟಿಗಳನ್ನು ಕೇಳಿಪಡೆದುಕೊಳ್ಳುವುದು ಮತ್ತು ಸ್ವೀಕರಿಸುವುದು ಹಾಗೂ ಚಾರ್ಜುಗಳನ್ನು ವಸೂಲು ಮಾಡುವುದು; 

ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಪತ್ಯೇತರ ಚಟುವಟಿಕೆಗಳಿಗೆ ಅವಕಾಶಗಳನ್ನು ಕಲ್ಪಿಸುವುದು; 
(vi) ವಿಶ್ವವಿದ್ಯಾಲಯದ ಅಥವಾ ಘಟಕ ಕಾಲೇಜಿನ ಕ್ಯಾಂಪಸುಗಳ , ಪ್ರಾದೇಶಿಕ ಕೇಂದ್ರಗಳ, ಅಧ್ಯಯನ ಕೇಂದ್ರಗಳ ಫ್ಯಾಕಲ್ಟಿ, ಅಧಿಕಾರಿಗಳು 

ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವುದು; 
(viii) ವಿಶ್ವವಿದ್ಯಾಲಯದ ಅಥವಾ ಒಂದು ಘಟಕ ಕಾಲೇಜಿನ ಅಥವಾ ಕ್ಯಾಂಪಸ್ಸಿನ, ಪ್ರಾದೇಶಿಕ ಕೇಂದ್ರದ, ಅಧ್ಯಯನ ಕೇಂದ್ರದ 

ಉದ್ದೇಶಕ್ಕಾಗಿ, ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದಿರುವ, ಯಾವುದೇ ರೀತಿಯ ಸ್ವಯಂ 
ದೇಣಿಗೆಗಳು ಮತ್ತು ಕೊಡುಗೆಗಳನ್ನು ಸ್ವೀಕರಿಸುವುದು ಮತ್ತು ನ್ಯಾಸ ಮತ್ತು ದತ್ತಿ ಸ್ವತ್ತುಗಳೂ ಸೇರಿದಂತೆ, ಯಾವುದೇ ಚರ ಅಥವಾ 
ಸ್ಥಿರ ಸ್ವತ್ತನ್ನು ಆರ್ಜಿಸುವುದು, ಹೊಂದಿರುವುದು, ನಿರ್ವಹಿಸುವುದು, ನಡೆಸುವುದು ಮತ್ತು ಹಸ್ತಾಂತರ ಮಾಡುವುದು; 
ವಿದ್ಯಾರ್ಥಿನಿಲಯಗಳನ್ನು ಸ್ಥಾಪಿಸುವುದು ಮತ್ತು ನಿರ್ವಹಿಸಿಕೊಂಡು ಬರುವುದು ಹಾಗೂ ವಿಶ್ವವಿದ್ಯಾಲಯದ ಅಥವಾ ಘಟಕ 
ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಸತಿ ಸ್ಥಳಗಳಾಗಿ ಮಾನ್ಯತೆ ನೀಡುವುದು; 
ವಸತಿಯ ಮೇಲ್ವಿಚಾರಣೆ ಮಾಡುವುದು ಮತ್ತು ನಿಯಂತ್ರಣ ಮಾಡುವುದು ಹಾಗೂ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಪ್ರವರ್ಗಗಳ 
ಸಿಬ್ಬಂದಿಗಳಲ್ಲಿ ಶಿಸ್ತು ನಿಯಂತ್ರಣ ಮಾಡುವುದು ಮತ್ತು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಿಗೆ ನಡತೆ ಸಂಹಿತೆಯನ್ನು ರೂಪಿಸುವುದೂ 

ಒಳಗೊಂಡಂತೆ, ಅಂಥ ಸಿಬ್ಬಂದಿಗಳ ಸೇವಾಷರತ್ತುಗಳನ್ನು ನಿರೂಪಿಸುವುದು; 
(xi) ಶೈಕ್ಷಣಿಕ , ಆಡಳಿತಾತ್ಮಕ ಮತ್ತು ಬೆಂಬಲ ಸಿಬ್ಬಂದಿಯ ಹುದ್ದೆಗಳನ್ನು ಮತ್ತು ಇತರ ಅವಶ್ಯ ಹುದ್ದೆಗಳನ್ನು ಸೃಜಿಸುವುದು; 
(xi) ವಿಶ್ವವಿದ್ಯಾಲಯವು ಕಾಲಕಾಲಕ್ಕೆ ನಿರ್ಧರಿಸಬಹುದಾದಂಥ ರೀತಿಯಲ್ಲಿ ಮತ್ತು ಅಂಥ ಉದ್ದೇಶಗಳಿಗಾಗಿ ಇತರ 

ವಿಶ್ವವಿದ್ಯಾಲಯಗಳೊಡನೆ ಸಹಕರಿಸುವುದು ಮತ್ತು ಸಹಯೋಗ ಹೊಂದುವುದು; 
(xiii) ಶಿಕ್ಷಕರಿಗೆ, ಪಾಠಗಳನ್ನು ರಚಿಸುವವರಿಗೆ, ಮೌಲ್ಯಮಾಪಕರಿಗೆ ಮತ್ತಿತರ ಶೈಕ್ಷಣಿಕ ಸಿಬ್ಬಂದಿಗೆ ಪುನರ್ಮನನ ವ್ಯಾಸಂಗಕ್ರಮಗಳು, 

ಅಭಿಮುಖ ವ್ಯಾಸಂಗ ಕ್ರಮಗಳು, ಕಾರ್ಯಾಗಾರಗಳು, ವಿಚಾರಗೋಷ್ಠಿಗಳು ಮತ್ತಿತರ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ಮತ್ತು 

ನಡೆಸುವುದು; 
(xiv ) ಶೈಕ್ಷಣಿಕ ಪರಿಷತ್ತಿನ ಅನುಮೋದನೆಯೊಂದಿಗೆ ವಿಶ್ವವಿದ್ಯಾಲಯಕ್ಕೆ ಅಥವಾ ಘಟಕ ಕಾಲೇಜಿಗೆ, ಪ್ರಾದೇಶಿಕ ಕೇಂದ್ರಗಳಿಗೆ, ಅಧ್ಯಯನ 

ಕೇಂದ್ರಗಳಿಗೆ ಪ್ರವೇಶವನ್ನು ನೀಡುವುದಕ್ಕೆ ಮತ್ತು ಈ ಅಧಿನಿಯಮದಲ್ಲಿ ಕಲ್ಪಿಸಿದ ವ್ಯಾಪ್ತಿಗಿಂತ ಕಡಿಮೆಯಿಲ್ಲದಂತೆ ಕರ್ನಾಟಕದ 

ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ನೀಡುವುದಕ್ಕೆ ಮಾನಕ ಗುಣಮಟ್ಟಗಳನ್ನು ನಿರ್ಧರಿಸುವುದು; 
(xv) ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳನ್ನು ಕಾರ್ಯರೂಪಕ್ಕೆ ತರಲು ಅವಶ್ಯವಾಗಬಹುದಾದಂಥ ಇತರ ಎಲ್ಲಾ ಕ್ರಮಗಳನ್ನು ಅಥವಾ 

ಕಾರ್ಯಗಳನ್ನು , ಅವು ಮೇಲೆ ಹೇಳಿದ ಅಧಿಕಾರಗಳಿಗೆ ಪ್ರಾಸಂಗಿಕವಾಗಿರಲಿ ಅಥವಾ ಇಲ್ಲದಿರಲಿ, ಕೈಗೊಳ್ಳುವುದು; 
ಪರೀಕ್ಷೆಗಳ ಆಧಾರದ ಮೇಲೆ ಅಥವಾ ಸರ್ಕಾರದಿಂದ ಅನುಮೋದಿತವಾದ ಇತರ ಯಾವುದೇ ಮೌಲ್ಯಮಾಪನ ವಿಧಾನದ ಆಧಾರದ 
ಮೇಲೆ ನೀಡಲು ಪದವಿಗಳು , ಡಿಪ್ಲೋಮಾಗಳು, ಪ್ರಮಾಣಪತ್ರಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು ಸ್ಥಾಪಿಸುವುದು; 


(xvi) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೫೨೧ 


(xviii) 


(xx) 


(xvii) 

ಫಿಲಂಗಳು, ಕ್ಯಾಸೆಟ್‌ಗಳು , ಧ್ವನಿಸುರುಳಿಗಳು , ದೃಶ್ಯಸುರುಳಿಗಳು , ಸಿ. ಡಿ., ವಿ. ಸಿ. ಡಿ . ಮತ್ತು ಇತರ ತಂತ್ರಾಂಶಗಳೂ ಹಾಗೂ ಇತರ 
ಸಂಬಂಧಿತ ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮ ಸೇರಿದಂತೆ ಬೋಧಕ ಸಾಮಗ್ರಿಗಳನ್ನು ತಯಾರಿಸುವುದಕ್ಕಾಗಿ ಅವಕಾಶ 
ಕಲ್ಪಿಸುವುದು; 
ಪ್ರಬಂಧಕ ಮಂಡಳಿಯ ಅನುಮೋದನೆಯೊಡನೆ ವಿಶ್ವವಿದ್ಯಾಲಯದ ಉದ್ದೇಶಗಳಿಗಾಗಿ ವಿಶ್ವವಿದ್ಯಾಲಯದ ಸ್ವತ್ತುಗಳನ್ನು ಭದ್ರತೆಯಾಗಿ 

ನೀಡಿ ಅಥವಾ ನೀಡದೆ ಹಣವನ್ನು ಪಡೆಯುವುದು, ಸಂಗ್ರಹಿಸುವುದು , ಚಂದಾದಾರರಾಗುವುದು ಮತ್ತು ಸಾಲ ಪಡೆಯುವುದು; 
( xix ) ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಯಾವುದೇ ಇತರ ಶೈಕ್ಷಣಿಕ ಸಂಸ್ಥೆಗಳ ಆಡಳಿತವನ್ನು ವಶಪಡಿಸಿಕೊಳ್ಳುವುದು, 

ವಹಿಸಿಕೊಳ್ಳುವುದು ಮತ್ತು ನಡೆಸುವುದು; 

ವ್ಯವಸ್ಥಾಪನಾ ಮಂಡಳಿಯ ಪೂರ್ವಾನುಮೋದನೆಯೊಂದಿಗೆ ಸ್ವತ್ತುಗಳನ್ನು ಆರ್ಜಿಸುವುದು; 
(xxi) ವಿಶ್ವವಿದ್ಯಾಲಯದ ಮೇಲಿನ ಉದ್ದೇಶಗಳಿಗೆ ಸಂಬಂಧಿಸಿದ ಅಥವಾ ಪ್ರಾಸಂಗಿಕವಾದ ಯಾವುದೇ ಇತರ ಚಟುವಟಿಕೆಗಳನ್ನು 

ಕೈಗೊಳ್ಳುವುದು. 
9. ವಿಶ್ವವಿದ್ಯಾಲಯವು ಎಲ್ಲಾ ವರ್ಗ , ಜಾತಿ, ಮತ, ಲಿಂಗ ಅಥವಾ ರಾಷ್ಟ್ರ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತವಾಗಿರತಕ್ಕದ್ದು. ವಿಶ್ವವಿದ್ಯಾಲಯದ 
ಪ್ರವೇಶಗಳು ವರ್ಗ , ಜಾತಿ, ಮತ, ಲಿಂಗ ಅಥವಾ ರಾಷ್ಟ್ರ ಭೇದವಿಲ್ಲದೆ ಎಲ್ಲಾ ವ್ಯಕ್ತಿಗಳಿಗೂ ಮುಕ್ತವಾಗಿರತಕ್ಕದ್ದು. ಎಲ್ಲಾ ಪ್ರವೇಶಗಳನ್ನು ಅರ್ಹತಾ 
ಪರೀಕ್ಷೆಗಳಲ್ಲಿನ ಅರ್ಹತೆಯ ಆಧಾರದ ಮೇಲೆ ಮಾಡತಕ್ಕದ್ದು: 

ಪರಂತು , ವಿಶ್ವವಿದ್ಯಾಲಯದ ಎಲ್ಲಾ ಕೋರ್ಸುಗಳ ಪ್ರವೇಶದಲ್ಲಿ ಶೇಕಡಾ ನಲವತ್ತರಷ್ಟನ್ನು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೀಸಲಿಡತಕ್ಕದ್ದು 
ಮತ್ತು ಪ್ರವೇಶಗಳನ್ನು ರಾಜ್ಯ ಸರ್ಕಾರವು ಅಥವಾ ಅದರ ಏಜೆನ್ಸಿಯು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಮಾಡತಕ್ಕದ್ದು ಮತ್ತು 
ಸೀಟುಗಳನ್ನು ಅರ್ಹತ ಮತ್ತು ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ರೂಪಿಸುವ ಮೀಸಲಾತಿ ನೀತಿಗೆ ಅನುಸಾರವಾಗಿ ಹಂಚಿಕೆ ಮಾಡತಕ್ಕದ್ದು : 

ಮತ್ತು ಪರಂತು, ಯಾವುದೇ ಕೋರ್ಸಿನಲ್ಲಿ ಹತ್ತಕ್ಕಿಂತ ಕಡಿಮೆ ಸೀಟುಗಳು ಇರುವಲ್ಲಿ, ಸ್ನಾತಕೋತ್ತರ ಇಂಥ ಕೋರ್ಸುಗಳನ್ನು ಒಟ್ಟಿಗೆ 
ಒಂದುಗೂಡಿಸುವ ಮೂಲಕ ಮೀಸಲಿಡತಕ್ಕದ್ದು ಮತ್ತು ಯಾವುದೇ ಕೋರ್ಸಿನಲ್ಲಿ ಮೂರು ಸೀಟುಗಳಿಗಿಂತ ಕಡಿಮೆ ಇರುವಲ್ಲಿ, ಅವುಗಳನ್ನು ಸರದಿ ಸುತ್ತಿನಲ್ಲಿ 
ಮೀಸಲಿಡತಕ್ಕದ್ದು. 

10 . ರಾಷ್ಟ್ರೀಯ ಅಧಿಮಾನ್ಯತೆ - ವಿಶ್ವವಿದ್ಯಾಲಯವು ಪ್ರಾರಂಭವಾದ ತರುವಾಯ ಆದಷ್ಟು ಬೇಗನೆ ಸಂಬಂಧಪಟ್ಟ ಶಾಸನಾತ್ಮಕ ರಾಷ್ಟ್ರೀಯ 
ಅಧಿಮಾನ್ಯತಾ ಸಂಸ್ಥೆಗಳಿಂದ ಅಧಿಮಾನ್ಯತೆಯನ್ನು ಕೋರತಕ್ಕದ್ದು ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳು ನಡೆಸುವ ಎಲ್ಲಾ ವ್ಯಾಸಂಗ ಕ್ರಮಗಳು ರಾಷ್ಟ್ರೀಯ 
ಅಧಿಮಾನ್ಯತಾ ಸಂಸ್ಥೆಗಳ ವಿನಿಯಮಗಳಿಗೆ ಅನುಸಾರವಾಗಿ ಇರತಕ್ಕದ್ದು. 

ಅಧಿಕಾರಗಳು .- ಪ್ರಾಯೋಜಕ ಸಂಸ್ಥೆಯು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು , ಇವುಗಳಲ್ಲಿ ಪ್ರತಿಯೊಂದನ್ನು ಪ್ರಾಯೋಜಕ ಸಂಸ್ಥೆಯು ತನ್ನ ವಿವೇಚನಾನುಸಾರ ಚಲಾಯಿಸಬಹುದು, ಎಂದರೆ: 

ಕುಲಾಧಿಪತಿಯವರನ್ನು ನೇಮಿಸುವುದು ಅಥವಾ ಪುನರ್‌ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು ಅಂತ್ಯಗೊಳಿಸುವುದು; 
ವಿಶ್ವವಿದ್ಯಾಲಯದ ಪ್ರಥಮ ಪ್ರಬಂಧಕ ಮಂಡಳಿಯನ್ನು ರಚಿಸುವುದು ; 
ಪ್ರಬಂಧಕ ಮಂಡಳಿಯ ಅಧ್ಯಕ್ಷರನ್ನು ನಾಮನಿರ್ದೇಶಿಸುವುದು; 
ಪ್ರಬಂಧಕ ಮಂಡಳಿಯ ಸದಸ್ಯರಾಗಿ ಮೂರು ವ್ಯಕ್ತಿಗಳನ್ನು ನಾಮನಿರ್ದೇಶಿಸುವುದು; 
ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾಗಿ ಇಬ್ಬರು ವ್ಯಕ್ತಿಗಳನ್ನು ನಾಮ ನಿರ್ದೇಶಿಸುವುದು; 

ವಿಶ್ವವಿದ್ಯಾಲಯದ ದತ್ತಿ ನಿಧಿಗೆ ದೇಣಿಗೆ ನೀಡಲು ನಿಧಿ ಮೂಲಗಳನ್ನು ನಿರ್ಧರಿಸುವುದು; 
(vii) ವಿಶ್ವವಿದ್ಯಾಲಯದ ಹಣದ ವಿನಿಯೋಗ ಮತ್ತು ವೆಚ್ಚ ಮಾಡುವುದನ್ನು ನಿರ್ಧರಿಸುವುದು; 
ಈ ಅಧಿನಿಯಮದಲ್ಲಿ ಉಪಬಂಧಿಸಿರುವ ವಿಧಾನದಲ್ಲಿ ಪ್ರಬಂಧಕ ಮಂಡಳಿಯ ಸಭೆಯಲ್ಲಿಯ ವಿವಾದಗಳನ್ನು ಬಗೆಹರಿಸುವುದು; 

ಅಧ್ಯಾಯ – III 

ವಿಶ್ವವಿದ್ಯಾಲಯದ ಅಧಿಕಾರಿಗಳು 
12 . ವಿಶ್ವವಿದ್ಯಾಲಯದ ಅಧಿಕಾರಿಗಳು. - ಈ ಮುಂದಿನವರು ವಿಶ್ವವಿದ್ಯಾಲಯದ ಅಧಿಕಾರಿಗಳಾಗಿರತಕ್ಕದ್ದು , ಎಂದರೆ: 


(6) 


ಸಂದರ್ಶಕರು; 


ಸಹ - ಸಂದರ್ಶಕರು ; 


ಕುಲಾಧಿಪತಿಗಳು; 
ಕುಲಪತಿಗಳು ; 


ಸಹಕುಲಪತಿಗಳು ; 


ಕುಲಸಚಿವರು; 


( vii) 


ಹಣಕಾಸು ಅಧಿಕಾರಿ ; ಮತ್ತು 


೨೫೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


( vii) ಪರಿನಿಯಮಗಳ ಮೂಲಕ ವಿಶ್ವವಿದ್ಯಾಲಯದ ಅಧಿಕಾರಿಗಳೆಂದು ಘೋಷಿಸಬಹುದಾದಂಥ ಇತರ ಅಧಿಕಾರಿಗಳು. 

13. ಸಂದರ್ಶಕರು.- (1) ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರು ವಿಶ್ವವಿದ್ಯಾಲಯದ ಸಂದರ್ಶಕರಾಗಿರತಕ್ಕದ್ದು ಮತ್ತು ಸಂದರ್ಶಕರು 
ವಿಶ್ವವಿದ್ಯಾಲಯದ ಕಾರ್ಯನಿರ್ವಹಣೆಯ ಸುಧಾರಣೆಗಾಗಿ ಸಲಹೆಗಳನ್ನು ನೀಡಬಹುದು. 

(2) ಸಂದರ್ಶಕರು, ಪದವಿಗಳನ್ನು ಮತ್ತು ಡಿಪ್ಲೋಮೊಗಳನ್ನು ಪ್ರದಾನ ಮಾಡಲು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಅಧ್ಯಕ್ಷತೆಯನ್ನು 
ವಹಿಸತಕ್ಕದ್ದು. 

(3) ಸಂದರ್ಶಕರು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಎಂದರೆ: 

(1) ವಿಶ್ವವಿದ್ಯಾಲಯದ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ, ಯಾವುದೇ ಪತ್ರ ಅಥವಾ ಮಾಹಿತಿಯನ್ನು ತರಿಸಿಕೊಳ್ಳುವುದು. 
(i) ಸಂದರ್ಶಕರು, ಅವರು ಸ್ವೀಕರಿಸಿದ ಮಾಹಿತಿಯ ಆಧಾರದ ಮೇಲೆ ವಿಶ್ವವಿದ್ಯಾಲಯಗಳ ಯಾವುದೇ ಪ್ರಾಧಿಕಾರವು ಮಾಡಿದ 

ಯಾವುದೇ ಆದೇಶ, ನಡೆಸಿದ ವ್ಯವಹರಣೆಗಳು ಅಥವಾ ಕೈಗೊಂಡ ತೀರ್ಮಾನಗಳು, ಈ ಅಧಿನಿಯಮ, ವಿನಿಯಮಗಳು ಅಥವಾ 
ನಿಯಮಗಳಿಗೆ ಪೂರಕವಾಗಿಲ್ಲವೆಂದು ಮನಗಂಡರೆ ಅವರು ವಿಶ್ವವಿದ್ಯಾಲಯದ ಹಿತಾಸಕ್ತಿಯಿಂದ ತಾವು ಸೂಕ್ತವೆಂದು 
ಭಾವಿಸಬಹುದಾದಂಥ ನಿರ್ದೇಶನಗಳನ್ನು ಹೊರಡಿಸಬಹುದು ಮತ್ತು ಹಾಗೆ ಹೊರಡಿಸಿದ ನಿರ್ದೇಶನಗಳನ್ನು ಸಂಬಂಧಪಟ್ಟವರೆಲ್ಲರೂ 

ಪಾಲಿಸತಕ್ಕದ್ದು . 
14. ಸಹ - ಸಂದರ್ಶಕರು.- (1) ಕರ್ನಾಟಕ ಸರ್ಕಾರದ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ವಿಶ್ವವಿದ್ಯಾಲಯದ ಸಹ - ಸಂದರ್ಶಕರಾಗಿರತಕ್ಕದ್ದು . 

(2) ಸಂದರ್ಶಕರ ಅನುಪಸ್ಥಿತಿಯಲ್ಲಿ ಸಹ - ಸಂದರ್ಶಕರು ಪದವಿಗಳನ್ನು ಮತ್ತು ಡಿಪ್ಲೋಮೊಗಳನ್ನು ಪ್ರದಾನ ಮಾಡಲು ವಿಶ್ವವಿದ್ಯಾಲಯದ 
ಘಟಿಕೋತ್ಸವದಲ್ಲಿ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. 

15 . ಕುಲಾಧಿಪತಿಗಳು.- (1) ಕುಲಾಧಿಪತಿಯವರನ್ನು ಪ್ರಾಯೋಜಕ ಸಂಸ್ಥೆಯು ನೇಮಿಸತಕ್ಕದ್ದು. 

( 2) ಪ್ರಾಯೋಜಕ ಸಂಸ್ಥೆಯ ಸಂಸ್ಥಾಪಿತ ನ್ಯಾಸಧಾರಿಯು ಮೊದಲನೇ ಕುಲಾಧಿಪತಿಗಳಾಗಿರತಕ್ಕದ್ದು, ಅವರು ತಮ್ಮ ಜೀವನಪರ್ಯಂತ ಅಥವಾ 
ಅವರು ತಮ್ಮ ಪದವನ್ನು ಬಿಟ್ಟುಕೊಡುವವರೆಗೆ ಕುಲಾಧಿಪತಿಗಳಾಗಿ ಪದಧಾರಣ ಮಾಡಿರತಕ್ಕದ್ದು . 

(3) ತದನಂತರದ ಕುಲಾಧಿಪತಿಗಳು, ಅಂಥ ನೇಮಕಾತಿಯನ್ನು ಪರಿಗಣಿಸುವ ಸಂದರ್ಭದಲ್ಲಿ ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ, 
ಪ್ರಾಯೋಜಕ ಸಂಸ್ಥೆಯ ನ್ಯಾಸಧಾರಿಯಾಗಿರತಕ್ಕದ್ದು ಅಥವಾ ಶಿಕ್ಷಣ , ವಿಜ್ಞಾನ, ಸಂಸ್ಕೃತಿ ಅಥವಾ ಸಾರ್ವಜನಿಕ ಜೀವನ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಮಟ್ಟದ 
ಛಾಪನ್ನು ಪಡೆದಿರುವ ಅಂಥ ಇತರ ವ್ಯಕ್ತಿಯಾಗಿರತಕ್ಕದ್ದು. 

(4) ಹಾಗೆ ನೇಮಕಗೊಂಡ ತದನಂತರದ ಕುಲಾಧಿಪತಿಗಳು ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ ಪದಧಾರಣ ಮಾಡತಕ್ಕದ್ದು. 

(5) ಕುಲಾಧಿಪತಿಗಳು ಈ ಅಧಿನಿಯಮದ ಅಥವಾ ಅದರಡಿಯಲ್ಲಿ ರಚಿಸಿದ ಪರಿನಿಯಮಗಳ ಅಡಿಯಲ್ಲಿ ಅವರಿಗೆ ಪ್ರದಾನ 
ಮಾಡಬಹುದಾದಂಥ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಅವುಗಳಲ್ಲಿ ಈ ಮುಂದಿನ ಅಧಿಕಾರಗಳು ಒಳಗೊಂಡಿರತಕ್ಕದ್ದು , ಎಂದರೆ: 

ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿ ಕಾರ್ಯ ನಿರ್ವಹಿಸುವುದು; 
(i) ಸಂದರ್ಶಕರ ಮತ್ತು ಸಹ - ಸಂದರ್ಶಕರಿಬ್ಬರ ಗೈರುಹಾಜರಿಯಲ್ಲಿ ವಿಶ್ವವಿದ್ಯಾಲಯದ ಎಲ್ಲಾ ಘಟಿಕೋತ್ಸವಗಳಲ್ಲಿ ಅಧ್ಯಕ್ಷತೆಯನ್ನು 

ವಹಿಸುವುದು; 
ವಿಶ್ವವಿದ್ಯಾಲಯದ ಪ್ರಬಂಧಕ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುವುದು; 
ಈ ಅಧಿನಿಯಮ ಮತ್ತು ಪರಿನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ ಕುಲಪತಿಗಳನ್ನು ನೇಮಿಸುವುದು ಅಥವಾ 
ಪುನರ್ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು ಅಂತ್ಯಗೊಳಿಸುವುದು; 
ಈ ಅಧಿನಿಯಮದ 16ನೇ ಪ್ರಕರಣದ ( 2) ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಿದ ನಾಮನಿರ್ದೇಶಕ ಸಮಿತಿಯ ಸದಸ್ಯರಾಗಿ ಒಬ್ಬ 

ವ್ಯಕ್ತಿಯನ್ನು ನಾಮನಿರ್ದೇಶನ ಮಾಡುವುದು; 
( vi) ಸಹಕುಲಪತಿಗಳು , ಡೀನ್, ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿಗಳ ನೇಮಕಾತಿಯನ್ನು ಪೂರ್ವಾನುಮೋದಿಸುವುದು ; 

ಪ್ರಬಂಧಕ ಮಂಡಳಿಯ ಸದಸ್ಯರನ್ನಾಗಿ ಇಬ್ಬರು ಶಿಕ್ಷಣ ತಜ್ಞರನ್ನು ನಾಮನಿರ್ದೇಶಿಸುವುದು ; 
( viii) ಮೊದಲ ಸಹಕುಲಪತಿಗಳು ಮತ್ತು ಹಣಕಾಸು ಅಧಿಕಾರಿಗಳನ್ನು ನೇಮಿಸುವುದು; 

ಮೊದಲ ವ್ಯವಸ್ಥಾಪನಾ ಮಂಡಳಿ, ಹಣಕಾಸು ಸಮಿತಿ, ಸಂಶೋಧನಾ ಪರಿಷತ್ತು ಹಾಗೂ ಶೈಕ್ಷಣಿಕ ಪರಿಷತ್ತುಗಳನ್ನು ರಚಿಸುವುದು; 
ಈ ಅಧಿನಿಯಮದಲ್ಲಿ ಉಪಬಂಧಿಸಿದ ವಿಧಾನದಲ್ಲಿ ಕಾರ್ಯಸೂಚಿ ವಿಷಯಗಳನ್ನು ಪೂರ್ವಾನುಮೋದಿಸುವುದು; 
ಈ ಅಧಿನಿಯಮದಲ್ಲಿ ಉಪಬಂಧಿಸಿದ ವಿಧಾನದಲ್ಲಿ ( ಪ್ರಬಂಧಕ ಮಂಡಳಿಯ ಸಭೆಯಲ್ಲಿ ಉಂಟಾದ ವಿವಾದಗಳನ್ನು ಹೊರತುಪಡಿಸಿ) 

ವಿವಾದಗಳನ್ನು ಪರಿಹರಿಸುವುದು. 
( 6) ಪದಾಧಿಕಾರಿ ಅಥವಾ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯದ ಯಾವುದೇ ಇತರ ಪದಾಧಿಕಾರಿ ಅಥವಾ ಸಂಸ್ಥೆಯ ನಡುವೆ ವಿವಾದಗಳು 
ಉಂಟಾದಲ್ಲಿ, ಆ ವಿವಾದವನ್ನು ಕುಲಾಧಿಪತಿಯವರ ಪರ್ಯಾಲೋಚನೆಗೆ ಕಳುಹಿಸತಕ್ಕದ್ದು ಮತ್ತು ಅಂಥ ವಿವಾದದ ಸಂದರ್ಭದಲ್ಲಿ ಕುಲಾಧಿಪತಿಯವರ 
ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ ವಿಶ್ವವಿದ್ಯಾಲಯವು ಬದ್ದವಾಗಿರತಕ್ಕದ್ದು . 


( vii) 


(ix) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೫೨೩ 


ಪರ 


_ 16 , ಕುಲಪತಿಗಳು.- (1) ( 2) ನೇ ಉಪಪ್ರಕರಣದ ಉಪಬಂಧಗಳಿಗೆ ಅನುಸಾರವಾಗಿ ನಾಮನಿರ್ದೇಶಕ ಸಮಿತಿಯು ಶಿಫಾರಸ್ಸು ಮಾಡಿದ ಮೂರು 
ವ್ಯಕ್ತಿಗಳ ಪೈಕಿಯಿಂದ ಒಬ್ಬರನ್ನು ಮೂರು ವರ್ಷಗಳ ಅವಧಿಗಾಗಿ ಕುಲಪತಿಗಳನ್ನಾಗಿ, ಪರಿನಿಯಮಗಳಲ್ಲಿ ನಿಯಮಿಸಬಹುದಾದಂಥ ನಿಬಂಧನೆಗಳು ಮತ್ತು 
ಷರತ್ತುಗಳ ಮೇಲೆ ಕುಲಾಧಿಪತಿಯವರು ನೇಮಿಸತಕ್ಕದ್ದು. ಮೂರು ವರ್ಷಗಳ ಅವಧಿಯು ಮುಗಿದ ತರುವಾಯ, ಇದನ್ನು ಮೂರು ವರ್ಷಗಳ 
ಮತ್ತೊಂದು ಅವಧಿಗೆ ನವೀಕರಿಸಬಹುದು: 

ಪರಂತು, ಕುಲಪತಿಯವರು, ತಮ್ಮ ಅವಧಿ ಮುಗಿದ ನಂತರವೂ ಹೊಸ ಕುಲಪತಿಯವರು ಸೇರಿಕೊಳ್ಳುವವರೆಗೆ ಪದದಲ್ಲಿ ಮುಂದುವರೆಯ 
ತಕ್ಕದ್ದು . ಆದಾಗ್ಯೂ ಈ ಅವಧಿಯು ಯಾವುದೇ ಸಂದರ್ಭದಲ್ಲಿ ಒಂದು ವರ್ಷವನ್ನು ಮೀರತಕ್ಕದ್ದಲ್ಲ. 
( 2) (1) ನೇ ಉಪಪ್ರಕರಣದಲ್ಲಿ ಹೇಳಿರುವ ನಾಮನಿರ್ದೇಶಕ ಸಮಿತಿಯಲ್ಲಿ ಈ ಮುಂದಿನ ವ್ಯಕ್ತಿಗಳು ಇರತಕ್ಕದ್ದು, ಎಂದರೆ: 

ಕುಲಾಧಿಪತಿಯವರು ನಾಮನಿರ್ದೇಶಿಸಿದ ಒಬ್ಬ ವ್ಯಕ್ತಿ; 
ಪ್ರಬಂಧಕ ಮಂಡಳಿಯ ಇಬ್ಬರು ನಾಮ ನಿರ್ದೇಶಿತರು, ಇವರಲ್ಲಿ ಒಬ್ಬರನ್ನು ಪ್ರಬಂಧಕ ಮಂಡಳಿಯು ಸಮಿತಿಯ 

ಸಂಚಾಲಕರೆಂದು ನಾಮನಿರ್ದೇಶಿಸತಕ್ಕದ್ದು. 
(3) ನಾಮನಿರ್ದೇಶಕ ಸಮಿತಿಯು, ಅರ್ಹತೆಯ ಆಧಾರದ ಮೇಲೆ ಕುಲಪತಿಯ ಹುದ್ದೆಗೆ ಸೂಕ್ತವಾದ ಮೂರು ವ್ಯಕ್ತಿಗಳ ಹೆಸರನ್ನು ಶಿಫಾರಸ್ಸು 
ಮಾಡತಕ್ಕದ್ದು ಮತ್ತು ಅದನ್ನು ಪ್ರತಿಯೊಬ್ಬ ವ್ಯಕ್ತಿಯ ವಿದ್ಯಾರ್ಹತೆ ಮತ್ತಿತರ ವಿಶಿಷ್ಟ ಪ್ರಶಸ್ತಿಗಳನ್ನು ತಿಳಿಸುವ ಒಂದು ಸಂಕ್ಷಿಪ್ತ ವರದಿಯೊಂದಿಗೆ 
ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು. 

( 4) ಕುಲಪತಿಯವರು ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯನಿರ್ವಾಹಕ ಮತ್ತು ಶೈಕ್ಷಣಿಕ ಅಧಿಕಾರಿಯಾಗಿರತಕ್ಕದ್ದು ಮತ್ತು ವಿಶ್ವವಿದ್ಯಾಲಯದ 
ವ್ಯವಹಾರಗಳ ಬಗ್ಗೆ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಚಲಾಯಿಸತಕ್ಕದ್ದು ಹಾಗೂ ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳ ತೀರ್ಮಾನಗಳನ್ನು 
ಜಾರಿಗೊಳಿಸತಕ್ಕದ್ದು: 

ಪರಂತು, ಶಿಕ್ಷಕರ ನೇಮಕಾತಿಯನ್ನು ಹೊರತುಪಡಿಸಿ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕಾದ ತುರ್ತು ಸ್ವರೂಪದ ಯಾವುದೇ ಇತರ 
ವಿಷಯಗಳಲ್ಲಿ ಮತ್ತು ಅದನ್ನು ಈ ಅಧಿನಿಯಮದ ಮೂಲಕ ಅಥವಾ ಅದರ ಅಡಿಯಲ್ಲಿ ವಿಶ್ವವಿದ್ಯಾಲಯವು ಇದಕ್ಕಾಗಿ ಅಧಿಕೃತಗೊಳಿಸಿದ್ದ ಯಾವೊಬ್ಬ 
ಅಧಿಕಾರಿ ಅಥವಾ ಪ್ರಾಧಿಕಾರ ಅಥವಾ ಇತರ ಸಂಸ್ಥೆಯು ಕೂಡಲೇ ಕ್ರಮಕೈಗೊಳ್ಳುವುದು ಸಾಧ್ಯವಿರದಿರುವಾಗ ಕುಲಪತಿಯವರು ತಾನು ಸೂಕ್ತವೆಂದು 
ಭಾವಿಸಬಹುದಾದಂತಹ ಕ್ರಮವನ್ನು ಕುಲಾಧಿಪತಿಯವರ ಲಿಖಿತ ಪೂರ್ವಾನುಮೋದನೆಯನ್ನು ಪಡೆದು ಕೈಗೊಳ್ಳತಕ್ಕದ್ದು . 

(5) ಕುಲಪತಿಯವರು ಪರಿನಿಯಮಗಳು ಅಥವಾ ನಿಯಮಗಳಲ್ಲಿ ಹೇಳಲಾದ ಅಂಥ ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ 
ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು: 

ಪರಂತು , ಕುಲಪತಿಗಳ ಅಭಿಪ್ರಾಯದಲ್ಲಿ, ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರದ ಯಾವುದೇ ನಿರ್ಣಯವು, ಈ ಅಧಿನಿಯಮ ಅಥವಾ 
ಅದರಡಿಯಲ್ಲಿ ರಚಿಸಿದ ಪರಿನಿಯಮಗಳು , ವಿನಿಯಮಗಳು ಅಥವಾ ನಿಯಮಗಳ ಮೂಲಕ ಪ್ರದತ್ತವಾದ ಅಧಿಕಾರದ ಹೊರಗಿದ್ದರೆ ಅಥವಾ 
ವಿಶ್ವವಿದ್ಯಾಲಯದ ಹಿತಾಸಕ್ತಿಗೆ ಪ್ರತಿಕೂಲವಾಗಬಹುದಾಗಿದ್ದರೆ, ಅದರ ನಿರ್ಣಯದ ದಿನಾಂಕದಿಂದ ಹದಿನೈದು ದಿನಗಳ ಒಳಗೆ ತನ್ನ ನಿರ್ಣಯವನ್ನು 
ಪರಿಷ್ಕರಿಸಲು ಸಂಬಂಧಪಟ್ಟ ಪ್ರಾಧಿಕಾರವನ್ನು ಆತನು ಕೋರತಕ್ಕದ್ದು ಮತ್ತು ಪ್ರಾಧಿಕಾರವು ಅಂಥ ನಿರ್ಣಯವನ್ನು ಸಂಪೂರ್ಣವಾಗಿ ಅಥವಾ ಭಾಗಶ: ವಾಗಿ 
ಪರಿಷ್ಕರಿಸಲು ನಿರಾಕರಿಸಿದ ಸಂದರ್ಭದಲ್ಲಿ ಅಥವಾ ಹದಿನೈದು ದಿನಗಳೊಳಗೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಲು ವಿಫಲವಾದಲ್ಲಿ, ನಂತರ ಅಂಥ 
ವಿಷಯವನ್ನು ಕುಲಾಧಿಪತಿಗಳಿಗೆ ಕಳುಹಿಸತಕ್ಕದ್ದು ಮತ್ತು ಈ ಬಗ್ಗೆ ಇವರ ತೀರ್ಮಾನವೇ ಅಂತಿಮವಾಗಿರತಕ್ಕದ್ದು . 

( 6) ಕುಲಪತಿಯವರ ಸೇವೆಗಳನ್ನು , ಪ್ರಬಂಧಕ ಮಂಡಳಿಯ ಅನುಮೋದನೆಯೊಂದಿಗೆ ಮತ್ತು ಸಹಜ ನ್ಯಾಯದ ತತ್ವಗಳನ್ನು ಅನುಸರಿಸಿದ 
ನಂತರ ಹಾಗೂ ಶಿಸ್ತಿನ ಆಧಾರದ ಮೇಲೆ ಅಂತ್ಯಗೊಳಿಸುವ ಸಂದರ್ಭವೂ ಸೇರಿದಂತೆ, ಪ್ರಕರಣದ ಬಗ್ಗೆ ಕುಲಪತಿಯು ತನ್ನ ಅಹವಾಲನ್ನು ಹೇಳಿಕೊಳ್ಳಲು 
ಸೂಕ್ತ ಅವಕಾಶವನ್ನು ನೀಡಿದ ತರುವಾಯ , ಕುಲಾಧಿಪತಿಯವರು ಅಂತ್ಯಗೊಳಿಸಬಹುದು. 

(7) ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಸಂದರ್ಶಕರು, ಸಹ - ಸಂದರ್ಶಕರು ಮತ್ತು ಕುಲಾಧಿಪತಿಯವರು ಇವರುಗಳ ಗೈರು ಹಾಜರಿಯ 
ಸಂದರ್ಭದಲ್ಲಿ ಕುಲಪತಿಯವರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. 

17. ಸಹಕುಲಪತಿಗಳು.- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು ಮೂರು ಜನರನ್ನು ಮೀರದಂತೆ 
ಸಹಕುಲಪತಿಗಳನ್ನು ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂಥ ವಿಧಾನದಲ್ಲಿ ನೇಮಕಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

18 . ವ್ಯಾಸಂಗ ವಿಭಾಗಗಳ ಡೀನ್‌ಗಳು .- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು ಪರಿನಿಯಮಗಳ 
ಮೂಲಕ ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ವ್ಯಾಸಂಗ ವಿಭಾಗಗಳ ಡೀನ್‌ಗಳನ್ನು ನೇಮಕಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

_ 19, ಕುಲಸಚಿವರು.- (1) ಕುಲಾಧಿಪತಿಯವರು, ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂಥ ವಿಧಾನದಲ್ಲಿ ಮತ್ತು ಅಂಥ ನಿಬಂಧನೆ 
ಮತ್ತು ಷರತ್ತುಗಳ ಮೇಲೆ ಕುಲಸಚಿವರನ್ನು ನೇಮಕ ಮಾಡತಕ್ಕದ್ದು. 

(2) ಪರಿನಿಯಮಗಳಲ್ಲಿ ಪರಿಭಾಷಿಸಿರುವಂಥ ಎಲ್ಲಾ ಕರಾರುಗಳನ್ನು ವಿಶ್ವವಿದ್ಯಾಲಯದ ಪರವಾಗಿ ಕುಲಸಚಿವರು ಮಾಡಿಕೊಳ್ಳತಕ್ಕದ್ದು ಮತ್ತು 
ಅದಕ್ಕೆ ಸಹಿ ಹಾಕತಕ್ಕದ್ದು. 

(3) ಕುಲಸಚಿವರು ವಿಶ್ವವಿದ್ಯಾಲಯದ ಪರವಾಗಿ ದಾಖಲೆಗಳನ್ನು ಅಧಿಕೃತಗೊಳಿಸುವ ಅಧಿಕಾರವನ್ನು ಹೊಂದಿರತಕ್ಕದ್ದು ಹಾಗೂ 
ಪರಿನಿಯಮಗಳಿಂದ ಪ್ರದತ್ತಗೊಳಿಸಬಹುದಾದಂಥ ಅಥವಾ ಕುಲಾಧಿಪತಿಯವರು ಮತ್ತು ಕುಲಪತಿಯವರು ಕಾಲಕಾಲಕ್ಕೆ ಅಗತ್ಯಪಡಿಸಬಹುದಾದ ಅಂಥ 
ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 


೨೫೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


(4) ಕುಲಸಚಿವರು ವಿಶ್ವವಿದ್ಯಾಲಯದ ದಾಖಲೆಗಳು ಮತ್ತು ಸಾಮಾನ್ಯ ಮೊಹರನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸಿಕೊಂಡು ಬರುವ 
ಹೊಣೆಗಾರಿಕೆಯನ್ನು ಹೊಂದಿರತಕ್ಕದ್ದು ಮತ್ತು ಕುಲಾಧಿಪತಿಯವರು , ಕುಲಪತಿಯವರು ಅಥವಾ ಇತರ ಯಾವುದೇ ಪ್ರಾಧಿಕಾರವು ಕೋರಿದಂಥ ಎಲ್ಲಾ 
ಅಂಥ ಮಾಹಿತಿಯನ್ನು ಮತ್ತು ದಾಖಲೆಗಳನ್ನು ಅವರ ಮುಂದೆ ಮಂಡಿಸಲು ಬದ್ದರಾಗಿತಕ್ಕದ್ದು. 

20. ಹಣಕಾಸು ಅಧಿಕಾರಿ.- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು, ಪರಿನಿಯಮಗಳ ಮೂಲಕ 
ಪ್ರದತ್ತಗೊಳಿಸಬಹುದಾದ ಅಂಥ ವಿಧಾನದಲ್ಲಿ ಹಣಕಾಸು ಅಧಿಕಾರಿಯನ್ನು ನೇಮಕ ಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

21, ಇತರ ಅಧಿಕಾರಿಗಳು. - ವಿಶ್ವವಿದ್ಯಾಲಯದ ಇತರ ಅಧಿಕಾರಿಗಳ ನೇಮಕಾತಿಯ ವಿಧಾನ, ಸೇವಾ ನಿಬಂಧನೆಗಳು ಮತ್ತು ಷರತ್ತುಗಳು ಹಾಗೂ 
ಅವರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 

ಅಧ್ಯಾಯ - V 

ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು 
22. ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು.- ಈ ಮುಂದಿನವುಗಳು ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳಾಗಿರತಕ್ಕದ್ದು, ಎಂದರೆ : 

ಪ್ರಬಂಧಕ ಮಂಡಳಿ; 
ವ್ಯವಸ್ಥಾಪನ ಮಂಡಳಿ; 
ಶೈಕ್ಷಣಿಕ ಪರಿಷತ್ತು ; 
ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು; 
ಹಣಕಾಸು ಸಮಿತಿ; ಮತ್ತು 

ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳೆಂದು ಪರಿನಿಯಮಗಳ ಮೂಲಕ ಘೋಷಿಸಬಹುದಾದ ಅಂಥ ಇತರ ಪ್ರಾಧಿಕಾರಗಳು . 
23. ಪ್ರಬಂಧಕ ಮಂಡಳಿ ಮತ್ತು ಇದರ ಅಧಿಕಾರಗಳು.- (1) ಪ್ರಬಂಧಕ ಮಂಡಳಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 


(iv ) 


(6) ಕುಲಾಧಿಪತಿಯವರು 

ಅಧ್ಯಕ್ಷರು ; 
ಕುಲಪತಿಯವರು 

ಸದಸ್ಯರು; 
ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು /ಕಾರ್ಯದರ್ಶಿಗಳು , ಉನ್ನತ ಶಿಕ್ಷಣ ಇಲಾಖೆ ಅಥವಾ ಉಪ 
ಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ದರ್ಜೆಯ ಆತನ ನಾಮನಿರ್ದೇಶಿತ ; 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿ , ವೈದ್ಯಕೀಯ ಶಿಕ್ಷಣ ಅಥವಾ ಉಪ ಕಾರ್ಯದರ್ಶಿ ದರ್ಜೆಗಿಂತ 
ಕಡಿಮೆಯಲ್ಲದ ದರ್ಜೆಯ ಆತನ ನಾಮನಿರ್ದೇಶಿತ; 
ರಾಜ್ಯ ಸರ್ಕಾರವು ನಾಮ ನಿರ್ದೇಶನ ಮಾಡಿದ ಆಡಳಿತವನ್ನು ಒಳಗೊಂಡಂತೆ ವ್ಯವಸ್ಥಾಪನೆ, ಹಣಕಾಸು ಅಥವಾ 

ಯಾವುದೇ ಇತರ ವಿಶೇಷ ಕ್ಷೇತ್ರದಲ್ಲಿನ ಒಬ್ಬರು ತಜ್ಞರು; 
(vi) ಪ್ರಾಯೋಜಕ ಸಂಸ್ಥೆಯು ನಾಮನಿರ್ದೇಶಿಸಿದ ಇಬ್ಬರು ವ್ಯಕ್ತಿಗಳು ಅವರ ಪೈಕಿ ಒಬ್ಬರು ಮಹಿಳೆಯಾಗಿರತಕ್ಕದ್ದು ; 
(vi) ಸಹ ಕುಲಪತಿಯವರು ಮತದಾನದ ಹಕ್ಕಿಲ್ಲದ ಸದಸ್ಯರಾಗಿರತಕ್ಕದ್ದು ; 

( vi) ವಿಶ್ವವಿದ್ಯಾಲಯ ಅನುದಾನ ಆಯೋಗದ ನಾಮನಿರ್ದೇಶಿತ ಒಬ್ಬ ಸುಪ್ರಸಿದ್ಧ ಶಿಕ್ಷಣ ತಜ್ಞರು. 
(2) ಕುಲಸಚಿವರು ಪ್ರಬಂಧಕ ಮಂಡಳಿಯ ಮತ ದಾನದ ಹಕ್ಕಿರದ ಸದಸ್ಯ ಕಾರ್ಯದರ್ಶಿಯಾಗಿರತಕ್ಕದ್ದು . 

( 3) ಪ್ರಬಂಧಕ ಮಂಡಳಿಯ ಸದಸ್ಯರ ಪದಾವಧಿ , ಸರ್ಕಾರದಿಂದ ನಾಮನಿರ್ದೇಶಿತರಾದ ಸದಸ್ಯರನ್ನು ಹೊರತುಪಡಿಸಿ , ಸದಸ್ಯರ ನೇಮಕಾತಿ, 
ನವೀಕರಣ ಮತ್ತು ತೆಗೆದುಹಾಕುವುದು ಮುಂತಾದವುಗಳು ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂತೆ ಇರತಕ್ಕದ್ದು. 

( 4) ಪ್ರಬಂಧಕ ಮಂಡಳಿಯ ಎಲ್ಲಾ ಸಭೆಗಳಲ್ಲಿ ಕುಲಾಧಿಪತಿಯವರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು ಮತ್ತು ಅವರ ಗೈರುಹಾಜರಿಯಲ್ಲಿ 
ಕುಲಾಧಿಪತಿಯವರಿಂದ ನಾಮನಿರ್ದೇಶಿತರಾದ ಯಾರಾದರೂ ಒಬ್ಬರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. ಅಂಥ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವುದಕ್ಕೆ 
ಕುಲಾಧಿಪತಿಯವರು ಯಾವೊಬ್ಬ ವ್ಯಕ್ತಿಯನ್ನೂ ನಾಮನಿರ್ದೇಶನ ಮಾಡಿರದಿದ್ದಲ್ಲಿ, ಸಭೆಯಲ್ಲಿ ಹಾಜರಿರುವ ಸದಸ್ಯರು ಸರಳ ಬಹುಮತದ ಮೂಲಕ 
ಅವರುಗಳ ಪೈಕಿಯಿಂದಲೇ ಆ ಸಭೆಗೆ ಮಾತ್ರವೇ ಅಧ್ಯಕ್ಷನನ್ನು ಚುನಾಯಿಸತಕ್ಕದ್ದು. 

(5) ಪ್ರಬಂಧಕ ಮಂಡಳಿಯ ಎಲ್ಲಾ ಸಭೆಗಳಿಗೆ, ಅಂಥ ಸಭೆಯಲ್ಲಿ ಹಾಜರಾಗುವ ಮತ್ತು ಮತದಾನ ನೀಡುವ ಮೂರು ಜನ ಸದಸ್ಯರು 
ಗಣಪೂರ್ತಿ (ಕೋರಂ) ಆಗಿರತಕ್ಕದ್ದು: 

ಪರಂತು, ಪ್ರಬಂಧಕ ಮಂಡಳಿಯ ಯಾವುದೇ ಸಭೆಯ ಕೋರಂ ಪೂರ್ಣವಾಗಬೇಕಾದರೆ ಕುಲಾಧಿಪತಿಯವರು ಅಥವಾ ಪ್ರಾಯೋಜಕ 
ಸಂಸ್ಥೆಯ ಒಬ್ಬ ನಾಮನಿರ್ದೇಶಿತರು ಹಾಜರಿರುವುದು ಮತ್ತು ಕುಲಾಧಿಪತಿಯವರು ಅಥವಾ ಪ್ರಾಯೋಜಕ ಸಂಸ್ಥೆಯ ನಾಮನಿರ್ದೇಶಿತರು ಹಾಜರಾಗದೇ 
ಇದ್ದಾಗ ಕುಲಪತಿಯವರು ಹಾಜರಿರುವುದು ಯಾವಾಗಲೂ ಅವಶ್ಯವಾಗಿರತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

೨೫೨೫ 
(6) ಪ್ರಬಂಧಕ ಮಂಡಳಿಯು ವಿಶ್ವವಿದ್ಯಾಲಯದ ಪ್ರಧಾನ ಪ್ರಬಂಧಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಅದು ಈ ಮುಂದಿನ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಎಂದರೆ: 

ವಿಶ್ವವಿದ್ಯಾಲಯದ ಶಾಸನಬದ್ಧ ಲೆಕ್ಕಪರಿಶೋಧಕರನ್ನು ನೇಮಕಗೊಳಿಸುವುದು; 
ವಿಶ್ವವಿದ್ಯಾಲಯವು ಅನುಸರಿಸಬೇಕಾದ ಕಾರ್ಯನೀತಿಗಳನ್ನು ರಚಿಸುವುದು ; 
ಈ ಅಧಿನಿಯಮದ ಅಥವಾ ಪರಿನಿಯಮಗಳ ಅಥವಾ ನಿಯಮಗಳ ಉಪಬಂಧಗಳಿಗೆ ಅನುಗುಣವಾಗಿ ಇರದ 
ವಿಶ್ವವಿದ್ಯಾಲಯದ ಇತರ ಪ್ರಾಧಿಕಾರಗಳ ತೀರ್ಮಾನಗಳನ್ನು ಪುನರೀಕ್ಷಿಸುವುದು; 
ವಿಶ್ವವಿದ್ಯಾಲಯದ ಆಯವ್ಯಯ ಮತ್ತು ವಾರ್ಷಿಕ ವರದಿಗಳನ್ನು ಅನುಮೋದಿಸುವುದು; 
ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸುವುದು ಅಥವಾ ಈಗಾಗಲೇ ಇರುವ ಪರಿನಿಯಮಗಳು ಮತ್ತು 
ನಿಯಮಗಳನ್ನು ತಿದ್ದುಪಡಿ ಮಾಡುವುದು ಅಥವಾ ನಿರಸನಗೊಳಿಸುವುದು; 

ವಿಶ್ವವಿದ್ಯಾಲಯವನ್ನು ಸ್ವಯಂಸಮಾಪನಗೊಳಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವುದು; 
(vii) ಸರ್ಕಾರಕ್ಕೆ ಸಲ್ಲಿಸುವ ಪ್ರಸ್ತಾವಗಳನ್ನು ಅನುಮೋದಿಸುವುದು; 
(vi) ಶುಲ್ಕ ನಿಯಂತ್ರಣ ಸಮಿತಿಗೆ ಮೂವರು ಸದಸ್ಯರನ್ನು ನಾಮನಿರ್ದೇಶನ ಮಾಡುವುದು; 
(ix ) ವಿಶ್ವವಿದ್ಯಾಲಯದ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದಕ್ಕೆ ಅಪೇಕ್ಷಣೀಯವೆಂದು ಕಂಡುಬರುವಂಥ 

ತೀರ್ಮಾನಗಳನ್ನು ಮತ್ತು ಕ್ರಮಗಳನ್ನು ಕೈಗೊಳ್ಳುವುದು. 
(7) ಪ್ರಬಂಧಕ ಮಂಡಳಿಯು ಒಂದು ವರ್ಷದಲ್ಲಿ ಕನಿಷ್ಠ ಮೂರು ಸಲ ಸಭೆ ಸೇರತಕ್ಕದ್ದು. 
24 . ವ್ಯವಸ್ಥಾಪನಾ ಮಂಡಳಿ.- (1) ವ್ಯವಸ್ಥಾಪನಾ ಮಂಡಳಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 

ಕುಲಪತಿಗಳು; 


(vi) 


ಸಹಕುಲಪತಿಗಳು ; 


ಕುಲಸಚಿವರು; 


(iv ) | ಪ್ರಾಯೋಜಕ ಸಂಸ್ಥೆಯ ಇಬ್ಬರು ನಾಮನಿರ್ದೇಶಿತರು; 

(v) ಕುಲಪತಿಗಳು ನಾಮನಿರ್ದೇಶಿಸಬಹುದಾದ ವಿದ್ಯಾಲಯಗಳ ಇಬ್ಬರು ಡೀನ್‌ಗಳು; 
(2) ಕುಲಪತಿಯವರು ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಿರತಕ್ಕದ್ದು ಮತ್ತು ಕುಲಸಚಿವರು ವ್ಯವಸ್ಥಾಪನಾ ಮಂಡಳಿಯ 
ಕಾರ್ಯದರ್ಶಿಯಾಗಿರತಕ್ಕದ್ದು. 

(3) ವ್ಯವಸ್ಥಾಪನಾ ಮಂಡಳಿಯು ವಿಶ್ವವಿದ್ಯಾಲಯದ ಕಾರ್ಯನಿರ್ವಾಹಕ ಸಂಸ್ಥೆಯಾಗಿರತಕ್ಕದ್ದು. ವ್ಯವಸ್ಥಾಪನಾ ಮಂಡಳಿಯ ಅಧಿಕಾರಗಳು 
ಮತ್ತು ಪ್ರಕಾರ್ಯಗಳು ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು . 

( 4) ವ್ಯವಸ್ಥಾಪನಾ ಮಂಡಳಿಯ ಎಲ್ಲಾ ಸಭೆಗಳಲ್ಲಿ ಯಾವಾಗಲೂ ಕುಲಪತಿಯವರು ಅಧ್ಯಕ್ಷತೆ ವಹಿಸತಕ್ಕದ್ದು ಹಾಗೂ ಕುಲಪತಿಯವರ 
ರುಹಾಜರಿಯಲ್ಲಿ ಪ್ರಾಯೋಜಕ ಸಂಸ್ಥೆಯು ನಾಮನಿರ್ದೇಶನ ಮಾಡಿದವರು ಅಧ್ಯಕ್ಷತೆ ವಹಿಸತಕ್ಕದ್ದು ಮತ್ತು ಪ್ರಾಯೋಜಕ ಸಂಸ್ಥೆಯು ಯಾರನ್ನೂ 
ನಾಮನಿರ್ದೇಶನ ಮಾಡದೇ ಇದ್ದ ಸಂದರ್ಭದಲ್ಲಿ ಸಭೆಯಲ್ಲಿ ಹಾಜರಿರುವ ಸದಸ್ಯರು ಚುನಾಯಿಸಿದ ಯಾವುದೇ ಇತರ ಸದಸ್ಯರು ಅಧ್ಯಕ್ಷತೆಯನ್ನು 
ವಹಿಸತಕ್ಕದ್ದು. 

(5) ವ್ಯವಸ್ಥಾಪನಾ ಮಂಡಳಿಯ ಸಭೆಯಲ್ಲಿ ಯಾವುದೇ ವಿಷಯವನ್ನು ಕುರಿತು ವಿವಾದ ಉಂಟಾದಲ್ಲಿ ಸದರಿ ವಿಷಯವನ್ನು 
ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು ಮತ್ತು ಅಂಥ ವಿಷಯದ ಬಗ್ಗೆ ಕುಲಾಧಿಪತಿಯವರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ 
ವಿಶ್ವವಿದ್ಯಾಲಯವು ಬದ್ಧವಾಗಿರತಕ್ಕದ್ದು. 
25. ಶೈಕ್ಷಣಿಕ ಪರಿಷತ್ತು.-(1) ಶೈಕ್ಷಣಿಕ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು , ಎಂದರೆ: 
() ಕುಲಪತಿಯವರು 

- ಅಧ್ಯಕ್ಷರು 
(ii) ಸಹಕುಲಪತಿಯವರು - - ಸದಸ್ಯರು 
(i) ಕುಲಸಚಿವರು 

- ಕಾರ್ಯದರ್ಶಿಗಳು 
(iv) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 
(2) ಶೈಕ್ಷಣಿಕ ಪರಿಷತ್ತು ವಿಶ್ವವಿದ್ಯಾಲಯದ ಪ್ರಧಾನ ಶೈಕ್ಷಣಿಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಈ ಅಧಿನಿಯಮದ, ಪರಿನಿಯಮಗಳ, ವಿನಿಯಮಗಳ 
ಹಾಗೂ ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು, ವಿಶ್ವವಿದ್ಯಾಲಯದ ಶೈಕ್ಷಣಿಕ ಕಾರ್ಯನೀತಿಗಳನ್ನು ಸಮನ್ವಯಗೊಳಿಸತಕ್ಕದ್ದು ಮತ್ತು ಅದರ ಬಗ್ಗೆ 
ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು . 

26. ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು.- (1) ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು ವಿಶ್ವವಿದ್ಯಾಲಯದ ಪ್ರಧಾನ ಸಂಶೋಧನೆ 
ಮತ್ತು ಅನ್ವೇಷಣಾ ಸಮಿತಿಯಾಗಿರತಕ್ಕದ್ದು ಹಾಗೂ ಸಂಶೋಧನೆ ಮತ್ತು ಅನ್ವೇಷಣಾ ಕ್ಷೇತ್ರಗಳ ಆದ್ಯತೆಯೂ ಒಳಗೊಂಡಂತೆ , ವಿಶ್ವವಿದ್ಯಾಲಯವು 


೨೫೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕೈಗೊಳ್ಳಬೇಕಾದ ಸಂಶೋಧನೆ ಮತ್ತು ಅನ್ವೇಷಣೆಯ ಬಗ್ಗೆ ಒಂದು ವ್ಯಾಪಕವಾದ ಪರಿಪೂರ್ಣ ಭವಿಷ್ಯದ್ ದೃಷ್ಟಿಯನ್ನು ಒದಗಿಸತಕ್ಕದ್ದು, ಈ ಪರಿಷತ್ತು, ಈ 
ಅಧಿನಿಯಮದ, ಪರಿನಿಯಮಗಳ, ವಿನಿಯಮಗಳ ಮತ್ತು ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು, ವಿಶ್ವವಿದ್ಯಾಲಯದ ಸಂಶೋಧನೆ ಮತ್ತು ಅನ್ವೇಷಣಾ 
ಕಾರ್ಯನೀತಿಗಳನ್ನು ಸಮನ್ವಯಗೊಳಿಸತಕ್ಕದ್ದು ಮತ್ತು ಅದರ ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

( 2) ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 
(1) ಕುಲಪತಿಯವರು 

- ಅಧ್ಯಕ್ಷರು 
(i) ಸಹಕುಲಪತಿಯವರು 

- ಸದಸ್ಯರು 
(i) ಸಂಶೋಧನೆಯ ಡೀನ್ 

- ಕಾರ್ಯದರ್ಶಿ 
(iv) ಅನ್ವೇಷಣಾ ವಿಭಾಗದ ಮುಖ್ಯಸ್ಥರು 

- ಸದಸ್ಯರು 
(v) ಎಲ್ಲಾ ವ್ಯಾಸಂಗ ವಿಭಾಗಗಳ ಡೀನ್‌ಗಳು 

- ಸದಸ್ಯರು ಮತ್ತು 
( vi) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 
27 . ಹಣಕಾಸು ಸಮಿತಿ.- (1) ಹಣಕಾಸು ಸಮಿತಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 
(1) ಕುಲಾಧಿಪತಿಯವರು ಅಥವಾ ಅವರ ನಾಮನಿರ್ದೇಶಿತರು 

- ಅಧ್ಯಕ್ಷರು 
(i) ಕುಲಪತಿಯವರು 

- ಸದಸ್ಯರು 
(i) ಕುಲಸಚಿವರು 

- ಸದಸ್ಯರು 
(iv ) ಹಣಕಾಸು ಅಧಿಕಾರಿ 

- ಕಾರ್ಯದರ್ಶಿ 
(v) ಪ್ರಾಯೋಜಕ ಸಂಸ್ಥೆಯ ಒಬ್ಬ ನಾಮನಿರ್ದೇಶಿತರು 

- ಸದಸ್ಯರು; ಮತ್ತು 
( vi) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 

( 2 ) ಹಣಕಾಸು ಸಮಿತಿಯು ಹಣಕಾಸಿನ ವಿಷಯಗಳನ್ನು ಕೈಗೊಳ್ಳುವ ವಿಶ್ವವಿದ್ಯಾಲಯದ ಪ್ರಧಾನ ಹಣಕಾಸು ಸಂಸ್ಥೆಯಾಗಿರತಕ್ಕದ್ದು ಹಾಗೂ 
ಅದು ಈ ಅಧಿನಿಯಮ, ನಿಯಮಗಳು ಮತ್ತು ಪರಿನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು ವಿಶ್ವವಿದ್ಯಾಲಯದ ಹಣಕಾಸು ವಿಷಯಗಳನ್ನು 
ಸಮನ್ವಯಗೊಳಿಸತಕ್ಕದ್ದು ಮತ್ತು ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

28 , ಇತರ ಪ್ರಾಧಿಕಾರಗಳು. - ವಿಶ್ವವಿದ್ಯಾಲಯದ ಇತರ ಪ್ರಾಧಿಕಾರಗಳ ರಚನೆ , ಅಧಿಕಾರಗಳು ಹಾಗೂ ಪ್ರಕಾರ್ಯಗಳು ಪರಿನಿಯಮಗಳಿಂದ 
ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು . 
29 . ಒಂದು ಪ್ರಾಧಿಕಾರದ ಅಥವಾ ಸಂಸ್ಥೆಯ ಸದಸ್ಯತ್ವಕ್ಕೆ ಅನರ್ಹತೆ - ವಿಶ್ವವಿದ್ಯಾಲಯದ ಸಂಸ್ಥೆಗಳ ಯಾವುದೇ ಪ್ರಾಧಿಕಾರಗಳ ಒಬ್ಬ ವ್ಯಕ್ತಿಯು, 
( ಎ) ಅಸ್ವತ್ತ ಚಿತ್ತನಾಗಿದ್ದು ಹಾಗೆಂದು ಸಕ್ಷಮ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟಿದ್ದರೆ; 

ಅವಿಮುಕ್ತ ದಿವಾಳಿಯಾಗಿದ್ದರೆ; 
ನೈತಿಕ ಅಧಃಪತನವನ್ನೊಳಗೊಳ್ಳುವ ಒಂದು ಅಪರಾಧಕ್ಕಾಗಿ ಅಪರಾಧಿ ಎಂದು ನಿರ್ಣೀತನಾಗಿದ್ದರೆ; 

ಖಾಸಗಿ ಬೋಧನಾ ತರಗತಿಗಳನ್ನು ನಡೆಸುತ್ತಿದ್ದರೆ ಅಥವಾ ಸ್ವತ: ನಿರತನಾಗಿದ್ದರೆ; 
( ಈ ) . ಯಾವುದೇ ವಿಧದಲ್ಲಿ, ಎಲ್ಲಿಯೇ , ಯಾವುದೇ ಪರೀಕ್ಷೆಯನ್ನು ನಡೆಸುವಲ್ಲಿ ಅನುಚಿತ ಅಭ್ಯಾಸದಲ್ಲಿ ತೊಡಗಿದ್ದಕ್ಕಾಗಿ ಅಥವಾ 

ಉತ್ತೇಜಿಸಿದ್ದಕ್ಕಾಗಿ ದಂಡಿತನಾಗಿದ್ದರೆ; 
(ಎಫ್) ಪ್ರಾಯೋಜಿತ ಸಂಸ್ಥೆಯು ಯಾವುದೇ ಪ್ರಾಧಿಕಾರಗಳ ಅಥವಾ ಸಂಸ್ಥೆಗಳ ಯಾವೊಬ್ಬ ಸದಸ್ಯನನ್ನು ಆ ಪದವನ್ನು 

ಹೊಂದಿರುವುದಕ್ಕೆ ಅರ್ಹನಲ್ಲನೆಂದು ಲಿಖಿತದಲ್ಲಿ ಅಭಿಪ್ರಾಯ ನೀಡಿದಾಗಲೆಲ್ಲಾ, 
- ಸದಸ್ಯನಾಗಿರುವುದಕ್ಕೆ ಅನರ್ಹನಾಗತಕ್ಕದ್ದು. 

30. ಖಾಲಿಸ್ಥಾನ ಇರುವ ಕಾರಣದಿಂದಾಗಿ ವ್ಯವಹರಣೆಗಳು ಅಸಿಂಧುವಾಗತಕ್ಕದ್ದಲ್ಲ .- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರದ ಕಾರ್ಯ ಅಥವಾ 
ವ್ಯವಹರಣೆಗಳು ಕೇವಲ ಅದರಲ್ಲಿ ಯಾವುದೇ ಖಾಲಿಸ್ತಾನ ಇದೆ ಎಂಬ ಕಾರಣದಿಂದ ಅಥವಾ ಪ್ರಾಧಿಕಾರದ ರಚನೆ 
ಮಾತ್ರವೇ ಅಸಿಂಧುವಾಗತಕ್ಕದ್ದಲ್ಲ. 

31. ಕಾರ್ಯಸೂಚಿ ವಿಷಯಗಳ ಬಗ್ಗೆ ಉಪಬಂಧಗಳು.- (1) ಯಾವುದೇ ಕಾರ್ಯಸೂಚಿ ವಿಷಯಗಳನ್ನು ಕುಲಾಧಿಪತಿಯವರ 
ಪೂರ್ವಾನುಮೋದನೆಯನ್ನು ಪಡೆಯದೇ ಪ್ರಬಂಧಕ ಮಂಡಳಿಯ ಅಥವಾ ವ್ಯವಸ್ಥಾಪನಾ ಮಂಡಳಿಯ ಅಥವಾ ಯಾವುದೇ ಸಮಿತಿಯ 
ಕಾರ್ಯಸೂಚಿ ವಿಷಯಗಳಲ್ಲಿ ಸೇರಿಸತಕ್ಕದ್ದಲ್ಲ ಅಥವಾ ಚರ್ಚೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ ಮತ್ತು ತೀರ್ಮಾನಿಸತಕ್ಕದ್ದಲ್ಲ. 
(2) ಈ ಅಧಿನಿಯಮದ ಯಾವುದೇ ಉಪಬಂಧಗಳನ್ನು ಪಾಲಿಸದೆ ಇರುವ ಸಂದರ್ಭದಲ್ಲಿ, ಕುಲಾಧಿಪತಿಯವರು ವಿಶ್ವವಿದ್ಯಾಲಯದ ಯಾವುದೇ 

ಂಡ ಎಲ್ಲಾ ತೀರ್ಮಾನಗಳನ್ನು ವಿಪರ್ಯಯಗೊಳಿಸುವ ಮೂಲಕ ಪರಿಹಾರ ಕ್ರಮಗಳನ್ನು ಕೂಡಲೇ ಕೈಗೊಳ್ಳಲು 
ಅಧಿಕಾರವನ್ನು ಎಲ್ಲಾ ಸಮಯದಲ್ಲಿ ಹೊಂದಿರತಕ್ಕದ್ದು ಮತ್ತು ಅಂಥ ಪರಿಹಾರ ಕ್ರಮದ ಪರಿಣಾಮವಾಗಿ ಅಧಿನಿಯಮದ ಉಪಬಂಧಗಳನ್ನು ಪಾಲಿಸದೇ 
ವಿಶ್ವವಿದ್ಯಾಲಯದ ಪದಾಧಿಕಾರಿ ಅಥವಾ ಸಂಸ್ಥೆಯು ಕೈಗೊಂಡಿದ್ದ ಎಲ್ಲಾ ಅಂಥ ಕ್ರಮಗಳು, ಮೊದಲಿನಿಂದಲೂ ಶೂನ್ಯ ಮತ್ತು ಅಕೃತ ಎಂದು 


ಮಿತಿಯ ಸಭೆಗಳ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

೨೫೨೭ 
ಭಾವಿಸತಕ್ಕದ್ದು ಹಾಗೂ ತತ್ಪರಿಣಾಮವಾಗಿ , ಉಪಬಂಧ ಪಾಲಿಸದೇ ಇದ್ದ ವಿಷಯ ಅಥವಾ ನಿರ್ಧಾರದ ಸಂಬಂಧದಲ್ಲಿ ಅದಕ್ಕೆ ಮುಂಚೆ ಇದ್ದ ವಸ್ತುಸ್ಥಿತಿಯೇ 
ಮುಂದುವರಿಯತಕ್ಕದ್ದು. 


( iii) 


. 


ಕ 


ಅಧ್ಯಾಯ - V 

ಪರಿನಿಯಮಗಳು ಮತ್ತು ವಿನಿಯಮಗಳು 
32. ಪರಿನಿಯಮಗಳು.- ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ಪರಿನಿಯಮಗಳು ವಿಶ್ವವಿದ್ಯಾಲಯಕ್ಕೆ ಮತ್ತು ಸಿಬ್ಬಂದಿಗೆ ಸಂಬಂಧಿಸಿದ 
ಎಲ್ಲಾ ಅಥವಾ ಯಾವುದೇ ವಿಷಯಕ್ಕೆ ಈ ಕೆಳಗಿನಂತೆ ಉಪಬಂಧ ಕಲ್ಪಿಸಬಹುದು, ಎಂದರೆ: 

(1) ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳ ಕಾರ್ಯಕಲಾಪಗಳನ್ನು ನಡೆಸುವ ಮತ್ತು ಈ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸದಿರುವ ಸಂಸ್ಥೆಗಳ 

ರಚನೆಯ ಕಾರ್ಯವಿಧಾನ; 
(i) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ, ವಿಶ್ವವಿದ್ಯಾಲಯ ದತ್ತಿ ನಿಧಿ, ಸಾಮಾನ್ಯ ನಿಧಿ ಹಾಗೂ ಅಭಿವೃದ್ಧಿ ನಿಧಿಗಳ ನಿರ್ವಹಣೆ; 

ಕುಲಪತಿಗಳು, ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿ ಇವರ ನೇಮಕಾತಿಯ ನಿಬಂಧನೆಗಳು ಹಾಗೂ ಷರತ್ತುಗಳು ಹಾಗೂ 

ಅವರ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು; 
(iv ) ವಿಶ್ವವಿದ್ಯಾಲಯದ ಇತರ ಅಧಿಕಾರಿಗಳ , ಅಧ್ಯಾಪಕರ ಮತ್ತು ನೌಕರರ ನೇಮಕಾತಿ ವಿಧಾನ ಹಾಗೂ ಸೇವಾ ನಿಬಂಧನೆಗಳು ಮತ್ತು 

ಷರತ್ತುಗಳು; 
(v) ವಿಶ್ವವಿದ್ಯಾಲಯ ಹಾಗೂ ಅದರ ಅಧಿಕಾರಿಗಳು, ವ್ಯಾಸಂಗ ವಿಭಾಗದ ( ಫ್ಯಾಕಲ್ಲಿ) ಸದಸ್ಯರು, ನೌಕರರು ಹಾಗೂ ವಿದ್ಯಾರ್ಥಿಗಳ 
ಈ ನಡುವೆ ಉಂಟಾದ ವಿವಾದಗಳನ್ನು ಪರಿಹರಿಸುವ ಕಾರ್ಯವಿಧಾನ; 
(vi) ವಿಭಾಗಗಳು ಮತ್ತು ವ್ಯಾಸಂಗ ವಿಭಾಗಗಳ ( ಫ್ಯಾಕಲ್ಟಿಗಳ ) ಸೃಜನೆ, ರದ್ಧತಿ ಅಥವಾ ಪುನಾರಚನೆ ; 
(vi) ಇತರ ವಿಶ್ವವಿದ್ಯಾಲಯಗಳು ಅಥವಾ ಉನ್ನತ ಕಲಿಕಾ ಸಂಸ್ಥೆಗಳ ಜೊತೆಯಲ್ಲಿ ಸಹಕರಿಸಬೇಕಾದ ರೀತಿ; 
( vii) ಗೌರವ ಪದವಿಗಳ ನೀಡಿಕೆಯ ಕಾರ್ಯವಿಧಾನ; 
(ix) ಉಚಿತ ಶಿಕ್ಷಣ ( ಫಿಶಿಪ್ ) ಮತ್ತು ವಿದ್ಯಾರ್ಥಿವೇತನ ಮಂಜೂರಾತಿಗೆ ಸಂಬಂಧಿಸಿದ ಉಪಬಂಧಗಳು; 
(x) ವಿವಿಧ ವ್ಯಾಸಂಗ ಕ್ರಮಗಳಲ್ಲಿನ ಸೀಟುಗಳ ಸಂಖ್ಯೆಗೆ ಸಂಬಂಧಿಸಿದ ಕಾರ್ಯನೀತಿಗಳು ಮತ್ತು ಅಂಥ ವ್ಯಾಸಂಗ ಕ್ರಮಗಳಿಗೆ 

ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಕಾರ್ಯವಿಧಾನ; 
( xi) ವಿವಿಧ ವ್ಯಾಸಂಗ ಕ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ವಿಧಿಸಬಹುದಾದ ಶುಲ್ಕಕ್ಕೆ ಸಂಬಂಧಿಸಿದ ಕಾರ್ಯನೀತಿ; 
(xi) ಸಂಶೋಧನಾ ವೇತನಗಳು ( ಫೆಲೋಶಿಪ್‌ಗಳು), ವಿದ್ಯಾರ್ಥಿವೇತನಗಳು, ಶಿಷ್ಯವೇತನಗಳು, ಉಚಿತ ಶಿಕ್ಷಣ , ಪದಕಗಳು ಹಾಗೂ 

ಬಹುಮಾನಗಳನ್ನು ಪ್ರಾರಂಭಿಸುವುದು; 
( xi) ಪ್ರಬಂಧಕ ಮಂಡಳಿಯು ನಿರ್ಧರಿಸಬಹುದಾದ ಅಥವಾ ಈ ಅಧಿನಿಯಮದ ಅಡಿಯಲ್ಲಿ ಪರಿನಿಯಮಗಳ ಮೂಲಕ ಉಪಬಂಧ 

ಕಲ್ಪಿಸಬೇಕಾದ ಅಗತ್ಯತೆಯುಳ್ಳ ಯಾವುದೇ ಇತರ ವಿಷಯಗಳು. 
33 . ಪರಿನಿಯಮಗಳ ರಚನೆ ವಿಧಾನ. - (1) ವ್ಯವಸ್ಥಾಪನಾ ಮಂಡಳಿಯು ರಚಿಸಿದ ಮೊದಲ ಶಾಸನಗಳನ್ನು ಅನುಮೋದನೆಗಾಗಿ ಪ್ರಬಂಧಕ 
ಮಂಡಳಿಗೆ ಸಲ್ಲಿಸತಕ್ಕದ್ದು. 

ಮಂಡಳಿಯು ಸಲ್ಲಿಸಿದ ಮೊದಲ ಪರಿನಿಯಮಗಳನ್ನು ಪ್ರಬಂಧಕ ಮಂಡಳಿಯು ಪರಿಗಣಿಸತಕ್ಕದ್ದು ಹಾಗೂ ತಾನು 
ಅವಶ್ಯವೆಂದು ಭಾವಿಸಬಹುದಾದ ಅಂಥ ಮಾರ್ಪಾಡುಗಳು, ಯಾವುದಾದರು ಇದ್ದಲ್ಲಿ, ಅವುಗಳೊಡನೆ ತನ್ನ ಅನುಮೋದನೆಯನ್ನು ನೀಡತಕ್ಕದ್ದು. 

(3) ವಿಶ್ವವಿದ್ಯಾಲಯವು, ಪ್ರಬಂಧಕ ಮಂಡಳಿಯು ಅನುಮೋದಿಸಿದ ಮೊದಲ ಪರಿನಿಯಮಗಳನ್ನು ವಿಶ್ವವಿದ್ಯಾಲಯದ ಅಧಿಸೂಚನೆಯಲ್ಲಿ 
ಪ್ರಕಟಿಸತಕ್ಕದ್ದು ಮತ್ತು ತದನಂತರ ಮೊದಲ ಪರಿನಿಯಮಗಳ ಪ್ರಕಟಣೆಯ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು . 

34. ಪರಿನಿಯಮಗಳ ತಿದ್ದುಪಡಿಯ ಅಧಿಕಾರ.- ಪ್ರಬಂಧಕ ಮಂಡಳಿಯು ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸಬಹುದು 
ಅಥವಾ ಪರಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ಅವನ್ನು ನಿರಸನಗೊಳಿಸಬಹುದು. 

35. ವಿನಿಯಮಗಳು.- ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ವಿನಿಯಮಗಳು ಈ ಮುಂದಿನ ವಿಷಯಗಳಿಗೆ ಉಪಬಂಧಗಳನ್ನು 
ಕಲ್ಪಿಸಬಹುದು, ಎಂದರೆ: 

(1) ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳ ಪ್ರವೇಶ ಮತ್ತು ವಿದ್ಯಾರ್ಥಿ ಪಟ್ಟಿಯಲ್ಲಿ ಅವರುಗಳ ದಾಖಲಾತಿ ಹಾಗೂ ಮುಂದುವರಿಕೆ; 
(i) ವಿಶ್ವವಿದ್ಯಾಲಯದ ಎಲ್ಲಾ ಪದವಿಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳಿಗಾಗಿ ನಿಗದಿಪಡಿಸತಕ್ಕ ವ್ಯಾಸಂಗ ಕ್ರಮಗಳು; 
(i) ಪದವಿಗಳ ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳ ಪ್ರದಾನ; 
(iv) ಸಂಶೋಧನಾ ವೇತನಗಳು (ಫೆಲೋಶಿಪ್), ವಿದ್ಯಾರ್ಥಿವೇತನಗಳು, ಶಿಷ್ಯವೇತನಗಳು, ಪದಕಗಳು ಮತ್ತು ಬಹುಮಾನಗಳನ್ನು 

ನೀಡಲು ಷರತ್ತುಗಳು ; 


೨೫೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


M 


(v) ಪರೀಕ್ಷೆಗಳನ್ನು ನಡೆಸುವುದು ಹಾಗೂ ಪರೀಕ್ಷೆ ನಡೆಸುವ ಸಂಸ್ಥೆಗಳು, ಪರೀಕ್ಷಕರು, ಪರೀಕ್ಷಾ ಮೇಲ್ವಿಚಾರಕರು, ಟ್ಯಾಬುಲೇಟರ್‌ಗಳು 

ಮತ್ತು ಮಾಡರೇಟರ್‌ಗಳ ನೇಮಕಾತಿ ಷರತ್ತುಗಳು ಮತ್ತು ವಿಧಾನ ಹಾಗೂ ಅವರ ಕರ್ತವ್ಯಗಳು; 
(vi) ವಿಶ್ವವಿದ್ಯಾಲಯದ ಪರೀಕ್ಷೆಗಳಿಗೆ, ಪದವಿಗಳಿಗೆ ಹಾಗೂ ಇತರ ಶೈಕ್ಷಣಿಕ ಪ್ರಶಸ್ತಿಗಳಿಗೆ ಪ್ರವೇಶಕ್ಕೆ ವಿಧಿಸತಕ್ಕ ಶುಲ್ಕ ; 
(vi) ವಿಶ್ವವಿದ್ಯಾಲಯ ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಿವಾಸಕ್ಕಾಗಿ ಷರತ್ತುಗಳು; 
(vi) ವಿಶ್ವವಿದ್ಯಾಲಯ ಅಥವಾ ಒಂದು ಘಟಕ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಪಾಲನೆ; 
(ix) ಈ ಅಧಿನಿಯಮದ ಅಡಿಯಲ್ಲಿನ ಪರಿನಿಯಮಗಳಲ್ಲಿ ಉಪಬಂಧ ಕಲ್ಪಿಸಬಹುದಾಂಥ ಇತರ ಎಲ್ಲಾ ವಿಷಯಗಳು. 

36 . ವಿನಿಯಮಗಳ ರಚನೆ ವಿಧಾನ - ವಿನಿಯಮಗಳನ್ನು ಶೈಕ್ಷಣಿಕ ಪರಿಷತ್ತು ರಚಿಸತಕ್ಕದ್ದು ಹಾಗೂ ವ್ಯವಸ್ಥಾಪನಾ ಮಂಡಳಿಯು 
ಅನುಮೋದಿಸತಕ್ಕದ್ದು. 

37. ವಿನಿಯಮಗಳ ತಿದ್ದುಪಡಿಗೆ ಅಧಿಕಾರ - ವ್ಯವಸ್ಥಾಪನಾ ಮಂಡಳಿಯ ಅನುಮೋದನೆಯೊಡನೆ ಶೈಕ್ಷಣಿಕ ಪರಿಷತ್ತು ಹೊಸ ವಿನಿಯಮಗಳನ್ನು 
ಅಥವಾ ಹೆಚ್ಚುವರಿ ವಿನಿಯಮಗಳನ್ನು ರಚಿಸಬಹುದು ಅಥವಾ ವಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ನಿರಸನಗೊಳಿಸಬಹುದು. 

38. ಶುಲ್ಕ ನಿಯಂತ್ರಣ ಸಮಿತಿ.- (1) ಸರ್ಕಾರವು ರಚಿಸಿದ ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ಅಥವಾ ಉಚ್ಚ ನ್ಯಾಯಾಲಯದ 
ನ್ಯಾಯಾಧೀಶರು ಮುಖ್ಯಸ್ಥರಾಗಿರುವ ಮತ್ತು ವಿಶ್ವವಿದ್ಯಾಲಯದ ಕುಲಾಧಿಪತಿ, ಕುಲಪತಿ , ಉನ್ನತ ಶಿಕ್ಷಣ ಪ್ರಭಾರದಲ್ಲಿರುವ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಅಥವಾ ಕಾರ್ಯದರ್ಶಿ ಅಥವಾ ಉಪ ಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರು, ವೈದ್ಯಕೀಯ ಶಿಕ್ಷಣದ ಪ್ರಧಾನ 
ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ ಅಥವಾ ಉಪಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರು , ಒಬ್ಬ ಮಹಿಳೆಯೂ 
ಸೇರಿದಂತೆ ಪ್ರಬಂಧಕ ಮಂಡಳಿಯು ನಾಮನಿರ್ದೇಶಿಸಿದ ಇಬ್ಬರು ಶಿಕ್ಷಣ ತಜ್ಞರು ಇವರುಗಳನ್ನು ಒಳಗೊಂಡ ಒಂದು ಶುಲ್ಕ ನಿಯಂತ್ರಣ ಸಮಿತಿಯು, 9ನೇ 
ಪ್ರಕರಣದ ಅಡಿಯಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಮೀಸಲಿರಿಸಿದ ವಿಶ್ವವಿದ್ಯಾಲಯದ ಸ್ಥಾನಗಳ ಶುಲ್ಕವನ್ನು ನಿಯಂತ್ರಿಸತಕ್ಕದ್ದು. ಸಮಿತಿಯಲ್ಲಿ ಈ 
ಉದ್ದೇಶಕ್ಕಾಗಿ ಒಬ್ಬರು ಖ್ಯಾತ ಚಾರ್ಟಡ್್ರ ಅಕೌಂಟೆಂಟ್ ರವರನ್ನು ಸಹ ಸದಸ್ಯನನ್ನಾಗಿ ಸೇರಿಸಿಕೊಳ್ಳತಕ್ಕದ್ದು. 
(2) ಸಮಿತಿಯು ವಿಶ್ವವಿದ್ಯಾಲಯದ ಪ್ರವೇಶಗಳ ಮತ್ತು ಶುಲ್ಕದ ಸಂಗ್ರಹಣೆಯ ಅನುಪಾಲನೆಯನ್ನು ನೋಡಿಕೊಳ್ಳತಕ್ಕದ್ದು. 

ಅಧ್ಯಾಯ - VI 

ಸಂಕೀರ್ಣ 
39 . ನೌಕರರ ಸೇವಾ ಷರತ್ತುಗಳು .- (1) ಪರಿನಿಯಮಗಳ ಮತ್ತು ವಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಥವಾ ನಿಯಮಗಳ 
ಮೂಲಕ ನಿಯಮಿಸಬಹುದಾದ ಅಂಥ ನಿಬಂಧನೆಗಳು ಮತ್ತು ಷರತ್ತುಗಳು, ಯಾವುದಾದರೂ ಇದ್ದಲ್ಲಿ, ಅವುಗಳಿಗೆ ಒಳಪಟ್ಟು ಪ್ರತಿಯೊಬ್ಬ ನೌಕರನು 
ಲಿಖಿತ ಕರಾರಿನ ಅಡಿಯಲ್ಲಿ ನೇಮಕಗೊಳ್ಳತಕ್ಕದ್ದು ಮತ್ತು ಅದನ್ನು ವಿಶ್ವವಿದ್ಯಾಲಯದಲ್ಲಿ ಇಟ್ಟುಕೊಳ್ಳತಕ್ಕದ್ದು ಹಾಗೂ ಅದರ ಪ್ರತಿಯನ್ನು ಸಂಬಂಧಪಟ್ಟ 
ನೌಕರನಿಗೆ ನೀಡತಕ್ಕದ್ದು. 

(2) ನೌಕರರ ವಿರುದ್ಧ ಶಿಸ್ತು ಕ್ರಮವನ್ನು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಕಾರ್ಯವಿಧಾನಗಳ ಮೂಲಕ ನಿಯಂತ್ರಿಸತಕ್ಕದ್ದು. 

(3) ಕರಾರಿನಿಂದಾಗಿ ವಿಶ್ವವಿದ್ಯಾಲಯ ಮತ್ತು ನೌಕರನ ಮಧ್ಯದಲ್ಲಿ ಉದ್ಭವಿಸಬಹುದಾದ ಯಾವುದೇ ವಿವಾದವನ್ನು , ಲಿಖಿತ ಕರಾರಿನಲ್ಲಿ 
ಉಪಬಂಧಿಸಿದ ವಿಧಾನದಲ್ಲಿ ಹಾಗೂ ಪರಿನಿಯಮಗಳ ಅನುಸಾರವಾಗಿ ಪರಿಹರಿಸತಕ್ಕದ್ದು. 

40 . ಮೇಲ್ಮನವಿ ಹಕ್ಕು - ವಿಶ್ವವಿದ್ಯಾಲಯವು ತನ್ನ ನೌಕರರ ಅಥವಾ ವಿದ್ಯಾರ್ಥಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡ ಸಂದರ್ಭದಲ್ಲಿ, ಬಾಧಿತ 
ನೌಕರ ಅಥವಾ ವಿದ್ಯಾರ್ಥಿಗಳು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಮೇಲ್ಮನವಿ ಹಕ್ಕನ್ನು ಹೊಂದಿರತಕ್ಕದ್ದು. 

41. ಭವಿಷ್ಯ ಅಥವಾ ನಿವೃತ್ತಿ ವೇತನ ನಿಧಿ - ವಿಶ್ವವಿದ್ಯಾಲಯವು, ತನ್ನ ನೌಕರರ ಪ್ರಯೋಜನಕ್ಕಾಗಿ, ಪರಿನಿಯಮಗಳು ಮತ್ತು ಜಾರಿಯಲ್ಲಿರುವ 
ಕಾನೂನುಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಂಥ ವಿಧಾನದಲ್ಲಿ ಮತ್ತು ಅಂಥ ಷರತ್ತುಗಳಿಗೆ ಒಳಪಟ್ಟು ತಾನು ಸೂಕ್ತವೆಂದು ಭಾವಿಸಬಹುದಾದ 
ಅಂಥ ಭವಿಷ್ಯ ಅಥವಾ ನಿವೃತ್ತಿ ವೇತನ ನಿಧಿಯನ್ನು ರಚಿಸತಕ್ಕದ್ದು ಹಾಗೂ ಅಂಥ ವಿಮಾ ಯೋಜನೆಗಳನ್ನು ಒದಗಿಸತಕ್ಕದ್ದು. 

42. ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು ಮತ್ತು ಸಂಸ್ಥೆಗಳ ರಚನೆಯ ವಿವಾದಗಳು.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಇತರ 
ಸಂಸ್ಥೆಯ ಸದಸ್ಯನಾಗಿ ಯಾವೊಬ್ಬ ವ್ಯಕ್ತಿಯು ಸೂಕ್ತವಾಗಿ ಆಯ್ಕೆಯಾಗಿದ್ದಾನೆಯೇ ಅಥವಾ ನೇಮಕಗೊಂಡಿದ್ದಾನೆಯೇ ಅಥವಾ ಅದಕ್ಕೆ ಅರ್ಹನಾಗಿದ್ದಾನೆಯೇ 
ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ, ಆ ವಿಷಯವನ್ನು ತೀರ್ಮಾನಕ್ಕಾಗಿ ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು ಮತ್ತು ಅವರ ತೀರ್ಮಾನವು 
ಅಂತಿಮವಾಗಿರತಕ್ಕದ್ದು. 

- 43 , ಸಮಿತಿಗಳ ರಚನೆ.- 22ನೇ ಪ್ರಕರಣದಲ್ಲಿ ನಮೂದಿಸಿದ ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರವು ತಾನು ಸೂಕ್ತವೆಂದು 
ಭಾವಿಸಬಹುದಾದ ಅಂಥ ಅಧಿಕಾರವನ್ನು ಹೊಂದಿರುವ ಅಂಥ ಸದಸ್ಯರನ್ನು ಒಳಗೊಂಡ ಅಂಥ ಪ್ರಾಧಿಕಾರದ ಒಂದು ಸಮಿತಿಯನ್ನು ರಚಿಸಲು 
ಅಧಿಕಾರವನ್ನು ಹೊಂದಿರತಕ್ಕದ್ದು. 

- 44 , ಆಕಸ್ಮಿಕವಾಗಿ ಖಾಲಿಯಾದ ಸ್ಥಾನಗಳನ್ನು ತುಂಬುವುದು. ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಸಂಸ್ಥೆಯ ಪದನಿಮಿತ್ತ 
ಸದಸ್ಯರನ್ನು ಹೊರತುಪಡಿಸಿ, ಸದಸ್ಯರ ಪೈಕಿ ಯಾವುದೇ ಸ್ಥಾನವು ಆಕಸ್ಮಿಕವಾಗಿ ಖಾಲಿಯಾದರೆ, ಯಾರ ಸ್ಥಾನವು ಖಾಲಿಯಾಗಿ ತುಂಬಬೇಕಾಗಿ 
ಬಂದಿದೆಯೋ ಆ ಸದಸ್ಯನನ್ನು ಯಾವ ರೀತಿಯಲ್ಲಿ ಆರಿಸಲಾಗಿತ್ತೋ ಅದೇ ರೀತಿಯಲ್ಲಿ ಹೊಸ ಸದಸ್ಯನನ್ನು ಆರಿಸಿ ಭರ್ತಿ ಮಾಡತಕ್ಕದ್ದು ಮತ್ತು ಹಾಗೆ 
ಖಾಲಿ ಸ್ಥಾನವನ್ನು ಭರ್ತಿ ಮಾಡಿದ ವ್ಯಕ್ತಿಯು ಆತನು ಯಾವ ಸದಸ್ಯನ ಸ್ಥಾನದಲ್ಲಿ ಭರ್ತಿಯಾಗಿರುವನೋ ಆ ಸದಸ್ಯನು ಪ್ರಾಧಿಕಾರ ಅಥವಾ ಸಂಸ್ಥೆಯ 
ಸದಸ್ಯನಾಗಿ ಉಳಿಯುತ್ತಿದ್ದ ಬಾಕಿ ಅವಧಿಯವರೆಗೆ ಮಾತ್ರ ಸದಸ್ಯನಾಗಿರತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೫೨೯ 


45. ಸದ್ಭಾವನೆಯಿಂದ ಕೈಗೊಂಡ ಕ್ರಮದ ರಕ್ಷಣೆ - ಈ ಅಧಿನಿಯಮ ಅಥವಾ ಪರಿನಿಯಮಗಳು ಅಥವಾ ನಿಯಮಗಳಿಗೆ ಅನುಸಾರವಾಗಿ 
ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದ ಯಾವುದೇ ಕಾರ್ಯಕ್ಕಾಗಿ ವಿಶ್ವವಿದ್ಯಾಲಯದ ಯಾವೊಬ್ಬ ಅಧಿಕಾರಿ ಅಥವಾ ಇತರ ನೌಕರರ 
ವಿರುದ್ಧ ಯಾವುದೇ ದಾವೆ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು ನಡೆಸಲು ಅವಕಾಶ ಇರತಕ್ಕದ್ದಲ್ಲ. 

46 . ತಾತ್ಕಾಲಿಕ ಉಪಬಂಧಗಳು.- ಈ ಅಧಿನಿಯಮ ಮತ್ತು ಪರಿನಿಯಮಗಳ ಯಾವುದೇ ಇತರ ಉಪಬಂಧಗಳಲ್ಲಿ ಏನೇ ಇದ್ದರೂ , 
(1) ಮೊದಲ ಕುಲಪತಿ ಮತ್ತು ಸಹಕುಲಪತಿ, ಯಾರಾದರೂ ಇದ್ದರೆ, ಅವರನ್ನು ಕುಲಾಧಿಪತಿಯವರು ನೇಮಕಮಾಡತಕ್ಕದ್ದು; 
(i) ಮೊದಲ ಕುಲಸಚಿವರನ್ನು ಮತ್ತು ಮೊದಲ ಹಣಕಾಸು ಅಧಿಕಾರಿಯವರನ್ನು ಕುಲಾಧಿಪತಿಯವರು ನೇಮಕಮಾಡತಕ್ಕದ್ದು ; ಮತ್ತು 
(i) ಮೊದಲ ವ್ಯವಸ್ಥಾಪನ ಮಂಡಳಿ , ಮೊದಲ ಹಣಕಾಸು ಸಮಿತಿ, ಮೊದಲ ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು ಹಾಗೂ ಮೊದಲ 

ಶೈಕ್ಷಣಿಕ ಪರಿಷತ್ತನ್ನು ಕುಲಾಧಿಪತಿಯವರು ರಚಿಸತಕ್ಕದ್ದು. 
47 . ಶಾಶ್ವತ ಶಾಸನಬದ್ದ ದತ್ತಿ ನಿಧಿ.- ((1) ವಿಶ್ವವಿದ್ಯಾಲಯವು, ಕನಿಷ್ಠ ಇಪ್ಪತ್ತೈದುಕೋಟಿರೂಪಾಯಿಗಳನ್ನುಳ್ಳ ಒಂದು ಶಾಶ್ವತ ಶಾಸನಬದ್ದ ದತ್ತಿ 
ನಿಧಿಯನ್ನು ಸ್ಥಾಪಿಸತಕ್ಕದ್ದು ಇದರ ಪೈಕಿ ಕನಿಷ್ಠ ಹದಿನೈದು ಕೋಟಿ ರೂಪಾಯಿಗಳು ನಗದು ರೂಪದಲ್ಲಿ ಮತ್ತು ಇನ್ನುಳಿದದ್ದು ಬ್ಯಾಂಕ್ ಗ್ಯಾರಂಟಿ ರೂಪದಲ್ಲಿ 
ಇರತಕ್ಕದ್ದು ಮತ್ತು ಇದನ್ನು ತಾನಾಗಿಯೆ ಹೆಚ್ಚಿಸಬಹುದಾಗಿದ್ದು ಆದರೆ ಕಡಿಮೆ ಮಾಡತಕ್ಕದ್ದಲ್ಲ. 

ಪರಂತು, ಬೆಂಗಳೂರು ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊರಗಿರುವ ವಿಶ್ವವಿದ್ಯಾಲಯದ ಸಂದರ್ಭದಲ್ಲಿ ಕನಿಷ್ಠ ಹತ್ತು ಕೋಟಿ 
ರೂಪಾಯಿಗಳು ನಗದು ರೂಪದಲ್ಲಿರತಕ್ಕದ್ದು ಮತ್ತು ಉಳಿದ ಐದು ಕೋಟಿರೂಪಾಯಿಗಳು ಬ್ಯಾಂಕ್ ಗ್ಯಾರಂಟಿಯ ರೂಪದಲ್ಲಿರತಕ್ಕದ್ದು. 

(2) ವಿಶ್ವವಿದ್ಯಾಲಯವು, ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯ ಹಣವನ್ನು ಹೂಡಲು ಅಧಿಕಾರವನ್ನು 
ಹೊಂದಿರತಕ್ಕದ್ದು . 
(3) ವಿಶ್ವವಿದ್ಯಾಲಯವು ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ಶಾಶ್ವತ ಶಾಸನಬದ್ದ ದತ್ತಿ ನಿಧಿಗೆ 

ಲಯವನ್ನು ಸಮಾಪನಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ , ಇತರ ಯಾವ ಸಂದರ್ಭಗಳಲ್ಲೂ ಶಾಶ್ವತ 
ಶಾಸನಬದ್ಧ ದತ್ತಿ ನಿಧಿಯಿಂದ ಯಾವುದೇ ಮೊಬಲಗನ್ನೂ ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 

(4) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಿಂದ ಸ್ವೀಕರಿಸಿದ ವರಮಾನದ ಶೇಕಡಾ ಎಪ್ಪತ್ತೈದರಷ್ಟನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಥವಾ 
ಸಾಮಾನ್ಯ ಕೆಲಸಗಳ ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು . ಉಳಿದ ಶೇಕಡಾ ಇಪ್ಪತ್ತೈದರಷ್ಟನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಲ್ಲಿ ಪುನ: ತೊಡಗಿಸತಕ್ಕದ್ದು . 

48. ವಿಶ್ವವಿದ್ಯಾಲಯದ ದತ್ತಿ ನಿಧಿ.- (1) ವಿಶ್ವವಿದ್ಯಾಲಯವು, ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ ನಿಧಿಗಳನ್ನು ಒಳಗೊಂಡ 
ವಿಶ್ವವಿದ್ಯಾಲಯದ ದತ್ತಿ ನಿಧಿಯನ್ನು ಸ್ಥಾಪಿಸತಕ್ಕದ್ದು. ಇದು ಕಾಲಕಾಲಕ್ಕೆ ಸ್ವೀಕರಿಸಬಹುದಾದ ದೇಣಿಗೆಗಳು ಮತ್ತು ಇತರ ನಿಧಿಗಳನ್ನು ಒಳಗೊಂಡಿರತಕ್ಕದ್ದು. 

(2) ವಿಶ್ವವಿದ್ಯಾಲಯವು, ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ವಿಧಾನದಲ್ಲಿ ವಿಶ್ವವಿದ್ಯಾಲಯದ ದತ್ತಿನಿಧಿಯನ್ನು ಹೂಡುವ 
ಅಧಿಕಾರವನ್ನು ಹೊಂದಿರತಕ್ಕದ್ದು. 

(3) ವಿಶ್ವವಿದ್ಯಾಲಯ ದತ್ತಿ ನಿಧಿಯು, ವಿಶ್ವವಿದ್ಯಾಲಯವು ತನ್ನ ಸಾಮಾಜಿಕ ಧೈಯೋದ್ದೇಶಗಳನ್ನು ನೆರವೇರಿಸುವ ಸಂದರ್ಭದಲ್ಲಿ ಮತ್ತು/ ಅಥವಾ 
ಮುಂಗಾಣದ ಸನ್ನಿವೇಶದಲ್ಲಿ ಉದ್ಭವಿಸಬಹುದಾದ ಹಣಕಾಸು ಸವಾಲುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ, ಸ್ವಇಚ್ಛೆಯಿಂದ ನಿರ್ವಹಿಸಿಕೊಂಡು ಬರಲು 
ಮತ್ತು ಜವಾಬ್ದಾರಿಯಿಂದ ಹಣ ಹೂಡಿಕೆ ಮಾಡಲು ಇಚ್ಛೆಯುಳ್ಳವರಾಗಿ ಸ್ವಯಂ ವಿಧಿಸಿಕೊಂಡ ನಿಧಿಯಾಗಿರತಕ್ಕದ್ದು. 

( 4) ವಿಶ್ವವಿದ್ಯಾಲಯವು, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ವಿಶ್ವವಿದ್ಯಾಲಯದ ದತ್ತಿ ನಿಧಿಗೆ 
ವರ್ಗಾಯಿಸಬಹುದು. ವಿಶ್ವವಿದ್ಯಾಲಯದ ಸಮಾಪಣೆಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ, ಇತರ ಯಾವ ಸಂದರ್ಭಗಳಲ್ಲೂ ವಿಶ್ವವಿದ್ಯಾಲಯದ 
ದತ್ತಿ ನಿಧಿಯಿಂದ ಯಾವುದೇ ಮೊಬಲಗನ್ನು ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 

(5) ವಿಶ್ವವಿದ್ಯಾಲಯದ ದತ್ತಿ ನಿಧಿಯಿಂದ ಬರುವ ವರಮಾನದ ಶೇಕಡಾ ಎಂಭತ್ತರಷ್ಟನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಥವಾ ಸಾಮಾನ್ಯ 
ಕೆಲಸದ ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು. ಉಳಿದ ಶೇಕಡಾ ಇಪ್ಪತ್ತರಷ್ಟನ್ನು ವಿಶ್ವವಿದ್ಯಾಲಯದ ದತ್ತಿ ನಿಧಿಯಲ್ಲಿ ಪುನಃ ತೊಡಗಿಸತಕ್ಕದ್ದು. 

49 . ಸಾಮಾನ್ಯ ನಿಧಿ.- (1) ವಿಶ್ವವಿದ್ಯಾಲಯವು, ಒಂದು ಸಾಮಾನ್ಯ ನಿಧಿಯನ್ನು ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ ಮೊಬಲಗುಗಳನ್ನು 
ಜಮಾ ಮಾಡತಕ್ಕದ್ದು, ಎಂದರೆ: 

(1) ವಿಶ್ವವಿದ್ಯಾಲಯವು ವಿಧಿಸಬಹುದಾದ ಎಲ್ಲಾ ಶುಲ್ಕಗಳು ; 
(ii) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವುದೇ ಇತರ ಮೂಲದಿಂದ 

ಸ್ವೀಕರಿಸಲಾದ ಎಲ್ಲಾ ಮೊತ್ತ; 
(i) ವಿಶ್ವವಿದ್ಯಾಲಯಕ್ಕೆ ಮಾಡಿದ ಎಲ್ಲಾ ದೇಣಿಗೆಗಳು; 
(iv) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವೊಬ್ಬ ಇತರ ವ್ಯಕ್ತಿ ಅಥವಾ 

ಈ ಸಂಸ್ಥೆಯು ಈ ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು/ ವಂತಿಗೆಗಳು; 
(2) ಸಾಮಾನ್ಯ ನಿಧಿಗೆ ಜಮಾ ಮಾಡುವ ನಿಧಿಗಳನ್ನು ವಿಶ್ವವಿದ್ಯಾಲಯದ ಎಲ್ಲಾ ಆವರ್ತಕ ವೆಚ್ಚಗಳನ್ನು ಭರಿಸಲು ಉಪಯೋಗಿಸಕೊಳ್ಳತಕ್ಕದ್ದು . 

50 . ಅಭಿವೃದ್ಧಿ ನಿಧಿ.- (1) ವಿಶ್ವವಿದ್ಯಾಲಯವು, ಒಂದು ಅಭಿವೃದ್ಧಿ ನಿಧಿಯನ್ನು ಸಹ ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ 
ಮೊಬಲಗುಗಳನ್ನು ಜಮಾ ಮಾಡತಕ್ಕದ್ದು , ಎಂದರೆ: 


೨೫೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


0 


ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ವಿದ್ಯಾರ್ಥಿಗಳಿಂದ ವಿಧಿಸಬಹುದಾದ ಅಭಿವೃದ್ದಿ 

ಶುಲ್ಕಗಳು ; 
(i) ವಿಶ್ವವಿದ್ಯಾಲಯದ ಅಭಿವೃದ್ಧಿಯ ಉದ್ದೇಶಗಳಿಗಾಗಿ ಯಾವುದೇ ಇತರ ಮೂಲಗಳಿಂದ ಸ್ವೀಕರಿಸಿದ ಎಲ್ಲಾ ಮೊತ್ತ: 
(i) ವಿಶ್ವವಿದ್ಯಾಲಯಕ್ಕೆ ಮಾಡಿದ ಎಲ್ಲಾ ವಂತಿಗೆಗಳು; 

ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವೊಬ್ಬ ಇತರ ವ್ಯಕ್ತಿ ಅಥವಾ ಸಂಸ್ಥೆಯು 

ಈ ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು / ವಂತಿಗೆಗಳು; ಮತ್ತು 
(v) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಿಂದ ಸ್ವೀಕರಿಸಲಾದ ಎಲ್ಲಾ ವರಮಾನಗಳು. 
(2) ಅಭಿವೃದ್ಧಿ ನಿಧಿಗೆ ಕಾಲಕಾಲಕ್ಕೆ ಜಮಾ ಮಾಡಿದ ನಿಧಿಯನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿಗಾಗಿ ಉಪಯೋಗಿಸಕೊಳ್ಳತಕ್ಕದ್ದು. 

51. ನಿಧಿಗಳ ನಿರ್ವಹಣೆ - 47 , 48 , 49 ಮತ್ತು 50ನೇ ಪ್ರಕರಣಗಳಡಿಯಲ್ಲಿ ಸ್ಥಾಪಿಸಲಾದ ನಿಧಿಗಳನ್ನು ಪ್ರಬಂಧಕ ಮಂಡಳಿಯ ಸಾಮಾನ್ಯ 
ಮೇಲ್ವಿಚಾರಣೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟು ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ನಿಯಂತ್ರಿಸತಕ್ಕದ್ದು ಹಾಗೂ ನಿರ್ವಹಿಸತಕ್ಕದ್ದು. 

52. ವಾರ್ಷಿಕ ವರದಿ.- (1) ವಿಶ್ವವಿದ್ಯಾಲಯದ ವಾರ್ಷಿಕ ವರದಿಯನ್ನು ವ್ಯವಸ್ಥಾಪನಾ ಮಂಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು 
ಅದರ ಅನುಮೋದನೆಗಾಗಿ ಪ್ರಬಂಧಕ ಮಂಡಳಿಗೆ ಸಲ್ಲಿಸತಕ್ಕದ್ದು. 

( 2) ಪ್ರಬಂಧಕ ಮಂಡಳಿಯು ವಾರ್ಷಿಕ ವರದಿಯನ್ನು ತನ್ನ ಸಭೆಯಲ್ಲಿ ಪರಿಗಣಿಸತಕ್ಕದ್ದು ಹಾಗೂ ಅದನ್ನು ಮಾರ್ಪಾಡುಗಳೊಡನೆ ಅಥವಾ 
ಮಾರ್ಪಾಡುಗಳಿಲ್ಲದೆ ಅನುಮೋದಿಸಬಹುದು. 

( 3) ಪ್ರಬಂಧಕ ಮಂಡಳಿಯು ಸೂಕ್ತವಾಗಿ ಅನುಮೋದಿಸಿದ ವಾರ್ಷಿಕ ವರದಿಯ ಒಂದು ಪ್ರತಿಯನ್ನು ಪ್ರತಿವರ್ಷದ ಮಾರ್ಚ್ 31ಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ಡಿಸೆಂಬರ್ 31ಕ್ಕೆ ಮೊದಲು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು . 

53. ಲೆಕ್ಕಪತ್ರಗಳು ಮತ್ತು ಲೆಕ್ಕಪರಿಶೋಧನೆ .- (1) ವಿಶ್ವವಿದ್ಯಾಲಯದ ವಾರ್ಷಿಕ ಲೆಕ್ಕ ಪತ್ರ ಮತ್ತು ಜಮಾ ಖರ್ಚು ಪಟ್ಟಿಯನ್ನು ವ್ಯವಸ್ಥಾಪನಾ 
ಮಂಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು ವಿಶ್ವವಿದ್ಯಾಲಯಕ್ಕೆ ಎಲ್ಲಾ ಮೂಲಗಳಿಂದ ಪ್ರಾಪ್ತವಾಗುವ ಅಥವಾ ಸ್ವೀಕರಿಸಲಾಗುವ ಎಲ್ಲಾ ನಿಧಿಗಳು 
ಹಾಗೂ ವಿತರಿಸಿದ ಅಥವಾ ಸಂದಾಯ ಮಾಡಿದ ಎಲ್ಲಾ ಮೊಬಲಗುಗಳನ್ನು ವಿಶ್ವವಿದ್ಯಾಲಯವು ನಿರ್ವಹಿಸುವ ಲೆಕ್ಕಪತ್ರದಲ್ಲಿ ನಮೂದಿಸತಕ್ಕದ್ದು. 

(2) ವಿಶ್ವವಿದ್ಯಾಲಯದ ವಾರ್ಷಿಕ ಲೆಕ್ಕಪತ್ರಗಳನ್ನು ಪ್ರತಿ ವರ್ಷವೂ ಭಾರತದ ಚಾರ್ಟೆಡ್ ಅಕೌಟೆಂಟ್‌ಗಳ ಸಂಸ್ಥೆಯ ಸದಸ್ಯರಾಗಿರುವ ಒಬ್ಬ 
ಲೆಕ್ಕಪರಿಶೋಧಕರಿಂದ ಲೆಕ್ಕಪರಿಶೋಧನೆ ಮಾಡಿಸತಕ್ಕದ್ದು. 

(3) ವಾರ್ಷಿಕ ಲೆಕ್ಕಪತ್ರಗಳು ಮತ್ತು ಜಮಾ ಖರ್ಚು ಪಟ್ಟಿಯನ್ನು ಲೆಕ್ಕಪರಿಶೋಧನಾ ವರದಿಯೊಡನೆ, ಪ್ರತಿ ವರ್ಷದ ಮಾರ್ಚ್ 31ಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ನವೆಂಬರ್ 30ಕ್ಕೆ ಮೊದಲು ಪ್ರಬಂಧಕ ಮಂಡಳಿಗೆ ಸಲ್ಲಿಸತಕ್ಕದ್ದು. 

(4) ವಾರ್ಷಿಕ ಲೆಕ್ಕಪತ್ರಗಳು , ಜಮಾಖರ್ಚು ಪಟ್ಟಿ ಮತ್ತು ಲೆಕ್ಕಪರಿಶೋಧನಾ ವರದಿಯನ್ನು ಪ್ರಬಂಧಕ ಮಂಡಳಿಯು ತನ್ನ ಸಭೆಯಲ್ಲಿ 
ಪರ್ಯಾಲೋಚಿಸತಕ್ಕದ್ದು ಮತ್ತು ಪ್ರಬಂಧಕ ಮಂಡಳಿಯು ಅದನ್ನು ತನ್ನ ಅಭಿಪ್ರಾಯಗಳೊಡನೆ ಸಂದರ್ಶಕರಿಗೆ ಹಾಗೂ ಸರ್ಕಾರಕ್ಕೆ ಪ್ರತಿ ವರ್ಷದ 
ಡಿಸೆಂಬರ್ 31ಕ್ಕೆ ಮೊದಲು ಕಳುಹಿಸತಕ್ಕದ್ದು. 

54. ವಿಶ್ವವಿದ್ಯಾಲಯ ದಾಖಲೆಗಳ ರುಜುವಾತಿನ ಮಾದರಿ.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಸಮಿತಿಯ ಯಾವುದೇ ರಶೀದಿ, 
ಅರ್ಜಿ , ಸೂಚನೆ , ಆದೇಶ, ವ್ಯವಹರಣೆ ಅಥವಾ ಗೊತ್ತುವಳಿಯು ಅಥವಾ ವಿಶ್ವವಿದ್ಯಾಲಯದ ಸ್ವಾಧೀನದಲ್ಲಿರುವ ಇತರ ದಾಖಲೆಗಳು ಅಥವಾ 
ವಿಶ್ವವಿದ್ಯಾಲಯವು ಯುಕ್ತವಾಗಿ ನಿರ್ವಹಿಸುವ ಯಾವುದೇ ರಿಜಿಸ್ಟರ್‌ನಲ್ಲಿಯ ಯಾವುದೇ ನಮೂದುಗಳ ಪ್ರತಿಯನ್ನು, ಅದರ ಮೇಲೆ ಕುಲಸಚಿವರು 
ಪ್ರಮಾಣೀಕರಿಸಿದ್ದರೆ, ಅದನ್ನು ಅಂಥ ರಶೀದಿ, ಅರ್ಜಿ , ಸೂಚನೆ, ಆದೇಶ, ವ್ಯವಹರಣೆ, ಗೊತ್ತುವಳಿ ಅಥವಾ ದಾಖಲೆ ಅಥವಾ ರಿಜಿಸ್ಟರ್‌ನಲ್ಲಿ ಇರುವ 
ನಮೂದನ್ನು ಮೇಲ್ನೋಟದ ಸಾಕ್ಷ್ಯವೆಂಬುದಾಗಿ ಸ್ವೀಕರಿಸತಕ್ಕದ್ದು ಮತ್ತು ವಿಷಯಗಳ ಸಾಕ್ಷಿಯಾಗಿ ಅಂಗೀಕರಿಸತಕ್ಕದ್ದು ಹಾಗೂ ಮೂಲ ದಾಖಲೆಗಳನ್ನೇ 
ಸಲ್ಲಿಸಿದ್ದರೆ ಅದನ್ನು ದಾಖಲಿಸಿರುವ ವಿಷಯಗಳು ಮತ್ತು ವಹಿವಾಟುಗಳ ಸಾಕ್ಷ್ಯವಾಗಿ ಅಂಗೀಕರಿಸಲಾಗುತ್ತಿತ್ತೋ , ಅದೇ ರೀತಿಯಲ್ಲಿ ಇವನ್ನೂ ಸಾಕ್ಷ್ಯವಾಗಿ 
ಅಂಗೀಕರಿಸತಕ್ಕದ್ದು . 

55. ನಿರ್ದೇಶನಗಳನ್ನು ನೀಡಲು ರಾಜ್ಯ ಸರ್ಕಾರದ ಅಧಿಕಾರ.- ರಾಜ್ಯಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ 
ಅಥವಾ ಅದರಲ್ಲಿ ಇರುವ ಯಾವುದೇ ಉಪಬಂಧಗಳನ್ನು ಅಥವಾ ಅದರಡಿಯಲ್ಲಿ ರಚಿಸಿದ ಯಾವುದೇ ನಿಯಮಗಳು ಅಥವಾ ಆದೇಶಗಳನ್ನು 
ಕಾರ್ಯಗತಗೊಳಿಸುವುದಕ್ಕಾಗಿ ನಿರ್ದೇಶನ ನೀಡುವುದು ಅವಶ್ಯವೆಂದು ಅಥವಾ ಉಚಿತವೆಂದು ಅಭಿಪ್ರಾಯಪಟ್ಟಲ್ಲಿ ಅದು ಅಂಥ ನಿರ್ದೇಶನಗಳನ್ನು 
ನೀಡಬಹುದು ಮತ್ತು ವಿಶ್ವವಿದ್ಯಾಲಯದ ಪ್ರಬಂಧಕ ಮಂಡಳಿ ಅಥವಾ ಸಂದರ್ಭಾನುಸಾರವಾಗಿ ವ್ಯವಸ್ಥಾಪನಾ ಮಂಡಳಿಯು ಅಂಥ ಪ್ರತಿಯೊಂದು 
ನಿರ್ದೇಶನವನ್ನು ಪಾಲಿಸತಕ್ಕದ್ದು. 

56 . ದಂಡಗಳು.- (1) ಈ ಅಧಿನಿಯಮದ ಅಥವಾ ಅದರ ಅಡಿಯಲ್ಲಿ ರಚಿತವಾದ ನಿಯಮಗಳು ಉಪಬಂಧಗಳನ್ನು ಅಥವಾ 
ಯಾವುದೇ ಪರೀಕ್ಷಾ ವಿಷಯಗಳನ್ನು ಅಥವಾ ಪದವಿಗಳನ್ನು ನೀಡುವುದಕ್ಕೆ ಅಥವಾ ಅಂಕಪಟ್ಟಿಗಳನ್ನು ನೀಡುವುದಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ 
ಉಲ್ಲಂಘನೆಗಳನ್ನು ಮಾಡುವ ಯಾವೊಬ್ಬ ವ್ಯಕ್ತಿಯು, ಅಪರಾಧ ನಿರ್ಣಯವಾದ ಮೇಲೆ, ಐವತ್ತು ಸಾವಿರ ರೂಪಾಯಿಗಳಿಗೆ ಕಡಿಮೆಯಲ್ಲದ ಆದರೆ ಹತ್ತು 
ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಆರು ತಿಂಗಳ ಅವಧಿಗಿಂತ ಕಡಿಮೆಯಲ್ಲದ ಆದರೆ ಎರಡು ವರ್ಷಗಳ 
ಅವಧಿಯವರೆಗೆ ವಿಸ್ತರಿಸಬಹುದಾದ ಕಾರಾವಾಸದಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದು : 

ಪರಂತು, ವಿಶ್ವವಿದ್ಯಾಲಯವೂ ಸಹ ಒಳಗೊಂಡಿರುವಲ್ಲಿ, ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲು ಈ ಅಧಿನಿಯಮದ ಅಡಿಯಲ್ಲಿ ನೀಡಲಾದ 
ಅನುಮತಿ ಪತ್ರವನ್ನು ಹಿಂತೆಗೆದುಕೊಳ್ಳತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೫೩೧ 


( 2) ಈ ಪ್ರಕರಣದ ಅಡಿಯಲ್ಲಿನ ದಂಡವನ್ನು ಇತರ ಯಾವುದೇ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸಲಾದ ದಂಡಕ್ಕೆ ಬಾಧಕವಾಗದಂತೆ 
ವಿಧಿಸಬಹುದು. 

57. ಪ್ರವೇಶಿಸುವ ಮತ್ತು ಪರಿಶೋಧಿಸುವ ಅಧಿಕಾರ.- ಈ ಉದ್ದೇಶಕ್ಕಾಗಿ, ರಾಜ್ಯಸರ್ಕಾರದಿಂದ ಪ್ರಾಧಿಕೃತಗೊಂಡ ಎ ಸಮೂಹದ ಅಧಿಕಾರಿ 
ದರ್ಜೆಗಿಂತ ಕಡಿಮೆ ಇಲ್ಲದ ದರ್ಜೆಯ ಯಾವೊಬ್ಬ ಅಧಿಕಾರಿಯು, ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ (ಕ್ಯಾಪಿಟೇಶನ್ ಶುಲ್ಕ ನಿಷೇಧ) ಅಧಿನಿಯಮ , 1984ರ 
(1984ರ ಕರ್ನಾಟಕ ಅಧಿನಿಯಮ 37) ಅಡಿಯಲ್ಲಿ ನಿರ್ದಿಷ್ಟಪಡಿಸಿರಬಹುದಾದ ಅಂಥ ಷರತ್ತುಗಳಿಗೆ ಒಳಪಟ್ಟು, ಈ ಅಧಿನಿಯಮದ ಉದ್ದೇಶಗಳಿಗಾಗಿ, ಆ 
ಅಧಿನಿಯಮದ 9ನೇ ಪ್ರಕರಣದ ಅಡಿಯಲ್ಲಿ ಉಪಬಂಧಿಸಲಾದಂತಹವೇ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಪ್ರಕಾರ್ಯಗಳನ್ನು ನೆರವೇರಿಸಲು 
ಅಧಿಕೃತನಾದ ಅಧಿಕಾರಿ ಎಂಬುದಾಗಿ ಭಾವಿಸತಕ್ಕದ್ದು. 

58. ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸಲು ನಿರ್ದೇಶನವನ್ನು ನೀಡುವ ಅಧಿಕಾರ.- (1) ವಿಶ್ವವಿದ್ಯಾಲಯವು ತನ್ನ ರಚನೆ ಅಥವಾ 
ನಿಗಮನವನ್ನು ನಿಯಂತ್ರಿಸುವ ಕಾನೂನಿಗೆ ಅನುಸಾರವಾಗಿ ತನ್ನ ಸಮಾಪನವನ್ನು ಉದ್ದೇಶಿಸಿದ್ದಲ್ಲಿ, ಅದು ಕನಿಷ್ಠ ಆರು ತಿಂಗಳ ಲಿಖಿತ ಪೂರ್ವ 
ಸೂಚನೆಯನ್ನು (ನೋಟಿಸು) ಸರ್ಕಾರಕ್ಕೆ ನೀಡತಕ್ಕದ್ದು. 

(2) ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು, ಈ ಕೆಳಗಿನವುಗಳ ಬಗ್ಗೆ, ಎಂದರೆ: 

(1) ಪದವಿಯನ್ನು ನೀಡುವುದಕ್ಕಾಗಿ ಬೋಧನೆಯ ಗುಣಮಟ್ಟ: 
(i) ಶಿಕ್ಷಣದ ಗುಣಮಟ್ಟ; 
(i) ಉನ್ನತ ಶಿಕ್ಷಣದ ವ್ಯಾಪಾರೀಕರಣವನ್ನು ತಡೆಗಟ್ಟುವುದು; 

(iv) ಅಧಿನಿಯಮದ ಉಪಬಂಧಗಳ ಉಲ್ಲಂಘನೆಯ ಬಗ್ಗೆ, ಯಾವುದಾದರೂ ಇದ್ದಲ್ಲಿ, 
- ಇವುಗಳ ಬಗ್ಗೆ ನಿಯತಕಾಲಿಕ ಪರಿವೀಕ್ಷಣೆಯನ್ನು ನಡೆಸತಕ್ಕದ್ದು ಮತ್ತು ಸರ್ಕಾರಕ್ಕೆ ವರದಿಯನ್ನು ಕಳುಹಿಸತಕ್ಕದ್ದು. 

(3) ದುರ್ವ್ಯವಹರಣೆ, ದುರಾಡಳಿತ ಮತ್ತು ಅಶಿಸ್ತು ಆಗಿದೆ ಎಂಬುದನ್ನು ಗುರುತಿಸಿದರೆ, ಸರ್ಕಾರವು, ವಿಶ್ವವಿದ್ಯಾಲಯದ ಆಡಳಿತವರ್ಗದವರಿಗೆ 
ಆಡಳಿತವನ್ನು ಸರಿಪಡಿಸಬೇಕೆಂದು ನಿರ್ದೇಶನಗಳನ್ನು ನೀಡತಕ್ಕದ್ದು. ನಿಯಮಿಸಬಹುದಾದ ಅಂಥ ಅವಧಿಯೊಳಗೆ ಆ ನಿರ್ದೆಶನಗಳನ್ನು ಪಾಲಿಸದಿದ್ದಲ್ಲಿ 
ವಿಶ್ವವಿದ್ಯಾಲಯವನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು (ಕೋರ್ಸ್) ಸಮಾಪನಗೊಳಿಸುವ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವ ಹಕ್ಕು 
ಸರ್ಕಾರದಲ್ಲಿ ನಿಹಿತವಾಗಿರತಕ್ಕದ್ದು. 

( 4) ವಿಶ್ವವಿದ್ಯಾಲಯವನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು (ಕೋರ್ಸ್) ಸಮಾಪನಗೊಳಿಸುವ ವಿಧಾನವು, ಸರ್ಕಾರವು ಈ 
ಸಂಬಂಧದಲ್ಲಿ ನಿಯಮಿಸಬಹುದಾದಂತೆ ಇರತಕ್ಕದ್ದು: 

ಪರಂತು, ವಿಶ್ವವಿದ್ಯಾಲಯವು ತನ್ನ ಕಾರಣಗಳನ್ನು ಹೇಳಿಕೊಳ್ಳಲು ಸಮಂಜಸ ಅವಕಾಶಗಳನ್ನು ನೀಡಿದ ಹೊರತು ಅಂಥ ಯಾವುದೇ ಕ್ರಮವನ್ನು 
ಕೈಗೊಳ್ಳತಕ್ಕದ್ದಲ್ಲ. 

(5) (1) ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ನೋಟಿಸನ್ನು ಸ್ವೀಕರಿಸಿದ ಮೇಲೆ, ಸರ್ಕಾರವು ಸಂಬಂಧಿಸಿದ ನಿಯಂತ್ರಣಾ ಪ್ರಾಧಿಕಾರದೊಡನೆ 
ಸಮಾಲೋಚಿಸಿ, ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸಲು ಅಥವಾ ವ್ಯಾಸಂಗ ಕ್ರಮವನ್ನು ಪರಿಸಮಾಪನಗೊಳಿಸಲು ಉದ್ದೇಶಿಸಿದ ದಿನಾಂಕದಿಂದ, 
ವಿಶ್ವವಿದ್ಯಾಲಯದಲ್ಲಿ ನಿಯತ ವ್ಯಾಸಂಗ ಕ್ರಮಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಕೊನೆಯ ತಂಡ (ಬ್ಯಾಚ್) ತನ್ನ ವ್ಯಾಸಂಗ ಕ್ರಮವನ್ನು 
ಮುಗಿಸುವವರೆಗೆ ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ವಿಧಾನದಲ್ಲಿ ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡತಕ್ಕದ್ದು. 

59 . ಸಮಾಪನೆಯ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ವೆಚ್ಚಗಳು.- (1) 58ನೇ ಪ್ರಕರಣದ (5) ನೇ ಉಪಪ್ರಕರಣದ ಅಡಿಯಲ್ಲಿ ವಿಶ್ವವಿದ್ಯಾಲಯದ 
ಆಡಳಿತವನ್ನು ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ಅದರ ಆಡಳಿತಾತ್ಮಕ ವೆಚ್ಚಗಳನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ 
ನಿಧಿಯಿಂದ ನೇಮಿಸಬಹುದಾದ ಅಂಥ ವಿಧಾನದಲ್ಲಿ ಭರಿಸತಕ್ಕದ್ದು . 

( 2) ವಿಶ್ವವಿದ್ಯಾಲಯದ ಆಡಳಿತವನ್ನು ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ವಿಶ್ವವಿದ್ಯಾಲಯದ ವೆಚ್ಚವನ್ನು ಭರಿಸಲು 47 , 48 , 49 ಮತ್ತು 50ನೇ 
ಪ್ರಕರಣಗಳ ಅಡಿಯಲ್ಲಿ ಉಲ್ಲೇಖಿಸಲಾದ ನಿಧಿಯು ಸಾಕಷ್ಟು ಇಲ್ಲದಿದ್ದಲ್ಲಿ, ಅಂಥ ವೆಚ್ಚವನ್ನು ಸರ್ಕಾರವು, ವಿಶ್ವವಿದ್ಯಾಲಯದ ಸ್ವತ್ತುಗಳು ಮತ್ತು ಆಸ್ತಿಗಳನ್ನು 
ವಿಲೇ ಮಾಡುವ ಮೂಲಕ ಭರಿಸತಕ್ಕದ್ದು. 

(3) ವಿಶ್ವವಿದ್ಯಾಲಯದ ಸಮಾಪನೆಯು ದುರ್ವ್ಯವಹರಣೆ ಅಥವಾ ದುರಾಡಳಿತದ ಕಾರಣಗಳಿಗಾಗಿ ಆಗಿದ್ದರೆ, ಸರ್ಕಾರವು ಅಂಥ 
ದುರ್ವ್ಯವಹಾರಕ್ಕೆ ಅಥವಾ ದುರಾಡಳಿತಕ್ಕೆ ಹೊಣೆಯಾಗಿರುವ ವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅವರ ಮೇಲೆ ತಾನು ಸೂಕ್ತವೆಂದು ಭಾವಿಸಬಹುದಾದ ಅಂಥ 
ದಂಡನೆಯನ್ನು ವಿಧಿಸಲು ಸ್ವತಂತ್ರವಾಗಿರತಕ್ಕದ್ದು. 

60, ತೊಂದರೆಗಳ ನಿವಾರಣೆಗೆ ಅಧಿಕಾರ.- (1) ಈ ಅಧಿನಿಯಮದ ಉಪಬಂಧಗಳನ್ನು ಜಾರಿಗೊಳಿಸುವ ಸಂಬಂಧದಲ್ಲಿ ಯಾವುದೇ ತೊಂದರೆ 
ಉದ್ಭವಿಸಿದರೆ, ರಾಜ್ಯ ಸರ್ಕಾರವು, ಅಧಿಸೂಚನೆಯ ಅಥವಾ ಆದೇಶದ ಮೂಲಕ ತೊಂದರೆಯ ನಿವಾರಣೆಗಾಗಿ ಅವಶ್ಯಕ ಹಾಗೂ ಸಮಂಜಸವೆಂದು ತನಗೆ 
ಕಂಡುಬರುವಂಥ ಮತ್ತು ಈ ಅಧಿನಿಯಮದ ಉಪಬಂಧಗಳಿಗೆ ಅಸಂಗತವಲ್ಲದ ಉಪಬಂಧಗಳನ್ನು ರಚಿಸಬಹುದು: 

ಪರಂತು, ಈ ಅಧಿನಿಯಮವು ಪ್ರಾರಂಭವಾದ ದಿನಾಂಕದಿಂದ ಐದು ವರ್ಷಗಳು ಮುಕ್ತಾಯವಾದ ತರುವಾಯ ಈ ಪ್ರಕರಣದ ಅಡಿಯಲ್ಲಿ 
ಅಂಥ ಯಾವುದೇ ಅಧಿಸೂಚನೆ ಅಥವಾ ಆದೇಶವನ್ನು ಹೊರಡಿಸತಕ್ಕದ್ದಲ್ಲ. 

(2) (1) ನೇ ಉಪಪ್ರಕರಣದ ಅಡಿಯಲ್ಲಿ ಮಾಡಿದ ಪ್ರತಿಯೊಂದು ಆದೇಶವನ್ನು ಅದನ್ನು ರಚಿಸಿದ ತರುವಾಯ , ಆದಷ್ಟು ಬೇಗನೆ ರಾಜ್ಯ ವಿಧಾನ 
ಮಂಡಲದ ಮುಂದೆ ಮಂಡಿಸತಕ್ಕದ್ದು. 


೨೫೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


61. ರಾಜ್ಯ ಸರ್ಕಾರದ ನಿಯಮಗಳ ರಚನಾಧಿಕಾರ. - (1) ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ 
ಅಧಿಸೂಚನೆಯ ಮೂಲಕ ನಿಯಮಗಳನ್ನು ರಚಿಸಬಹುದು. 


(2 ) ಈ ಅಧಿನಿಯಮದ ಅಡಿಯಲ್ಲಿ ಹೊರಡಿಸಲಾದ ಪ್ರತಿಯೊಂದು ನಿಯಮವನ್ನು , ಅದನ್ನು ರಚಿಸಿದ ತರುವಾಯ, ಆದಷ್ಟು ಬೇಗನೆ, ರಾಜ್ಯ 
ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ, ಒಂದು ಅಧಿವೇಶನದಲ್ಲಿ ಅಥವಾ ಎರಡು ಅಥವಾ ಹೆಚ್ಚು ನಿರಂತರ ಅಧಿವೇಶನಗಳಲ್ಲಿ 
ಅಡಕವಾಗಿರಬಹುದಾದ ಒಟ್ಟು ಮೂವತ್ತು ದಿನಗಳ ಅವಧಿಯವರೆಗೆ ಅದು ಅಧಿವೇಶನದಲ್ಲಿರುವಾಗ ಮಂಡಿಸತಕ್ಕದ್ದು ಮತ್ತು ಮೇಲೆ ಹೇಳಿದ ಅಧಿವೇಶನ 
ಅಥವಾ ನಿರಂತರ ಅಧಿವೇಶನಗಳ ನಿಕಟ ತರುವಾಯದ ಅಧಿವೇಶನವು ಮುಕ್ತಾಯವಾಗುವುದಕ್ಕೆ ಮೊದಲು ಉಭಯ ಸದನಗಳು ನಿಯಮದಲ್ಲಿ ಯಾವುದೇ 
ಮಾರ್ಪಾಡು ಮಾಡಲು ಒಪ್ಪಿದರೆ ಅಥವಾ ಆ ನಿಯಮವನ್ನು ರಚಿಸತಕ್ಕದ್ದಲ್ಲವೆಂದು ಉಭಯ ಸದನಗಳು ಒಪ್ಪಿದರೆ ತದನಂತರ ಅಂಥ ನಿಯಮವು ಹಾಗೆ 
ಮಾರ್ಪಾಟಾದ ರೀತಿಯಲ್ಲಿ ಪರಿಣಾಮಕಾರಿಯಾಗತಕ್ಕದ್ದು ಅಥವಾ ಸಂದರ್ಭಾನುಸಾರವಾಗಿ ಪರಿಣಾಮಕಾರಿಯಾಗತಕ್ಕದ್ದಲ್ಲ . ಆದಾಗ್ಯೂ , ಯಾವುದೇ ಅಂಥ 
ಮಾರ್ಪಾಡು ಅಥವಾ ರದ್ದತಿಯು ಆ ನಿಯಮದ ಅಡಿಯಲ್ಲಿ ಈ ಮೊದಲು ಮಾಡಲಾದ ಯಾವುದೇ ಕಾರ್ಯದ ವ 
ಉಂಟುಮಾಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ .ಕೆ.ಬೋರೇಗೌಡ 

ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A 
Part - IV -A 


ಬೆಂಗಳೂರು, ಗುರುವಾರ, ಫೆಬ್ರವರಿ ೨೮, ೨೦೧೩ (ಫಾಲ್ಗುಣ ೯ , ಶಕ ವರ್ಷ ೧೯೩೪) ನಂ .೫೨೮ 
Bangalore , Thursday , February 28 , 2013 (Phalguna 9 , Shaka Varsha 1934 ) No. 528 


FINANCE SECRETARIAT 


NOTIFICATION 


No. FD 02 BGL 2013 , Bangalore , dated 28th February 2013 
In accordance with instructions contained in Reserve Bank of India s D . O . No . IDMD No. 3613 / 10 . 3 . 12 / 2005 -06 
dated 17th May 2006 , the Government of Karnataka notifies the Revised Model Scheme for Constitution and Administration 
of the Consolidated Sinking Fund of Government of Karnataka as below : 
Title of the Scheme 

The Scheme shall be called Consolidated Sinking Fund Scheme (hereinafter 
referred to as the Fund ) of the Government of Karnataka (hereinafter referred 

to as the Government). 
Constitution of the Fund 2 . The Fund will be constituted by the Government of Karnataka for redeeming its 

outstanding liabilities . 
Objective of the Scheme 

The Fund is to be utilized as an Amortization Fund for redemption of the 
outstanding liabilities of the Government commencing from the financial year 

2017 -18. 
Commencement of the 4 , The Fund shall come in to force with effect from the financial year 2012 - 13 . 
Operation of the Scheme 


Explanation 


@ 


೬ 


The Fund shall substitute the extant CSF scheme adopted by the Government. 
The outstanding balances of the extant CSF scheme as at the end March 2013 
shall be transferred to the Fund . 
The interest accrued and accumulated in the Fund only shall be utilized 
towards the redemption of the outstanding liabilities of the Government as 
hereinafter provided . 


೮ 


The Fund shall not be utilized for any purpose other than redemption of the 
outstanding liabilities of the Government. 
Provided that the net incremental annual investment of States (i.e., 
outstanding balance over and above the level in the corresponding period of the 
previous year ) shall be eligible for availing SpecialWMA under this provision 
does not exceed the Normal WMA limit. 


ವಿಶೇಷ ರಾಜ್ಯ ಪತ್ರಿಕೆ 


BOOT DOLJE, TOUJO, Joget 8 , 9002 


932a 


Contribution to the Fund 


5 . 


6 . 


Relationship of the Fund 
with General Revenues 


The outstanding liabilities are defined to comprise of internal debt of the State 
Government and Loans & Advance from the CentralGovernment. 
The Governmentmay contribute to the Fund on a modest scale of at least 0 .5 
per cent of the outstanding liabilities as at the end of the previous year 
beginning with the financial year 2012- 13 . The Government shall make efforts 
to raise the minimum contribution every year . There is no ceiling on such 
contributions to the Fund in terms of number of times of making contributions 
in a year. It is open to the Government to invest in the Fund from the General 
Revenue at any time or from other sources such as disinvestment proceeds to 
the Fund , at its discretion . The Government shall not fund its contribution to 
the Fund out of borrowings from the Reserve Bank . 
The corpus of the Fund comprising the periodic contributions as well as the 
income accruing to the Fund shall be kept outside the General Revenues of the 
Government. The Fund shall be utilized in the manner prescribed in this 
Scheme. 
The Fund shall be administered by Central Accounts Section of the Reserve 
Bank of India at Nagpur (herein after referred to as the Bank ), subject to such 
directions / instructions as the Government may issue from time to time. 
The accretions to the Fund shall be invested in Government of India Securities 
of such maturities as the Bank may determine from time to time in 
consultation with the Government. 
Explanation 
The accretions to the Fund shall include the periodic contributions and the 
income accruing to the Fund from investment thereof. 
The Bank will make available the securities for investment either from its own 
investment portfolio or by acquiring the securities from the secondary market, 
without loading any charge other than that indicated in paragraph 10 . 


Administration of the Fund 


7 . 


8 . 


Investment of the corpus of 
the Fund 


a 


2 


Account Transactions 


oB 


2 


3 


3 


The Bank would arrange to raise a debit to the account of the Government 
maintained with it as per the advice of the Government. 
The contributions to the Fund shall be invested by the Bank in Government of 
India Securities as indicated in paragraph 8 in multiples of Rs. 10 ,000 / -. 
The periodic accretion to the Fund by way of interest income shall be 
reinvested by the Bank in a similar manner, in multiples of Rs . 10 ,000 / -. 
The investments held in the Fund and maturing during currency of the scheme 
shall be reinvested in accordance with paragraph 8 . 
No withdrawals will be allowed from the Fund until 2016 - 17 . 
Provided that States that have already set up the Fund under the earlier 
Scheme may withdraw an amount in a year after the lock -in period stipulated 
in the earlier scheme. The amount shall not exceed the amount of redemption 
due for that year in respect of open market borrowings . 
Explanation 
Withdrawals may be allowed in the financial year 2017 - 18 from out of the 
interest income accrued and accumulated in the Fund up to the financial year 
2016 - 17 towards the redemption of the outstanding liabilities of the 
Government as per its directions. Similarly , withdrawals may be allowed in the 
financial year 2018 - 19 from out of the interest income accrued and 
accumulated in the Fund up to the financial year 2017 - 18 towards the 
redemption of the outstanding liabilities of the Government as per its 
directions and so on . 
The contribution forming the corpus of the Fund shall remain intact, until 
substantial amount is built up . A review thereof may be taken at an 
appropriate period from 2017 - 18 . 


9928 


FUT837 OD 


, Toddo , Jeer 8 , 900a 


ವಿಶೇಷ ರಾಜ್ಯ ಪತ್ರಿಕೆ 


( c ) 


The debit to Government on account of the periodic installments will be 
accounted under the major head 8222 (Reserve Funds). On the maturity of the 
loan, the balance outstanding under the head 8222 (sub - head Sinking Fund ) is 
credited to the head 8680 (Miscellaneous Government Account) Ledger Balance 
Adjustment Account. 


(d ) 


The Bank shall scroll to the Government the debit on account of investment 
less the incidental charges in the usual course. However, in order to ensure 
that the investment transactions of the Fund do not get mixed up with other 
transactions, these will be indicated distinctly in separate scrolls . 


(h ) 


The Bank shall arrange to collect interest on the investments and credit the 
same to the Fund on the due dates. 
On the maturity of the securities, the Bank shall arrange to redeem the 
securities . In case of premature disinvestment to meet the liability on account 
of the claims to be paid , the Bank will decide on the securities to be encashed 
in consultation with the Government and sell the securities at the ruling price 
and credit the amount realized , less incidental changes to the Fund . As in the 
case of debit scrolls, the Bank shall use separate scrolls for the receipts. 
The provision for expenditure on account of the periodic contributions shall be 
made in the Budget of the Government under the relevant head . The extent of 
expenditure to be financed from the Fund shall be withdrawn from the Fund 
by the disposal of the investment. 
The Bank shall open a Current Account and Subsidiary General Ledger 
Account in the name of the Fund and furnish to the Government as at the end 
of September and March each year , a statement showing the details of 
investments . 
The Government shall pay to the Bank a commission at the rate of 1 / 8 per 
cent of one per cent on the turnover of the Fund or at the rate to be mutually 
decided from time to time. 
The accounts of the Fund and the investments shall be maintained by the 
Accountant General of the State in the normal course. The Bank will maintain 
subsidiary accounts in such manner and details as may be considered by the 
Government in consultation with the Accountant General. 
The Government shall issue instructions relating to the provisions of the 
Scheme as may be considered from time to time to enable smooth functioning 
of the scheme. In case of any difficulty in the operation of any provision of 
Scheme, the Government may , if satisfied , relax the provisions. 


10 . 


Service charges for 
administration of the Fund 


Accounts and Audit 


11. 


Savings 


12 . 


T . P .NARASINGA RAO 
Special Officer (Budget ) 
Finance Department 


ವಿಶೇಷ ರಾಜ್ಯ ಪತ್ರಿಕೆ 


20 - IV -A 
Part - IV - A 


2300gado , vodono, bao ges, 9002 (CODOVEJ 6 , SE JE 0828 ) 
Bangalore, Thursday , February 28 , 2013 (Phalguna 9 , Shaka Varsha 1934 ) 


Do .296 
No . 529 


FINANCE SECRETARIAT 

NOTIFICATION - I 

No .FD 05 PES 2013, Bangalore , Dated : 28 -02 -2013 
The draft of the following rules further to amend the Karnataka Excise (Excise Duties and Fees) Rules, 1968 , 
which the Government of Karnataka propose to make in exercise of the powers conferred by section 71 of the Karnataka 
Excise Act, 1965 (Karnataka Act 21 of 1966 ) in Notification -I No. FD 05 PES 2013 which was published in Part - IV -A of the 
Karnataka Gazette (Extra ordinary ) No.499 dated 20 -02 - 2013 inviting objections and suggestions from all persons likely 
to be affected thereby within seven days from the date of its publication in the official Gazette. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


93238 


And wheareas the said Gazette was made available to the public on 20th February 2013 

And whearas, no objection and suggestion have been received in respect of the said draft by the State 
Government. 

Now therefore, in exercise of the powers conferred by section 71 of the Karnataka Excise Act, 1965 (Karnataka 
Act 21 of 1966 ), the Government of Karnataka hereby makes the following Rules , namely : 


RULES 


" Si 


No 


or 


1 . Title and commencement:- ( 1) These rules may be called the Karnataka Excise (Excise Duties and Fees ) 
(Amendment) Rules , 2013 . 

(2) They shall come into force with effect from the 1st day ofMarch , 2013 . 

2 . Amendment of Schedule -D : - In Schedule -D to the Karnataka Excise (Excise Duties and Fees) Rules , 1968 , 
for Serial Number I and the entries relating thereto in corresponding columns, the following shall be substituted , namely : 

Declared price Range 

per case containing Rate of Additional Excise Duty / Additional Countervailing duty 
Name of the 
8 .64 / 9 / 12 Bulk litres 

per B . L . of 25° UP 
Article 

of liquor 
Brandy , 

From To 

( 1) Manufactured in Karnataka ( 1) Manufactured in 
Whisky, Gin , 

and when issued to a Distributor Karnataka , 
Rum and such 

Licensee or a Wholesale Licensee | (i) when issued to a licensee 
other liquors , 

under the Karnataka Excise (Sale | holding Military Canteen 
but not 

of Indian and Foreign Liquors) Licence , Military Canteen 
including 

Rules, 1968 , for the purpose of Stores Bonded Warehouse 
Beer ,Wine, Tod 

sale within Karnataka but Licence or Border Security 
dy and Fenny 

excluding the liquor issued to a Force or Para -Military Forces 
licensee holding Military Canteen 

Licences ; or 
Licence, Military Canteen Stores 

(ii) when issued for export to 
Bonded Warehouse Licence or 

licensees outside Karnataka 
Border Security Force or Para 

but within India by way of 
Military Forces Licences; 

sale or stock transfer ; 
or 
(2 ) Manufactured in other States 
in India and when imported into 
Karnataka State by a Distributor 

(2 ) Manufactured in other 

States in India and when 
Licensee . 

imported into Karnataka by a 
Licensee holding the Military 
Canteen Stores Bonded 

Warehouse Licence . 
Rs . Ps . Rs . Ps . Rs. Ps . 

Rs. Ps . 
01 

000 . 00 414 . 00 97 .00 

1 .00 
415 .00 464 .00 124 . 00 

1. 25 
03 

465 . 00 514 . 00 155 .00 

1. 45 
04 

515 .00 564 .00 200 .00 

1 .75 
05 

565 .00 664 .00 235 .00 

1 . 95 
06 

665 .00 764 .00 264 . 00 

2 . 25 
07 

765 . 00 864 . 00 281.00 

2 . 35 
865 . 00 964 .00 303 . 00 

2 .50 
09 

965 . 00 1064 . 00 318 . 00 

2 .60 
10 

1065 . 00 1164 .00 355 .00 

2 .75 
11 

| 1165 .00 1264 .00 372 .00 

2 .85 
12 1265 . 00 1364 .00 

395 .00 

3 .00 
13 

| 1365 . 00 1764 .00 427 . 00 

3 . 10 
14 1765 . 00 2164 .00 

477 .00 

3 . 25 
15 

2165 .00 4889 .00 545 . 00 

3 . 35 
16 4890 .00 7615 .00 

637 . 00 

3 .50 
17 

7616 . 00 above Rs 682 / - or 9 % per BL on the 

3 . 70 ” 
declared price per case whichever 
is higher per bulk litre 


08 


By Order and in the Name of the Governor of Karnataka 


M . S . SHIVARAM 
Deputy Secretary to Government 

Finance Department 
(Admn . & Co -ordination ) 


9123 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


FINANCE SECRETARIAT 

NOTIFICATION - II 
No . FD 05 PES 2013 , Bangalore , Dated : 28 -02 - 2013 


The draft of the following rules further to amend the Karnataka Excise Licences (General Conditions) Rules , 1967 
which the Government of Karnataka propose to make in exercise of the powers conferred by section 71 of the Karnataka 
Excise Act , 1965 (Karnataka Act 21 of 1966 ) in Notification -II No. FD 05 PES 2013 dated 20 .2 . 2013 which was published 
in Part- IV - A of the Karnataka Gazette (Extra ordinary ) No.499 dated 20 -02-2013 inviting objections and suggestions from 
all persons likely to be affected thereby within seven days from the date of its publication in the official Gazette . 


And wheareas the said Gazette was made available to the public on 20th February 2013 


And whearas, no objection and Suggestion has been received in respect of the said draft by the State 
Government. 


Now therefore , in exercise of the powers conferred by section 71 of the Karnataka Excise Act, 1965 (Karnataka 
Act 21 of 1966 ), the Government of Karnataka hereby makes the following Rules, namely: 


RULES 


1 . Title and commencement ( 1) These rules may be called the Karnataka Excise Licences (General Conditions) 
(Amendment) Rules, 2013 . 

(2 ) They shall come into force with effect from the 1st day of March , 2013 . 

2 .Amendment of Rule 17 - B :- In the Karnataka Excise Licenses (General Conditions) (Amendment) Rules, 1967, 
in rule 17 - B in sub -rule (1), for the words " subject to payment of transfer fee equivalent to the annual licence fee" the 
words " subject to payment of transfer fee equivalent to twice the annual license fee" shall be substituted . 


By Order and in the Nameof the Governor of Karnataka 


M . S . SHIVARAM 
Deputy Secretary to Government 

Finance Department 
(Admn. & Co - ordination ) 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - V -A | ಬೆಂಗಳೂರು, ಗುರುವಾರ, ಫೆಬ್ರವರಿ ೨೮ , ೨೦೧೩ ( ಫಾಲ್ಗುಣ ೯ , ಶಕ ವರ್ಷ ೧೯೩೪) || ನಂ . ೫೩೦ 
Part - IV -A Bangalore, Thursday , February 28 , 2013 (Phalguna 9 , Shaka Varsha 1934 ) No. 530 


HIGH COURT OF KARNATAKA 


NOTIFICATION 
NO.HCE 249 / 2011 , BANGALORE , DATED 28TH FEBRUARY 2013 


In this office Notification No. HCE 249 / 2011 dated 15 .02.2013 wherein the High Court of Karnataka Service 
(Conditions of Service and Recruitment) (I Amendment) Rules, 2013 was published in the Karnataka State Gazette (Extra 
ordinary ) on 15 .02 .2013 , the following entry shallbe inserted in the Schedule - II of the said rules: 

After the Entry Senior Book Binder (60A ) the following shall be inserted : 


S1.No 


Designation 


Permanent 


/ 


Temporary 


Scale of Pay 


61 


Driver 


69 


17 


11600 - 200- 1200 - 250 - 13000 - 300 - 14200 - 350 
15600- 400 - 17200 -450 - 19000 -500 -21000 


P . KRISHNA BHAT 
REGISTRAR GENERAL 


ವಿಶೇಷ ರಾಜ್ಯ ಪತ್ರಿಕೆ 


9322 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
2300god , , JD256€ 0 , 9002 (CODOVEJ OO , så de 0828 ) 
Bangalore , Friday , March 1 , 2013 (Phalguna 10 , Shaka Varsha 1934 ) 


ಭಾಗ - IV - A || 
Part - IV - A 


No .229 
No . 532 


URBAN DEVELOPMENT SECRETARIAT 


NOTIFICATION 


No .UDD 45 MLR 2013 ( P -I), Bangalore , dated 01-03- 2013 


Whereas the term of office of the elected councilor of the PandavapuraTaluk Town Panchayat is going to expire 
and the election to this Town Panchayat is to be conducted in due course . 


And whereas, having regard to the above circumstances, election to the office of councilor cannot be held and 
completed before the expiry of the term of office of the Town Panchayat, Pandavapura , and as such it has become 
necessary to appoint Administrator to this Town Panchayat for the continued exercise of powers and performance or 
discharge of duties of functions conferred or imposed on it under the said Act. 


Now , therefore , in exercise of the powers conferred by Section 315 of the Karnataka Municipalities Act, 
1964(Karnataka Act 22 of 1964) the Government of Karnataka hereby appoints the Tahsildar, Pandavapura as 
administrator in respect of the Town Panchayat, Pandavapura with effect from 01.03. 2013 till the council of this Town 
Panchayat is duly constituted . 


By order and in the name of the Governor of Karnataka 

B . RAMESH BABU 
Under Secretary to Government 
Urban Development Department 


ವಿಶೇಷ ರಾಜ್ಯ ಪತ್ರಿಕೆ 
300sodo , gewo, advok n , 9002 ( DeVED no , J & J 0528) 
Bangalore , Friday , March 1, 2013 (Phalguna 10 , Shaka Varsha 1934 ) 


ಭಾಗ - V - A || 
Part - IV -A 


ನಂ . ೫೩೩ 
No. 533 


URBAN DEVELOPMENT SECRETARIAT 


CORRIGENDUM 


No . UDD 45 MLR 2013 (P - II ), Bangalore , dated 01-03 - 2013 


The dates appearing at Column No . 3 & 4 of Sl.No .60 ( TMC - Shidlaghatta ) in Annexure ofGovernment Notification 
No.UDD 45 MLR 2013 (P - II), dated : 18 .02.2013 shall be read as “ 28 .02 .2013 " & "01.03. 2013" instead of “ 17 .03 . 2013 " & 
" 18 . 03 . 2013 " . 


And 


The dates appearing at Column No. 3 & 4 of Sl.No.39 ( TP -Ankola ) in Annexure of Government Notification No . 
UDD 45 MLR 2013 (P -I), dated : 18 .02 . 2013 shall be read as “ 28 . 02 .2013" & " 01.03. 2013" instead of “ 10 . 03 .2013 " & 
" 11 .03 . 2013" . 


By order and in the name of the Governor of Karnataka 


B . RAMESH BABU 
Under Secretary to Government 
Urban Development Department 


೨೫೩೮ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A | ಬೆಂಗಳೂರು, ಶುಕ್ರವಾರ, ಮಾರ್ಚ್ ೧ , ೨೦೧೩ ( ಫಾಲ್ಗುಣ ೧೦, ಶಕ ವರ್ಷ ೧೯೩೪) ನಂ .೫೩೪ 
Part - IV -A Bangalore, Friday , March 1 , 2013 (Phalguna 10 , Shaka Varsha 1934 ) No. 534 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 63 ಪಿಐಎಂ 2013, ಬೆಂಗಳೂರು, ದಿನಾಂಕ: 01 - 03 - 2013 
ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 357 ಪಿಐಎಂ 2012 ದಿನಾಂಕ: 24 - 01 - 2013ಕ್ಕೆ ಹೊರಡಿಸಲಾಗಿದ್ದ ತಿದ್ದುಪಡಿ ಆದೇಶ ಸಂಖ್ಯೆ ಆಕುಕ 63 
ಪಿಐಎಂ 2012 ದಿನಾಂಕ 16 - 02 - 2013ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆದು, ದಿನಾಂಕ: 24 - 01 -2013ರಂದು ಹೊರಡಿಸಲಾಗಿದ್ದ 
ಆದೇಶವನ್ನು ಸ್ಥಿರೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎನ್. ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾರತೀಯ ವೈದ್ಯ ಪದ್ಧತಿ) 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - I 
Part - I 


ಬೆಂಗಳೂರು, ಶನಿವಾರ, ಮಾರ್ಚ್ ೨ , ೨೦೧೩ ( ಫಾಲ್ಗುಣ ೧೧, ಶಕ ವರ್ಷ ೧೯೩೪) 
Bangalore , Saturday , March 2 , 2013 ( Phalguna 11 , Shaka Varsha 1934 ) 


ನಂ . ೫೩೫ 
No. 535 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 38 SLU 2013, Bangalore , Dated: 01 - 03 - 2013 


PREAMBLE : 


WHEREAS Shri Jagadish Shettar , Chief Minister of Karnataka has recommended that Shri Justice Subhash 
B . Adi, Judge, High Court of Karnataka (since resigned ) may be appointed as an additional Upa Lokayukta of Karnataka . 


WHEREAS this recommendation has been made after consulting the Acting Chief Justice of the High Court of 
Karnataka, the Speaker, Karnataka Legislative Assembly , the Chairman , Karnataka Legislative Council and Leaders of 
Opposition in both the Houses of Karnataka Legislature and also in accordance with the judgement of the Hon ble Supreme 
Court of India , in CIVIL APPEAL of 2012 [Arising out of SLP (Civil) Nos. 15658 - 15660 of 2012 and 16512 - 16514 of 2012 ). 


ORDER 


Now , therefore , in exercise of the powers vested in me under section 3 of the Karnataka Lokayukta Act, 1984 
(Karnataka Act No.4 of 1985 ), I, H . R . BHARDWAJ, Governor of Karnataka , hereby appoint Shri Justice Subhash B .Adi, 
Judge, High Court of Karnataka (since resigned ), as the Upa Lokayukta of Karnataka State . 


H . R . BHARDWAJ 
GOVERNOR OF KARNATAKA 


By Order and in the name of the Governor of Karnataka 


FAIROZA KHANAM 
Additional Secretary to Government 
Department of Personnel and Administrative 

Reforms (Service Rules ) 


ವಿಶೇಷ ರಾಜ್ಯ ಪತ್ರಿಕೆ 


9925 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
300godb , Dono , att€ 9, 9002 (COVEI 00 , JE DE OF28 ) 
Bangalore, Saturday , March 2, 2013 (Phalguna 11, Shaka Varsha 1934 ) 


0 - IV - A 
Part - IV -A 


30 .gae 
No. 536 


MINORITY WELFARE , HAJ AND WAKF SECRETARIAT 

NOTIFICATION 
No. MWD 11 WHJ 2013 , Bangalore , Dated : 02 -03- 2013 
The resignation tendered by the following two members of the Karnataka State Haj Committee, Bangalore , under 
the category mentioned against their names are here by accepted as per Section 24 of Haj Committee Act 2002, with 
immediate effect. 
Sl. No. Name of the Member 

Category 
Prof.Mumtaz Ali Khan , 

Nominated from Member of 
Member of Karnataka State Haj Committee 

Legislative Council 
Sri Syed Ali bin Haji Syed Abdulrauf Sab 

Nominated from Representative of 
Member of Karnataka State Haj Committee 

voluntary Organization 


By Order and in the name of the Governor of Karnataka 


ABBAS SHARIEFF 
Under Secretary to Government 
Minority Welfare , Haj & Wakf Department 


ವಿಶೇಷ ರಾಜ್ಯ ಪತ್ರಿಕೆ 


20 - IV - A 
Part - IV -A 


2300gado , ideatado , 270236€ 8 , 9002 (@ DEVEI O2 , so gee 0828 ) 
Bangalore , Monday , March 4 , 2013 (Phalguna 13 , Shaka Varsha 1934 ) 


doga2 
No. 537 


LAW JUSTICE AND HUMAN RIGHTS SECRETARIAT 

NOTIFICATION 

Law 13 LAD 2013 , Bangalore, Dated : 02 -03 -2013 
In exercise of the powers conferred by section 28 of the Legal Services Authorities Act, 1987 (Central Act 39 of 
1987) and in consultation with the Chief Justice of High Court of Karnataka, the Government of Karnataka hereby , makes 
the following rules further to amend the Karnataka State Legal Services Authorities Rules, 1996 , namely : 

RULES 
1 . Title and commencement.- (1) These rules may be called the Karnataka State Legal Services Authorities 
(Amendment) Rules, 2013 . 

(2 ) They shall come into force from the date of their publication in the Official Gazette . 

2 . Amendment of rule 8 .- In rule 8 of the Karnataka State Legal Services Authorities Rules, 1996 (hereinafter 
referred to as the said rules) in sub - rule (1 ), 

(i) in serial no. 2 for the words, " Senior Munsiff " , the words " Civil Judge" shall be substituted : 
(ii) after serial no.2 the following shall be inserted , namely : 

" 2A . Assistant Public Prosecutor / Senior most -- -- Working Member Secretary ". 
Assistant Public Prosecutor working at the place of 
location of Taluka Legal Services Committees in the 

State 
3 . Insertion of new rule 9A .- After rule 9 of the said rules , the following shall be inserted , namely : 

" 9A . Functions of the Working Member Secretary of Taluka Legal Services Committee in the State.- The 
functions of the Working Member Secretary of Taluka Legal Services Committee shall be the following namely , 

to organize Legal Literacy Programmes /Workshops and preparations of reports and follow - up 
action thereof; 


୭୫୦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


( ii) 


(iii) 


(vii) 


to organize Lok Adalats , mediation and conciliation sittings , coordinate with members of Bar , 
officers of financial institutions, officers of Police Department, officers of Insurance Companies 
and other stakeholders in the matter of disposal of cases through Lok Adalat sittings; 
to organize legal awareness camps on specific subjects, on specific days, as per the plan of 
action National Legal Services Authority and Karnataka State Legal Services Authority for the 
benefit of various target groups; 
to organize Para Legal Volunteer s training programme for the selected Para Legal Volunteers of 
Taluka Legal Services Committee; 
to assist eligible and weaker sections of community in the matter of getting free legal aid , 
services , etc., from legal services institutions; 
to organize legal literacy camps through Kanoonu Saksharatha Rathaas and Mobile Lok Adalat 
Buses as per the tour programme of Taluka Legal Services Committee ; 
to build liaison with President, Secretary and other office -bearers of Bar Association , heads of 
Governmental and non -Governmental organizations , Para Legal Volunteers(PLVs), Advocates 
on the panel of the Taluka Legal Services Committee, Advocate heading Legal Aid Clinic in 
Court complex , Advocates attending CDPO Legal Aid Clinic, Clinics in Taluka Office , Advocates 
heading Legal clinic in jail, Principals and Headmasters of Legal Aid Clinics / Clubs in Schools 
and Colleges , office- bearers and members of NGOs, representatives of the people , public in 
general etc ; 
to perform such other functions specially assigned by the Taluka Legal Services Committee . 
Explanation : (1) The Chairman and Member Secretary of District Legal Services Authority and 
The Taluka Legal Services Committee shall have financial control over the matters and shall 
formulate legal aid programme for implementation by the Working Member Secretary , who shall 
carry out such directions, as per the directions of the Chairman and Member Secretary of 
District Legal Services Authority and the Taluka Legal Services Committee. 

(2) The Tahsildar and Deputy Superintendent of Police / Circle Inspector of the Taluka , 
being Ex-Officio members of the Taluka Legal Services Committee shall render all necessary 
assistance to the Working Member Secretary of Taluka Legal Services Committee for the 
purpose of implementation of the programme etc., as detailed above. 


(viii ) 


By Order and and in the name of the Governor of Karnataka 


G . L . MADIVAL 
Under secretary to Government, (Admn - 2 ) 
Law Justice and Human Rights Department 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - I ಬೆಂಗಳೂರು,ಸೋಮವಾರ, ಮಾರ್ಚ್ ೪ , ೨೦೧೩ (ಫಾಲ್ಗುಣ ೧೩ , ಶಕ ವರ್ಷ ೧೯೩೪) | ನಂ . ೫೩೮ 
Part - I Bangalore, Monday , March 4 , 2013 (Phalguna 13, Shaka Varsha 1934 ) No . 538 

ಕರ್ನಾಟಕ ಸರ್ಕಾರದ ನಡವಳಿಗಳು 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳ ಪೂರ್ಣಾವಧಿಯ ಸದಸ್ಯ ಕಾರ್ಯದರ್ಶಿ ಹುದ್ದೆಯಲ್ಲಿ ಹಿರಿಯ ಸಿವಿಲ್ 

ನ್ಯಾಯಾಧೀಶರನ್ನು ನೇಮಕ ಮಾಡುವ ಸಲುವಾಗಿ ಹುದ್ದೆಗಳನ್ನು ಸೃಜಿಸುವ ಕುರಿತು. 
ಓದಲಾಗಿದೆ : 

1) ರಿಜಿಸ್ಟ್ರಾರ್ ಜನರಲ್, ಕರ್ನಾಟಕ ಉಚ್ಚ ನ್ಯಾಯಾಲಯ, ಇವರ ಪತ್ರ ಸಂಖ್ಯೆ: LCI.I/200/ 98, ದಿನಾಂಕ: 17 .10 .2006, 

24.11.2006, 
2) ಸದಸ್ಯ ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಪತ್ರ ದಿನಾಂಕ 16 .04.2012 

3) ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಪತ್ರ ದಿನಾಂಕ 05 .01.2013 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರ.ಸಂಖ್ಯೆ (1) ರ ರಿಜಿಸ್ಟ್ರಾರ್ ಜನರಲ್‌ರವರ ಪತ್ರ ಮತ್ತು ಕ್ರಮ ಸಂಖ್ಯೆ ( 2) ಮತ್ತು (3) ರ ಸದಸ್ಯ ಕಾರ್ಯದರ್ಶಿ , ಕರ್ನಾಟಕ 
ರಾಜ, ಕಾನೂನು ಸೇವಾ ಪ್ರಾಧಿಕಾರ ಇವರ ಪತ್ರಗಳಲ್ಲಿ ಹಾಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾಂ 
ತ್ತಿರುವ ಹಿರಿಯ ಶ್ರೇಣಿ ನ್ಯಾಯಾಧೀಶರ ಮೇಲೆ ಹೆಚ್ಚಿನ ಕೆಲಸದ ಒತ್ತಡ ಇರುವುದರಿಂದ ಪ್ರಾಧಿಕಾರದ ಮತ್ತು ನ್ಯಾಯಾಲಯದ ಎರಡು ಕರ್ತವ್ಯಗಳನ್ನು 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

೨೫೪೧ 
ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅಡಚಣೆಯಾಗುತ್ತಿರುವುದರಿಂದ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದವರ ಸೂಚನೆಯಂತೆ ಮತ್ತು ರಾಷ್ಟ್ರೀಯ 
ಕಾನೂನು ಸೇವಾ ಪ್ರಾಧಿಕಾರದವರು ಜಾರಿಗೆ ತಂದಿರುವ/ ತರುವ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅನುಕೂಲವಾಗುವಂತೆ 
ರಾಜ್ಯದ ಎಲ್ಲಾ 30 ಜಿಲ್ಲೆಗಳ ಜಿಲ್ಲಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ / ಸಿವಿಲ್ ನ್ಯಾಯಾಧೀಶರು ( ಹಿ. ) ಹುದ್ದೆಗಳನ್ನು ಸೃಜಿಸಿ ಆದೇಶ ಹೊರಡಿಸಿ 
ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿಯಮಗಳು, 1996ರ ನಿಯಮ 7(1) ಕಲಂ ( 4) ಕ್ಕೆ ತಿದ್ದುಪಡಿ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಲಾ 9 ಎಲ್ಎಡಿ 2012, ಬೆಂಗಳೂರು ದಿನಾಂಕ 01 .03.2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಡಿ ಬರುವ ಜಿಲ್ಲಾ ಕಾನೂನು ಸೇವಾ 
ಪ್ರಾಧಿಕಾರಗಳ ಪೂರ್ಣಾವಧಿ ಕಾರ್ಯನಿರ್ವಹಿಸಲು ಈ ಕೆಳಕಂಡಂತೆ ಸದಸ್ಯ ಕಾರ್ಯದರ್ಶಿಗಳು /ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಗತ್ಯವಾದ 
ವಿವಿಧ ವೃಂದದ ಹುದ್ದೆಗಳನ್ನು ಸೃಜಿಸಲು ಮಂಜೂರಾತಿ ನೀಡಲಾಗಿದೆ. 


ಕ್ರ.ಸಂಖ್ಯೆ 


ಈ ಹುದ್ದೆಗಳ ಪದನಾಮ 
ಹಿರಿಯ ಸಿವಿಲ್ ನ್ಯಾಯಾಧೀಶರು 
ಶಾಖಾಧಿಕಾರಿಗಳು / ಅಧೀಕ್ಷಕರು 
ಆಪ್ತ ಸಹಾಯಕರು/ಶೀಘ್ರಲಿಪಿಗಾರರು 
ಬೆರಳಚ್ಚುಗಾರರು 


ಸೃಜಿಸಲಾದ ಹುದ್ದೆಗಳ ಸಂಖ್ಯೆ 

ಮೂವತ್ತು (30) 
ಮೂವತ್ತು (30 ) 
ಮೂವತ್ತು (30) 
ಮೂವತ್ತು (30) 
ಮೂವತ್ತು (30) 


ದಲಾಯತ್/ Peons 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 32 ವೆಚ್ಚ - 10 /2013 ದಿನಾಂಕ 28.02.2013ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಜಿ. ಎಲ್ . ಮಡಿವಾಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IN - A 
Part - IV - A 


ಬೆಂಗಳೂರು, ಸೋಮವಾರ, ಮಾರ್ಚ್ ೪ , ೨೦೧೩ ( ಫಾಲ್ಗುಣ ೧೩ , ಶಕ ವರ್ಷ ೧೯೩೪) 
Bangalore , Monday , March 4 , 2013 (Phalguna 13 , Shaka Varsha 1934 ) 


ನಂ . ೫೩೯ 
No. 539 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 83 ಶಾಸನ 2012, ಬೆಂಗಳೂರು, ದಿನಾಂಕ: 04 .03. 2013 
ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯ ವಿಧೇಯಕ, 2012- ಇದಕ್ಕೆ 2013ರ ಫೆಬ್ರವರಿ ತಿಂಗಳ ಇಪ್ಪತ್ತೈದನೇ ದಿನಾಂಕದಂದು ಘನತೆವೆತ್ತ 
ರಾಜ್ಯಪಾಲರ ಒಪಿಗೆ ದೊರೆತಿದ್ದು , ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 22 ಎಂಬು 
ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 

2013 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 22 
( 2013ರ ಮಾರ್ಚ್ ಮಾಹೆಯ ನಾಲ್ಕನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 

ಕೆಎಲ್‌ಇ ತಾಂತ್ರಿಕ ವಿಶ್ವವಿದ್ಯಾಲಯ ಅಧಿನಿಯಮ , 2012 
( 2013ರ ಫೆಬ್ರವರಿ ಮಾಹೆಯ ಇಪ್ಪತ್ತೈದನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿಯನ್ನು ಪಡೆಯಲಾಗಿದೆ) 
ಸಾಮಾನ್ಯ , ತಾಂತ್ರಿಕ, ಆರೋಗ್ಯ, ವ್ಯವಸ್ಥಾಪನೆ, ನೈಸರ್ಗಿಕ ಮತ್ತು ತತ್ಸಂಬಂಧಿ ವಲಯಗಳಲ್ಲಿ ಹಾಗೂ ಅವುಗಳಿಗೆ ಸಂಬಂಧಿಸಿದ ಅಥವಾ ಅವುಗಳಿಗೆ 
ಆನುಷಂಗಿಕವಾದ ವಿಷಯಗಳಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣದ ಪ್ರಗತಿಪರ ವಿಚಾರಗಳನ್ನು ಉತ್ತೇಜಿಸಲು ಮತ್ತು ಕೈಗೊಳ್ಳಲು ಖಾಸಗಿ ವಲಯದಲ್ಲಿ ಒಂದು 
ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸುವುದಕ್ಕಾಗಿ ಒಂದು ಅಧಿನಿಯಮ. 


೨೫೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಸಾಮಾನ್ಯ , ತಾಂತ್ರಿಕ, ಆರೋಗ್ಯ, ವ್ಯವಸ್ಥಾಪನೆ, ನೈಸರ್ಗಿಕ ಮತ್ತು ತತ್ಸಂಬಂಧಿ 
ವಲಯಗಳಲ್ಲಿ ಹಾಗೂ ಅವುಗಳಿಗೆ ಸಂಬಂಧಿಸಿದ ಅಥವಾ ಅವುಗಳಿಗೆ ಆನುಷಂಗಿಕವಾದ ವಿಷಯಗಳಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣದ ಪ್ರಗತಿಪರ 
ವಿಚಾರಗಳನ್ನು ಉತ್ತೇಜಿಸಲು ಮತ್ತು ಕೈಗೊಳ್ಳಲು ಖಾಸಗಿ ವಲಯದಲ್ಲಿ ಒಂದು ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ 
ನಿಗಮಿತಗೊಳಿಸುವುದು ಯುಕ್ತವಾಗಿರುವುದರಿಂದ; 
ಇದು ಭಾರತ ಗಣರಾಜ್ಯದ ಅರವತ್ತೂರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ: 

ಅಧ್ಯಾಯ - | 

ಪ್ರಾರಂಭಿಕ 
1. ಸಂಕ್ಷಿಪ್ತ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ .- (1) ಈ ಅಧಿನಿಯಮವನ್ನು ಕೆಎಲ್‌ಇ ತಾಂತ್ರಿಕ ವಿಶ್ವವಿದ್ಯಾಲಯ ಅಧಿನಿಯಮ, 2012 ಎಂದು 
ಕರೆಯತಕ್ಕದ್ದು. 

(2) ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ವ್ಯಾಪ್ತವಾಗತಕ್ಕದ್ದು. 

(3) ಇದು ರಾಜ್ಯ ಸರ್ಕಾರವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದ ಅಂಥ ದಿನಾಂಕದಂದು ಜಾರಿಗೆ 
ಬರತಕ್ಕದ್ದು. 

2. ಪರಿಭಾಷೆಗಳು.- ಈ ಅಧಿನಿಯಮದಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು, 
( ಎ) “ಶೈಕ್ಷಣಿಕ ಪರಿಷತ್ತು ( ಅಕೆಡೆಮಿಕ್ ಕೌನ್ಸಿಲ್) ” ಎಂದರೆ, 26ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದ ಶೈಕ್ಷಣಿಕ 

ಪರಿಷತ್ತು; 
( ಬಿ) “ ಕಾರ್ಯಸೂಚಿ ವಿಷಯಗಳು ”, ಎಂದರೆ , ಪರಿನಿಯಮಗಳಲ್ಲಿ ಹೆಸರಿಸಬಹುದಾದ ಮತ್ತು ಒಂದು ಸಭೆಯಲ್ಲಿ ಆ ವಿಷಯಗಳನ್ನು 

ಮತ್ತು ಕಲಾಪಗಳನ್ನು ಅನುಮೋದಿಸಬಹುದೆಂದು ತಮ್ಮ ಸಮ್ಮತಿ ಸೂಚಿಸಿ ಕುಲಾಧಿಪತಿಯವರು ಮುಂಚಿತವಾಗಿಯೇ ಲಿಖಿತ 
ಅನುಮೋದನೆಯನ್ನು ಕೊಟ್ಟಿದ್ದಾಗ ಮಾತ್ರವೇ ಸಂದರ್ಭಾನುಸಾರ ಪ್ರಬಂಧಕರ ಮಂಡಳಿ ಅಥವಾ ವ್ಯವಸ್ಥಾಪನಾ ಮಂಡಳಿ ಅಥವಾ 
ಯಾವುದೇ ಸಮಿತಿಯವರು ಕಾರ್ಯಸೂಚಿಯಲ್ಲಿ ಸೇರಿಸಬಹುದಾದ ಅಥವಾ ಸಭೆಯಲ್ಲಿ ಚರ್ಚೆಗೆ ತೆಗೆದುಕೊಂಡು ನಿರ್ಣಯವನ್ನು 
ಕೊಡಬಹುದಾದ ಎಲ್ಲಾ ವಿಷಯಗಳು ಮತ್ತು ಕಲಾಪಗಳು; 

“ ಪ್ರಬಂಧಕರ ಮಂಡಳಿ ” ಎಂದರೆ, 24ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಪ್ರಬಂಧಕರ ಮಂಡಳಿ ; 
( ಡಿ) “ಕುಲಾಧಿಪತಿ ”, “ ಕುಲಪತಿ ”, “ಸಹಕುಲಪತಿ ” ಎಂದರೆ , ಅನುಕ್ರಮವಾಗಿ ವಿಶ್ವವಿದ್ಯಾಲಯದ ಕುಲಾಧಿಪತಿ, ಕುಲಪತಿ ಮತ್ತು 

ಸಹಕುಲಪತಿ; 

“ಕ್ಯಾಂಪಸ್ ” ಎಂದರೆ, ಅದು ಎಲ್ಲಾದರೂ ಇರಲಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ, ನಿರ್ವಹಿಸುವ ಒಂದು ಕ್ಯಾಂಪಸ್; 
(ಎಫ್) “ಸಮಿತಿಗಳು ” ಎಂದರೆ, ಈ ಅಧಿನಿಯಮದಡಿಯಲ್ಲಿ ರೂಪಿಸಲಾದ ಸಮಿತಿಗಳು ಅಥವಾ ಸಂದರ್ಭಾನುಸಾರವಾಗಿ ವಿಶ್ವವಿದ್ಯಾಲಯದ 

ವಿವಿಧ ಕಾರ್ಯಕರ್ತರು ರಚಿಸಿರುವ ಸಮಿತಿಗಳು ಮತ್ತು ಅದರಲ್ಲಿ ಶೋಧನಾ ಸಮಿತಿ, ನಾಮನಿರ್ದೇಶನ ಸಮಿತಿ, ಹಣಕಾಸು ಸಮಿತಿ, 
ಹಣಕಾಸು ಪರಿಷತ್ತು ಮತ್ತು ಅಂಥ ಇತರ ಸಮಿತಿಗಳು ಒಳಗೊಳ್ಳುತ್ತವೆ; 

“ ಘಟಕ ಕಾಲೇಜು ” ಎಂದರೆ, ವಿಶ್ವವಿದ್ಯಾಲಯವು ಸ್ಥಾಪಿಸಿ ನಿರ್ವಹಿಸುತ್ತಿರುವ ಒಂದು ಕಾಲೇಜು ಅಥವಾ ಸಂಸ್ಥೆ ; 
( ಹೆಚ್) ಕಾರ್ಯಕಾರಿ ಪರಿಷತ್ತು" ಎಂದರೆ, 25ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದ ಕಾರ್ಯಕಾರಿ ಪರಿಷತ್ತು; 

“ ಹಣಕಾಸು ಪರಿಷತ್ತು ” ಎಂದರೆ, 28ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಹಣಕಾಸು ಸಮಿತಿ; 
“ ಸರ್ಕಾರ ” ಎಂದರೆ, ಕರ್ನಾಟಕ ಸರ್ಕಾರ; 
“ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳು ” ಎಂದರೆ, ವಿಶ್ವವಿದ್ಯಾಲಯ ಅನುದಾನ ಆಯೋಗ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ 
ಪರಿಷತ್ತು, ಭಾರತೀಯ ವೈದ್ಯಕೀಯ ಪರಿಷತ್ತು, ಭಾರತೀಯ ಔಷಧ ವಿಜ್ಞಾನ ಪರಿಷತ್ತು , ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು, 
ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಅಧಿಮಾನ್ಯತಾ ಪರಿಷತ್ತು, ರಾಷ್ಟ್ರೀಯ ಬೋಧಕ ಶಿಕ್ಷಣ ಪರಿಷತ್ತು, ದೂರಶಿಕ್ಷಣ ಪರಿಷತ್ತು, 
ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಪರಿಷತ್ತು ಮುಂತಾದ, ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ 
ನೋಡಿಕೊಳ್ಳುವುದಕ್ಕಾಗಿ ಗುಣಮಟ್ಟಗಳು ಮತ್ತು ಷರತ್ತುಗಳನ್ನು ವಿಧಿಸುವುದಕ್ಕಾಗಿ, ಕೇಂದ್ರ ಸರ್ಕಾರವು ಸ್ಥಾಪಿಸಿರುವ ಒಂದು ಸಂಸ್ಥೆ 

ಮತ್ತು ಇದರಲ್ಲಿ ಸರ್ಕಾರವೂ ಸೇರಿರುತ್ತದೆ; 
( ಎಲ್‌) ನಿಯಮಿಸಲಾದುದು ” ಎಂದರೆ, ಈ ಅಧಿನಿಯಮದಡಿಯಲ್ಲಿ ಸರ್ಕಾರವು ರಚಿಸಲಾದ ನಿಯಮಗಳ ಮೂಲಕ ನಿಯಮಿಸಲಾದುದು; 
( ಎಂ ) 

“ ಒಂದು ಘಟಕ ಕಾಲೇಜಿಗೆ ಸಂಬಂಧಪಟ್ಟಂತೆ ಪ್ರಾಂಶುಪಾಲರು ” ಎಂದರೆ, ಘಟಕ ಕಾಲೇಜಿನ ಮುಖ್ಯಸ್ಥರು ಮತ್ತು ಪ್ರಾಂಶುಪಾಲರು 
ಇಲ್ಲದಿದ್ದಲ್ಲಿ ಅಥವಾ ನೇಮಕವಾದ ಪ್ರಾಂಶುಪಾಲರ ಗೈರುಹಾಜರಿಯಲ್ಲಿ, ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಲು ತಾತ್ಕಾಲಿಕವಾಗಿ 

ನೇಮಕಗೊಂಡಿರುವ ಉಪಪ್ರಾಂಶುಪಾಲರು ಅಥವಾ ಯಾವುದೇ ಇತರ ವ್ಯಕ್ತಿಯೂ ಇದರಲ್ಲಿ ಒಳಗೊಳ್ಳುತ್ತಾರೆ ; 
(ಎನ್) “ಕುಲಸಚಿವರು ” ಎಂದರೆ, ವಿಶ್ವವಿದ್ಯಾಲಯದ ಕುಲಸಚಿವರು; 


( ಣ) 


( ಜಿ) 


( ಐ) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೫೪೩ 


(ಕ್ಯೂ ) 


( ಯು ) 


( ಒ) “ ಪ್ರಾದೇಶಿಕ ಕೇಂದ್ರ ” ಎಂದರೆ, ಯಾವುದೇ ಪ್ರದೇಶದಲ್ಲಿನ ಅಧ್ಯಯನ ಕೇಂದ್ರಗಳ ಕಾರ್ಯವನ್ನು ಸಮನ್ವಯಗೊಳಿಸುವ ಮತ್ತು 

ಮೇಲ್ವಿಚಾರಣೆ ಮಾಡುವ ಉದ್ದೇಶಕ್ಕಾಗಿ ಮತ್ತು ಅಂಥ ಕೇಂದ್ರಕ್ಕೆ ಕಾರ್ಯಕಾರಿ ಪರಿಷತ್ತು ವಹಿಸಿಕೊಡಬಹುದಾದ ಅಂಥ ಇತರ 

ಕರ್ತವ್ಯಗಳನ್ನು ನೆರವೇರಿಸುವುದಕ್ಕಾಗಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಅಥವಾ ನಿರ್ವಹಿಸಿಕೊಂಡುಬರುವ ಒಂದು ಕೇಂದ್ರ; 
( ಪಿ ) 

ಈ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ “ ಪ್ರಾಯೋಜಕ ಪ್ರಾಧಿಕಾರ ” ಅಥವಾ “ಪ್ರಾಯೋಜಕ ಸಂಸ್ಥೆ ” ಎಂದರೆ , ನ್ಯಾಸ; 

“ ರಾಜ್ಯ ” ಎಂದರೆ, ಕರ್ನಾಟಕ ರಾಜ್ಯ ; 
( ಆರ್ ) “ ಪರಿನಿಯಮಗಳು ” ಮತ್ತು “ ವಿನಿಯಮಗಳು ” ಎಂದರೆ , ಈ ಅಧಿನಿಯಮದ ಅಡಿಯಲ್ಲಿ ರಚಿಸಿದ ಅನುಕ್ರಮವಾಗಿ 

ವಿಶ್ವವಿದ್ಯಾಲಯದ ಪರಿನಿಯಮಗಳು ಮತ್ತು ವಿನಿಯಮಗಳು; 
(ಎಸ್) ಏನ ಕೇಂದ್ರ ” ಎಂದರೆ, ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಬುದ್ದಿವಾದ, ಸಲಹೆಗಳನ್ನು ನೀಡುವ ಅಥವಾ ಇತರ ಯಾವುದೇ 

ನೆರವನ್ನು ನೀಡುವ ಉದ್ದೇಶಕ್ಕಾಗಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಮತ್ತು ನಿರ್ವಹಿಸಿಕೊಂಡುಬಂದ ಒಂದು ಕೇಂದ್ರ; 
“ ಅಧ್ಯಾಪಕರು ” ಎಂದರೆ, ಒಬ್ಬ ಪ್ರಾಧ್ಯಾಪಕರು, ಸಹಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ಅಥವಾ ವಿಶ್ವವಿದ್ಯಾಲಯದಲ್ಲಿ 
ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ಬೋಧಿಸುವುದಕ್ಕೆ ಅಥವಾ ಸಂಶೋಧನೆ ನಡೆಸುವುದಕ್ಕೆ ಅಥವಾ ಸಂಶೋಧನೆಗೆ 
ಮಾರ್ಗದರ್ಶನ ನೀಡುವುದಕ್ಕೆ ನೇಮಕವಾದ ಅಂಥ ಇತರ ವ್ಯಕ್ತಿ ಮತ್ತು ವಿಶ್ವವಿದ್ಯಾಲಯ ಅನುದಾನ ಆಯೋಗವು ನಿಯಮಿಸಿದ 
ಗುಣಮಟ್ಟಗಳಿಗೆ ಅನುಸಾರವಾಗಿ ಇರುವ ಘಟಕ ಕಾಲೇಜಿನ ಪ್ರಾಂಶುಪಾಲರು ಇದರಲ್ಲಿ ಒಳಗೊಳ್ಳುತ್ತಾರೆ; 
"ನ್ಯಾಸ" ಎಂದರೆ, ಕರ್ನಾಟಕ ಲಿಂಗಾಯಿತ ಎಜುಕೇಷನ್ ಸೊಸೈಟಿ, ಇದು ಒಂದು ನೋಂದಾಯಿತ ನ್ಯಾಸ ಮತ್ತು ಪ್ರಾಯೋಗಿಕ 

ಸಂಸ್ಥೆ; 
( ವಿ) “ ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ” ಎಂದರೆ, ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ ಅಧಿನಿಯಮ , 1956ರ ( 1956ರ 

ಕೇಂದ್ರ ಅಧಿನಿಯಮ 3) 4ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿತವಾದ ಆಯೋಗ; 
( ಡಬ್ಲೂ ) “ವಿಶ್ವವಿದ್ಯಾಲಯ ” ಎಂದರೆ, ಈ ಅಧಿನಿಯಮದಡಿಯಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸಲಾದ ಕೆಎಲ್‌ಇ ತಾಂತ್ರಿಕ ವಿಶ್ವವಿದ್ಯಾಲಯ ; 
( ಎಕ್ಸ್) “ಸಂದರ್ಶಕರು ” ಎಂದರೆ , 13ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ ವಿಶ್ವವಿದ್ಯಾಲಯದ ಸಂದರ್ಶಕರು. 

ಅಧ್ಯಾಯ - || 

ವಿಶ್ವವಿದ್ಯಾಲಯ ಮತ್ತು ಪ್ರಾಯೋಜಕ ಸಂಸ್ಥೆ 
3. ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಪ್ರಸ್ತಾವ.- (1) ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು ಮತ್ತು ಅದಕ್ಕನುಸಾರವಾಗಿ ಒಂದು ಏಕಾತ್ಮಕ 
ಸ್ವರೂಪದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಹಕ್ಕನ್ನು ನ್ಯಾಸವು ಹೊಂದಿರತಕ್ಕದ್ದು. 

(2) ನ್ಯಾಸವು ರಾಜ್ಯ ಸರ್ಕಾರಕ್ಕೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವವನ್ನು ಸಲ್ಲಿಸತಕ್ಕದ್ದು. 
(3) ನ್ಯಾಸವು ಈ ಮುಂದಿನ ವಿವರಗಳನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 
(1) ನ್ಯಾಸದ ವಿವರಗಳೊಂದಿಗೆ ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳು; 
(i) ವಿಶ್ವವಿದ್ಯಾಲಯದ ವ್ಯಾಪ್ತಿ ಮತ್ತು ಸ್ಥಾನಮಾನ ಹಾಗೂ ಭೂಮಿಯ ಲಭ್ಯತೆ; 

ಪ್ರಾರಂಭದ ದಿನಾಂಕದಿಂದ ನಿಕಟ ಐದು ಶೈಕ್ಷಣಿಕ ವರ್ಷಗಳ ಅವಧಿಯಲ್ಲಿ ವಿಶ್ವವಿದ್ಯಾಲಯವು ಕೈಗೊಳ್ಳಬೇಕೆಂದಿರುವ ಅಧ್ಯಯನ 
ಮತ್ತು ಸಂಶೋಧನಾ ಕಾರ್ಯಕ್ರಮಗಳ ಸ್ವರೂಪ ಮತ್ತು ಬಗೆಗಳು ; 
ಪ್ರಾರಂಭಿಸಬೇಕೆಂದು ಪ್ರಸ್ತಾಪಿಸಿರುವ ವ್ಯಾಸಂಗ ವಿಭಾಗಗಳು ( ಫ್ಯಾಕಲ್ಟಿಗಳು), ಅಧ್ಯಯನ ಕ್ರಮಗಳು ಮತ್ತು ಸಂಶೋಧನೆಗಳ ಸ್ವರೂಪ; 
ಕಟ್ಟಡಗಳು, ಸಲಕರಣೆಗಳು ಮತ್ತು ರಚನಾ ಸೌಕರ್ಯಗಳನ್ನು ಒದಗಿಸುವಂಥ ಕ್ಯಾಂಪಸ್ ಅಭಿವೃದ್ಧಿ; 

ಪ್ರಾರಂಭದ ದಿನಾಂಕದ ನಿಕಟ ಐದು ಶೈಕ್ಷಣಿಕ ವರ್ಷಗಳ ಅವಧಿಗಾಗಿ ಬಂಡವಾಳ ವೆಚ್ಚದ ಹಂತಗಳು; 
(vii) ಬಾಬುವಾರು ಆವರ್ತಕ ವೆಚ್ಚ, ಆರ್ಥಿಕ ಮೂಲಗಳು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಗಲುವ ಅಂದಾಜು ವೆಚ್ಚ 
( vi) ಸಂಪನ್ಮೂಲ ಸಂಗ್ರಹಣೆಗಾಗಿ ಯೋಜನೆ ಮತ್ತು ಅದಕ್ಕೆ ಬಂಡವಾಳದಿಂದ ತಗಲುವ ವೆಚ್ಚ ಹಾಗೂ ಪ್ರತಿಯೊಂದು ಮೂಲಕ್ಕೂ ಮರು 

ಸಂದಾಯ ಮಾಡುವ ರೀತಿ; 
ವಿದ್ಯಾರ್ಥಿಗಳಿಂದ ಶುಲ್ಕ ವಸೂಲು ಮಾಡಿ ಆಂತರಿಕವಾಗಿ ನಿಧಿ ಸಂಗ್ರಹಿಸುವ ಯೋಜನೆ, ಸಲಹಾ ಸೇವೆ ಮತ್ತು ವಿಶ್ವವಿದ್ಯಾಲಯದ 
ಧೈಯೋದ್ದೇಶಗಳಿಗೆ ಸಂಬಂಧಿಸಿದ ಇತರ ಚಟುವಟಿಕೆಗಳಿಂದ ನಿರೀಕ್ಷಿತ ವರಮಾನಗಳು ಮತ್ತು ಇತರ ನಿರೀಕ್ಷಿತ ವರಮಾನಗಳು ; 
ಘಟಕವೊಂದಕ್ಕೆ ತಗಲುವ ವೆಚ್ಚದ ವಿವರಗಳು, ಆರ್ಥಿಕವಾಗಿ ದುರ್ಬಲವಾದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶುಲ್ಕ, ಉಚಿತ 
ಶಿಕ್ಷಣ (ಿಶಿಪ್) ಮತ್ತು ವಿದ್ಯಾರ್ಥಿ ವೇತನದಲ್ಲಿ ನೀಡುವ ರಿಯಾಯಿತಿ ಅಥವಾ ವಿನಾಯತಿಯ ಪರಿಮಿತಿಯ ವಿವರಗಳನ್ನು ಮತ್ತು 
ಅನಿವಾಸಿ ಭಾರತೀಯರು ಅಥವಾ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಅಥವಾ ಅನಿವಾಸಿ ಭಾರತೀಯರು ಅಥವಾ ಭಾರತೀಯ 
ಮೂಲದ ವ್ಯಕ್ತಿಗಳು ಪ್ರಾಯೋಜಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಭಾರತವನ್ನುಳಿದು ಇತರ ರಾಷ್ಟ್ರಗಳ ವಿದ್ಯಾರ್ಥಿಗಳಿಗೆ ವಿಧಿಸತಕ್ಕ ಶುಲ್ಕದ 
ದರಗಳು ಬೇರೆ ಬೇರೆ ಇದ್ದಲ್ಲಿ ಅವುಗಳನ್ನು ಸೂಚಿಸುವ ಶುಲ್ಕ ರಚನೆಯ ವಿವರಗಳು; 


୭୪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಸಂಬಂಧಪಟ್ಟ ವಿದ್ಯಾ ವಿಭಾಗದಲ್ಲಿ ಎಷ್ಟು ವರ್ಷಗಳ ಅನುಭವ ಮತ್ತು ಪರಿಣಿತಿಯನ್ನು ನ್ಯಾಸವು ದೊರಕಿಸಿಕೊಡಲಿದೆ ಹಾಗೂ ಅದರ 

ಹಣಕಾಸಿನ ಸಂಪನ್ಮೂಲಗಳು; 
( xi) ವಿಶ್ವವಿದ್ಯಾಲಯದಲ್ಲಿರುವ ಅಧ್ಯಯನ ಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ಇರುವ ವ್ಯವಸ್ಥೆ ; 
( xiii) ವಿಶ್ವವಿದ್ಯಾಲಯವು ಸ್ಥಾಪನೆಯಾಗುವುದಕ್ಕೆ ಮೊದಲು ನೆರವೇರಿಸಬೇಕೆಂದು ರಾಜ್ಯ ಸರ್ಕಾರವು ಅಗತ್ಯಪಡಿಸಬಹುದಾದ ಅಂಥ ಇತರ 

ಷರತ್ತುಗಳ ನೆರವೇರಿಕೆಯ ಹಂತ. 
(4) ಸ್ವೀಕರಿಸಿದ ಪ್ರಸ್ತಾವಗಳನ್ನು ಪರೀಕ್ಷಿಸಲು ರಾಜ್ಯ ಸರ್ಕಾರವು, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಪದನಿಮಿತ್ತ ಸದಸ್ಯರಾದ ಮೂರು 
ಸದಸ್ಯರುಗಳನ್ನು ಒಳಗೊಂಡ ಒಂದು ಪರಿಶೋಧನಾ ಸಮಿತಿಯನ್ನು ರಚಿಸತಕ್ಕದ್ದು ಮತ್ತು ಅದು ರಾಜ್ಯ ಸರ್ಕಾರಕ್ಕೆ ಶಿಫಾರಸ್ಸನ್ನು ಮಾಡತಕ್ಕದ್ದು. 

4. ವಿಶ್ವವಿದ್ಯಾಲಯದ ಸ್ಥಾಪನೆ.- (1) ರಾಜ್ಯ ಸರ್ಕಾರವು ಪರಿಶೋಧನಾ ಸಮಿತಿಯು ಮಾಡಿದ ಶಿಫಾರಸ್ಸುಗಳನ್ನು ಪರಿಶೀಲಿಸಿದ ತರುವಾಯ 
ಮತ್ತು ತಾನು ಅವಶ್ಯವೆಂದು ಭಾವಿಸುವಂಥ ವಿಚಾರಣೆಯನ್ನು ನಡೆಸಿದ ತರುವಾಯ , 

(1) ನ್ಯಾಸವು ಸಾಕಷ್ಟು ಮೂಲ ಸೌಕರ್ಯದೊಂದಿಗೆ ವಿಶ್ವವಿದ್ಯಾಲಯವೊಂದನ್ನು ನಡೆಸಲು ಸಮರ್ಥವಾಗಿದೆ ಎಂದು ಅದು 

ಮನಗಂಡರೆ; 
(i) ಪ್ರದೇಶಕ್ಕನುಸಾರವಾಗಿ ಕೆಳಗೆ ನಿರ್ದಿಷ್ಟ ಪಡಿಸಿದ ವ್ಯಾಪ್ತಿಗೆ ಭೂಮಿಯ ಒಡೆತನವನ್ನು ಹೊಂದಿರತಕ್ಕದ್ದು, ಎಂದರೆ: 

( ಎ) ಭೂಮಿಯು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಿತಿಯೊಳಗಿದ್ದರೆ ಇಪ್ಪತ್ತೈದು ಎಕರೆಗಳು; 
( ಬಿ) ಭೂಮಿಯು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಿತಿಯಿಂದ ಹೊರಗೆ ಇದ್ದು , ಆದರೆ ಬೆಂಗಳೂರು 

ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಪ್ರದೇಶದ ಒಳಗೆ ಇದ್ದರೆ ನಲವತ್ತು ಎಕರೆಗಳು; 
(ಸಿ) ಭೂಮಿಯು ( ಎ) ಮತ್ತು ( ಬಿ) ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳಗಳನ್ನು ಹೊರತುಪಡಿಸಿದ್ದರೆ ಅರವತ್ತು 

ಎಕರೆಗಳಿಗಿಂತ ಕಡಿಮೆ ಇರತಕ್ಕದ್ದಲ್ಲ. 
ಮೇಲೆ ನಿರ್ದಿಷ್ಟಪಡಿಸಿದ ಭೂಮಿಯು ಏಕ ಘಟಕ( ಸಿಂಗಲ್ ಬ್ಲಾಕ್ ) ದಲ್ಲಿರತಕ್ಕದ್ದು ಮತ್ತು ಇದು ಸಂಬಂಧಪಟ್ಟ ಸೊಸೈಟಿ/ ವಿಶ್ವವಿದ್ಯಾಲಯದ 
ಹೆಸರಿನಲ್ಲಿರತಕ್ಕದ್ದು, 3ನೇ ಪ್ರಕರಣದ (3) ನೇ ಉಪಪ್ರಕರಣದಲ್ಲಿ ಅಗತ್ಯಪಡಿಸಲಾದಂತೆ ಒದಗಿಸಿದ ವಿವರಗಳ ಆಧಾರದ ಮೇಲೆ ಸರ್ಕಾರವು 48ನೇ 
ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯನ್ನು ಸ್ಥಾಪಿಸಬೇಕೆಂದು ನ್ಯಾಸಕ್ಕೆ ನಿರ್ದೇಶನ ನೀಡಬಹುದು. 

(2 ) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯ ಸ್ಥಾಪನೆಯ ತರುವಾಯ , ಸರ್ಕಾರವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ, “ಕೆಎಲ್‌ಇ 
ತಾಂತ್ರಿಕ ವಿಶ್ವವಿದ್ಯಾಲಯ ” ಎಂಬ ಹೆಸರಿನ ಒಂದು ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯವನ್ನು ರಾಜ್ಯದಲ್ಲಿ ಸ್ಥಾಪಿಸುವುದಕ್ಕೆ ಮಂಜೂರಾತಿಯನ್ನು 
ನೀಡಬಹುದು. 

( 3) ವಿಶ್ವವಿದ್ಯಾಲಯದ ಕೇಂದ್ರ ಕಾರ್ಯಸ್ಥಾನವು ಬೆಳಗಾವಿಯಲ್ಲಿ ಇರತಕ್ಕದ್ದು . ವಿಶ್ವವಿದ್ಯಾಲಯವು ತನ್ನ ಕ್ಯಾಂಪಸ್ಸುಗಳನ್ನು ಅಥವಾ ಪ್ರಾದೇಶಿಕ 
ಕೇಂದ್ರಗಳನ್ನು , ಅಧ್ಯಯನ ಕೇಂದ್ರಗಳನ್ನು ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೊಂದಿರತಕ್ಕದ್ದು ಮತ್ತು ಆ ಬಗ್ಗೆ ರಾಜ್ಯ ಸರ್ಕಾರದ ಪೂರ್ವಾನುಮತಿಯನ್ನು 
ಪಡೆದುಕೊಳ್ಳುವುದಕ್ಕೊಳಪಟ್ಟು ಹಾಗೂ ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಗುಣಮಟ್ಟಗಳಿಗನುಸಾರವಾಗಿ ಹೊಂದಿರತಕ್ಕದ್ದು. 

( 4) ಮೊದಲ ಕುಲಾಧಿಪತಿಯವರು, ಮೊದಲ ಕುಲಪತಿಯವರು, ಪ್ರಬಂಧಕ ಮಂಡಳಿಯ ಮೊದಲ ಸದಸ್ಯರುಗಳು, ವ್ಯವಸ್ಥಾಪನಾ ಮಂಡಳಿಯ 
ಹಾಗೂ ಶೈಕ್ಷಣಿಕ ಪರಿಷತ್ತಿನ ಮೊದಲ ಸದಸ್ಯರುಗಳು ಮತ್ತು ಇನ್ನು ಮುಂದೆ, ಅಂಥ ಅಧಿಕಾರಿಗಳು ಅಥವಾ ಸದಸ್ಯರುಗಳಾಗಬಹುದಾದಂಥ ಎಲ್ಲಾ 
ವ್ಯಕ್ತಿಗಳು, ಅಂಥ ಪದ ಅಥವಾ ಸದಸ್ಯತ್ವವನ್ನು ಹೊಂದಿರುವುದು ಮುಂದುವರೆಯುವವರೆಗೆ, ಒಂದು ನಿಗಮಿತ ನಿಕಾಯವನ್ನು ರಚಿಸತಕ್ಕದ್ದು. ಮತ್ತು ಅದು 
ವಿಶ್ವವಿದ್ಯಾಲಯದ ಹೆಸರಿನಲ್ಲಿ ದಾವೆ ಹೂಡಬಹುದು ಮತ್ತು ದಾವೆಗೊಳಗಾಗಬಹುದು. 

(5 ) ( 2) ನೇ ಉಪಪ್ರಕರಣದ ಅಡಿಯಲ್ಲಿ ವಿಶ್ವವಿದ್ಯಾಲಯವು ಸ್ಥಾಪನೆಗೆ ಮಂಜೂರಾತಿಯಾದ ಮೇಲೆ, ವಿಶ್ವವಿದ್ಯಾಲಯದ ಉದ್ದೇಶಕ್ಕಾಗಿ, 
ನ್ಯಾಸವು ಆರ್ಜಿಸಿದ, ಸೃಜಿಸಿದ, ಏರ್ಪಾಟು ಮಾಡಿಕೊಂಡ ಅಥವಾ ಕಟ್ಟಲ್ಪಟ್ಟ ಭೂಮಿ ಮತ್ತು ಇತರ ಸ್ಥಿರ ಮತ್ತು ಚರ ಸ್ವತ್ತು , ವಿಶ್ವವಿದ್ಯಾಲಯದಲ್ಲಿ 
ನಿಹಿತವಾಗಿರತಕ್ಕದ್ದು. 

(6 ) ವಿಶ್ವವಿದ್ಯಾಲಯವು ಹೂಡಿದ ಅಥವಾ ಅದರ ವಿರುದ್ದ ಹೂಡಲಾದ ಎಲ್ಲಾ ದಾವೆಗಳಲ್ಲಿ ಮತ್ತು ಇತರ ಕಾನೂನು ವ್ಯವಹರಣೆಗಳಲ್ಲಿ ವಾದ 
ಪತ್ರಗಳಿಗೆ ಕುಲಸಚಿವರು ಸಹಿ ಮಾಡಿ ಸತ್ಯಾಪನೆ ಮಾಡತಕ್ಕದ್ದು ಮತ್ತು ಅಂಥ ದಾವೆಗಳಲ್ಲಿನ ಮತ್ತು ವ್ಯವಹರಣೆಗಳಲ್ಲಿನ ಎಲ್ಲಾ ಆದೇಶಿಕೆಗಳನ್ನು 
ಕುಲಸಚಿವರಿಗೆ ನೀಡತಕ್ಕದ್ದು ಮತ್ತು ಅವರಿಗೆ ಜಾರಿ ಮಾಡತಕ್ಕದ್ದು. 

(7) ವಿಶ್ವವಿದ್ಯಾಲಯದಲ್ಲಿನ ಭೂಮಿ, ಕಟ್ಟಡ ಮತ್ತು ಇತರ ಸ್ವತ್ತುಗಳನ್ನು ವಿಶ್ವವಿದ್ಯಾಲಯದ ಉದ್ದೇಶಗಳಿಗೆ ಆನುಷಂಗಿಕವಾಗಿರುವುದನ್ನು 
ಹೊರತುಪಡಿಸಿ ಇತರ ಯಾವುದೇ ಉದ್ದೇಶಕ್ಕಾಗಿ ಬಳಸತಕ್ಕದ್ದಲ್ಲ. 

5. ಅನುದಾನಗಳು ಮತ್ತು ಹಣಕಾಸು ನೆರವು.- ವಿಶ್ವವಿದ್ಯಾಲಯವು ಸ್ವಂತ ಧನಮೂಲ ಉಳ್ಳದ್ದಾಗಿರತಕ್ಕದ್ದು ಮತ್ತು ರಾಜ್ಯದಿಂದ ಅಥವಾ ರಾಜ್ಯದ 
ಒಡೆತನದಲ್ಲಿರುವ ಅಥವಾ ನಿಯಂತ್ರಣದಲ್ಲಿರುವ ಯಾವುದೇ ಇತರ ಸಂಸ್ಥೆ ಅಥವಾ ನಿಗಮದಿಂದ ಯಾವುದೇ ನಿರ್ವಹಣಾ ಸಹಾಯ ಅನುದಾನ ಅಥವಾ 
ಯಾವುದೇ ಹಣಕಾಸು ನೆರವನ್ನು ಹಕ್ಕಿನಿಂದ ಕೇಳತಕ್ಕದ್ದಲ್ಲ ಅಥವಾ ಅದನ್ನು ಪಡೆಯಲು ಹಕ್ಕನ್ನು ಹೊಂದಿರತಕ್ಕದ್ದಲ್ಲ: 

ಪರಂತು, ರಾಜ್ಯವು, 

(ಎ) ಇತರ ರಾಜ್ಯ ಸರ್ಕಾರದ ಸಂಘಟನೆಗಳಿಗೆ ಹಣಕಾಸು ನೆರವನ್ನು ಒದಗಿಸುತ್ತಿರುವಂಥದ್ದೇ ಸಂಶೋಧನೆ, ಅಭಿವೃದ್ಧಿ ಮತ್ತಿತರ 
ಚಟುವಟಿಕೆಗಳಿಗಾಗಿ; ಅಥವಾ 


( ಬಿ) ಸರ್ಕಾರದಿಂದ ನೆರವನ್ನು ಪಡೆಯುವ ಯಾವುದೇ ನಿರ್ದಿಷ್ಟ ಸಂಶೋಧನೆ ಅಥವಾ ಕಾರ್ಯಕ್ರಮಗಳಿಗಾಗಿ; ಮತ್ತು 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೫೪೫ 


(iv ) 


( ಸಿ) ರಾಜ್ಯ ಕಾರ್ಯನೀತಿಯ ಬದಲಾವಣೆಗೆ ಒಳಪಟ್ಟು ಅಥವಾ ಅನ್ಯಥಾ ಇದೇ ಬಗೆಯ ವಿಶ್ವವಿದ್ಯಾಲಯಗಳಿಗೆ ಅವಕಾಶವನ್ನು ಕಲ್ಪಿಸುವುದಕ್ಕೆ 
ಅಥವಾ ಅವುಗಳ ಪ್ರಯೋಜನಕ್ಕಾಗಿ, 
- ಅನುದಾನದ ಮೂಲಕ ಅಥವಾ ಅನ್ಯಥಾ ಹಣಕಾಸು ಬೆಂಬಲವನ್ನು ಒದಗಿಸಬಹುದು: 

ಮತ್ತು ಪರಂತು, ವಿಶ್ವವಿದ್ಯಾಲಯವು, ಯಾವುದೇ ಇತರ ಮೂಲದಿಂದ ಯಾವುದೇ ಆರ್ಥಿಕ ನೆರವನ್ನು ಸ್ವೀಕರಿಸಬಹುದು. 
6 . ಘಟಕ ಕಾಲೇಜು, ಹೆಚ್ಚುವರಿ ಕ್ಯಾಂಪಸ್‌ಗಳು, ಪ್ರಾದೇಶಿಕ ಕೇಂದ್ರಗಳು ಅಥವಾ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸುವುದಕ್ಕೆ ಅಧಿಕಾರ. 

ವಿಶ್ವವಿದ್ಯಾಲಯವು ಸ್ಥಾಪನೆಯಾದ ತರುವಾಯ ಐದು ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ, ವಿಶ್ವವಿದ್ಯಾಲಯ ಅನುದಾನ ಆಯೋಗದ 
ಮತ್ತು ಇತರ ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳ ಗುಣಮಟ್ಟಗಳಿಗೆ ಒಳಪಟ್ಟು, ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ, ವಿಶ್ವವಿದ್ಯಾಲಯವು, 
ರಾಜ್ಯದಲ್ಲಿ ತನಗೆ ಸೂಕ್ತವೆನಿಸುವಂಥ ಸ್ಥಳಗಳಲ್ಲಿ ಘಟಕ ಕಾಲೇಜುಗಳು, ಹೆಚ್ಚುವರಿ ಕ್ಯಾಂಪಸ್‌ಗಳು, ಪ್ರಾದೇಶಿಕ ಕೇಂದ್ರಗಳು ಮತ್ತು ಅಧ್ಯಯನ ಕೇಂದ್ರಗಳನ್ನು 
ಹೊಂದಿರಬಹುದು. 

7. ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳು - ವಿಶ್ವವಿದ್ಯಾಲಯವು, ತನ್ನ ಭವಿಷ್ಯದ್ ದೃಷ್ಟಿ ಮತ್ತು ಧೈಯೋದ್ದೇಶಗಳನ್ನು ಸಾಧಿಸಲು ಈ 
ಮುಂದಿನಂತೆ ವಿವಿಧ ಬಗೆಯ ಕಾರ್ಯತಂತ್ರಗಳನ್ನು ಕೈಗೊಳ್ಳಬಹುದು: 
(1) ತಾಂತ್ರಿಕತೆ, ಆರೋಗ್ಯ, ವ್ಯವಸ್ಥಾಪನೆ, ಜೀವ ವಿಜ್ಞಾನಗಳು ಮತ್ತು ಸಂಬಂಧಿತ ವಲಯಗಳಲ್ಲಿ ಸ್ನಾತಕೋತ್ತರ , ಡಾಕ್ಟರಲ್ ಮತ್ತು 

ಪೋಸ್ಟ್ ಡಾಕ್ಟೋರಲ್ ಕೋರ್ಸುಗಳಿಗೆ ಮುಂದುವರಿಯುವ ಮತ್ತು ಅವುಗಳನ್ನು ಒಳಗೊಳ್ಳುವ ವಿಶ್ವವಿದ್ಯಾಲಯ ಶಿಕ್ಷಣದಲ್ಲಿ 
ಪ್ರಗತಿಯನ್ನು ಮತ್ತು ಅನ್ವೇಷಣೆಯನ್ನು ಬೆಂಬಲಿಸುವುದು , ಪ್ರೋತ್ಸಾಹಿಸುವುದು ಮತ್ತು ಕೈಗೊಳ್ಳುವುದು ಹಾಗೂ ಈ ಕ್ಷೇತ್ರಗಳಲ್ಲಿ 

ಸಲಹೆಯನ್ನೂ ಒಳಗೊಂಡಂತೆ ಸಂಶೋಧನೆ, ಪ್ರಗತಿ ಮತ್ತು ಪ್ರಸಾರಕ್ಕೆ ಅವಕಾಶವನ್ನು ಕಲ್ಪಿಸುವುದು; 
(ii) ವಿದ್ಯಾರ್ಥಿಗಳಿಗೆ, ಬೋಧಕ ವೃಂದದ ( ಫ್ಯಾಕಲ್ಟಿ ) ಸದಸ್ಯರಿಗೆ ಮತ್ತು ಇತರರಿಗೆ ನಿರ್ದಿಷ್ಟ ಶೈಕ್ಷಣಿಕ ಮತ್ತು ಸಂಶೋಧನಾ 

ಕಾರ್ಯಕ್ರಮಗಳನ್ನು , ತರಬೇತಿ ಕಾರ್ಯಕ್ರಮಗಳನ್ನು ಮತ್ತು ವಿನಿಮಯ ಕಾರ್ಯಕ್ರಮಗಳನ್ನು ಪರಿಕಲ್ಪಿಸಲು, ವಿನ್ಯಾಸಗೊಳಿಸಲು, 
ಅಭಿವೃದ್ಧಿಪಡಿಸಲು ಇತರ ಯಾವುದೇ ವಿಶ್ವವಿದ್ಯಾಲಯಗಳು, ಸಂಶೋಧನಾ ಸಂಸ್ಥೆಗಳು, ಲಾಭರಹಿತ ಸಂಸ್ಥೆಗಳು, ಕೈಗಾರಿಕಾ 

ಸಂಸ್ಥೆಗಳು , ವೃತ್ತಿಪರ ಸಂಸ್ಥೆಗಳು ಅಥವಾ ಇತರ ಸಂಸ್ಥೆಗಳೊಂದಿಗೆ ಸಹಯೋಗವನ್ನು ಹೊಂದುವುದು; 
(i) ರಾಜ್ಯ ಸರ್ಕಾರದ ಪೂರ್ವ ಅನುಮೋದನೆಯೊಡನೆ, ಯಾವುದೇ ಸಂಸ್ಥೆಯೊಂದಿಗೆ ಸಹಯೋಗ ಹೊಂದಿ ಸಂಶೋಧನೆಯನ್ನು ಮತ್ತು 

ಹೊಸತನವನ್ನು ಬೆಳಕಿಗೆ ತರುವುದು; 
ತಾನು ಸೂಕ್ತವೆಂದು ಭಾವಿಸಬಹುದಾದಂತೆ, ಕಲಿಕೆಯ ಅಂಥ ಶಾಖೆಗಳಲ್ಲಿ ಬೋಧನಾ ಮತ್ತು ಸಂಶೋಧನಾ ಸೌಲಭ್ಯಗಳನ್ನು 
ಒದಗಿಸಿ ಜ್ಞಾನ ಪ್ರಸಾರ ಮಾಡುವುದು ಮತ್ತು ಅದನ್ನು ಮುಂದುವರೆಸುವುದು ಹಾಗೂ ವಿಶೇಷವಾಗಿ ತಾಂತ್ರಿಕ, ವ್ಯವಸ್ಥಾಪನೆ, 
ನೈಸರ್ಗಿಕ ಮತ್ತು ಸಂಬಂಧಿತ ಕೋರ್ಸುಗಳಲ್ಲಿ ಸಮಗ್ರ ವ್ಯಾಸಂಗ ವಿಷಯಗಳಿಗಾಗಿ ವಿಶೇಷ ಉಪಬಂಧ ಕಲ್ಪಿಸುವುದು ಮತ್ತು 
ವಿಶ್ವವಿದ್ಯಾಲಯದಲ್ಲಿ ಅಂತರವಿದ್ಯಾವಿಷಯಗಳ ಅಧ್ಯಯನ ಮತ್ತು ಸಂಶೋಧನೆಗೆ ಉತ್ತೇಜನ ನೀಡುವುದಕ್ಕಾಗಿ ಸೂಕ್ತ ಕ್ರಮ 
ಕೈಗೊಳ್ಳುವುದು; 
ಇಂಜಿನಿಯರಿಂಗ್ ಪರಿಹಾರಗಳನ್ನೊದಗಿಸುವ ಭವಿಷ್ಯದ ಸಮರ್ಥವಾದ ತಾಂತ್ರಿಕತೆಗಳ ಸಂಶೋಧನೆಯೊಂದಿಗೆ ಮತ್ತು ತಾಂತ್ರಿಕ 
ವ್ಯವಹಾರ ಮತ್ತು ಬೆಳೆಯುತ್ತಿರುವ ತಾಂತ್ರಿಕತೆಗೆ ಬೆಂಬಲದೊಂದಿಗೆ ಉನ್ನತ ತಾಂತ್ರಿಕ ಮತ್ತು ವೃತ್ತಿಪರ ಕೈಗಾರಿಕೆಗಳ ಬೇಡಿಕೆಗಳನ್ನು 
ಈಡೇರಿಸುವುದು ; 
ಉನ್ನತ ಕಲಿಕೆಗೆ ಪ್ರವೇಶಾವಕಾಶಗಳನ್ನು ಮತ್ತು ನ್ಯಾಯಸಮ್ಮರತೆಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ, ಕಲಿಕೆಯ ವಿಧಾನಗಳು ಮತ್ತು 
ಸ್ಥಳಗಳು, ವ್ಯಾಸಂಗ ಕ್ರಮಗಳ ಸಂಯೋಜನೆ, ದಾಖಲಾತಿಗಾಗಿ ಅರ್ಹತೆ, ಪ್ರವೇಶದ ವಯಸ್ಸು, ಪರೀಕ್ಷೆಯನ್ನು ನಡೆಸುವುದು ಮತ್ತು 
ಕಾರ್ಯಕ್ರಮಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ನಮ್ಯವಾದ ( ಪ್ಲೆಕ್ಸಿಬಲ್) ಮತ್ತು ಮುಕ್ತವಾದ, ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣದ 
ಅನ್ವೇಷಣಾ ಪದ್ಧತಿಯನ್ನು ಅಳವಡಿಸುವುದು ಹಾಗೂ ಜ್ಞಾನದ ಹೊಸ ಕ್ಷೇತ್ರಗಳಲ್ಲಿ ಉತ್ಕೃಷ್ಟತೆಗೆ ಪ್ರೋತ್ಸಾಹಿಸುವುದು, ಶೈಕ್ಷಣಿಕ ಮತ್ತು 

ಸಮನ್ವಯ ಕಲಿಕೆ, ಇವೆರೆಡಕ್ಕೂ ಸಮನಾದ ಪ್ರಾಮುಖ್ಯತೆಯನ್ನು ನೀಡುವುದು; 
( vi) ಗುಣಮಟ್ಟದ ಶಿಕ್ಷಣಕ್ಕಾಗಿ ಕೊಡುಗೆಯನ್ನು ನೀಡಲು ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಸಂಪನ್ಮೂಲ ಕೇಂದ್ರಗಳನ್ನು 

ಅಭಿವೃದ್ಧಿಪಡಿಸುವುದು; 
( viii) ಕರ್ನಾಟಕದಲ್ಲಿ ವಿವಿಧ ಸ್ಥಳಗಳಲ್ಲಿ ಕ್ಯಾಂಪಸುಗಳು , ಪ್ರಾದೇಶಿಕ ಕೇಂದ್ರಗಳು ಮತ್ತು ಅಧ್ಯಯನ ಕೇಂದ್ರಗಳು ಮತ್ತು ಸಂಯೋಜಿತ 

ಕಾಲೇಜುಗಳನ್ನು ಸ್ಥಾಪಿಸುವುದು ಮತ್ತು ತಾಂತ್ರಿಕತೆ, ವೃತ್ತಿಪರತೆ, ಸಾಮಾನ್ಯ ಶಿಕ್ಷಣ ಮತ್ತು ಸಮಾಜ ಮತ್ತು ಮಾನವ ಅಭಿವೃದ್ಧಿಯಲ್ಲಿ 
ಶೈಕ್ಷಣಿಕ ಬದಲಾವಣೆಗೆ ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಕೊಡುಗೆ ನೀಡುವುದು ಮತ್ತು ಜ್ಞಾನವನ್ನು 

ಅಭಿವೃದ್ಧಿಪಡಿಸುವುದು; 
(ix ) ಮೌಲ್ಯಮಾಪನದ ವಿವಿಧ ಆಧುನಿಕ ವಿಧಾನಗಳ ಮೂಲಕ ಮಾಡಿದ ಮೌಲ್ಯಮಾಪನಕ್ಕೆ ಅನುಸಾರವಾಗಿ ಶಿಕ್ಷಣವನ್ನು ಯಶಸ್ವಿಯಾಗಿ 

ಪೂರ್ಣಗೊಳಿಸಿದುದರ ಆಧಾರದ ಮೇಲೆ ನೀಡಲು ಪದವಿಗಳನ್ನು , ಡಿಪ್ಲೋಮೋಗಳನ್ನು , ಪ್ರಮಾಣಪತ್ರಗಳನ್ನು ಮತ್ತು ಯಶೋಪತ್ರ 
ಪ್ರದಾನದಂಥ ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು ಪ್ರಾರಂಭಿಸುವುದು; 
ಉಪನ್ಯಾಸ ಮಾಲಿಕೆಗಳು , ವಿಚಾರ ಸಂಕಿರಣಗಳು, ಸಮ್ಮೇಳನಗಳು, ಕಾರ್ಯಾಂಗ ಶಿಕ್ಷಣ ಕಾರ್ಯಕ್ರಮಗಳು , ಸಮುದಾಯ ಅಭಿವೃದ್ಧಿ 
ಕಾರ್ಯಕ್ರಮಗಳು , ಪ್ರಕಟಣೆಗಳು ಮತ್ತು ತರಬೇತಿ ಕಾರ್ಯಕ್ರಮಗಳು ಮತ್ತು ಕಾರ್ಯಸೂಚಿಗಳ ಮೂಲಕ ಜ್ಞಾನ ಪ್ರಸಾರ 
ಮಾಡುವುದು ಮತ್ತು ಶಿಕ್ಷಣ ಮತ್ತು ತತ್ಸಂಬಂಧಿತ ಅಭಿವೃದ್ಧಿ ಕ್ಷೇತ್ರಗಳ ವಿಷಯಗಳ ಬಗ್ಗೆ ಸಾರ್ವಜನಿಕ ಚರ್ಚೆಯನ್ನು 
ಏರ್ಪಡಿಸುವುದು ; 


( vi) 


( x ) 


೨೫೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


( xi) ರಾಜ್ಯ ಸರ್ಕಾರದ ಪೂರ್ವ ಅನುಮತಿಯೊಂದಿಗೆ, ಉತ್ತಮ ಗುಣಮಟ್ಟದ ಇತರ ಯಾವುದೇ ವಿಶ್ವವಿದ್ಯಾಲಯಗಳೊಂದಿಗೆ 

ಸಹಭಾಗಿಗಳಾಗಿ ವಿಶ್ವವಿದ್ಯಾಲಯದ ಬೋಧಕ ವೃಂದ ( ಫ್ಯಾಕಲ್ಲಿ) ಮತ್ತು ಸಂಶೋಧಕರ ಅಭಿವೃದ್ಧಿ ಮತ್ತು ತರಬೇತಿಗಾಗಿ 

ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು; 
( xi) | ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳನ್ನು ಮುಂದುವರಿಸುವುದಕ್ಕಾಗಿ ಮತ್ತು ಉತ್ತೇಜಿಸುವುದಕ್ಕಾಗಿ ಅವಶ್ಯಕವಾದ ಮತ್ತು ಯುಕ್ತವಾದ 

ಕ್ರಮಗಳನ್ನು ಕೈಗೊಳ್ಳುವುದು; 
( xiii) ಭಾರತದಲ್ಲಿ ಶಿಕ್ಷಣ ಮತ್ತು ಇತರ ಅಭಿವೃದ್ಧಿ ವಲಯಗಳನ್ನು ವಿಸ್ತರಿಸುವುದಕ್ಕಾಗಿ ಸರ್ಕಾರವು ಅನುಮೋದಿಸಬಹುದಾದಂತೆ 

ಯಾವುವೇ ಧೈಯೋದ್ದೇಶಗಳನ್ನು ಮುಂದುವರಿಸುವುದು. 
(xiv ) | ವಿಶ್ವವಿದ್ಯಾಲಯದಲ್ಲಿನ ಘಟಕ ಕಾಲೇಜುಗಳಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ಒಳಗೊಳ್ಳುವ ವಿದ್ಯಾರ್ಥಿಗಳ ಗುಣಮಟ್ಟವನ್ನು 

ಸುಧಾರಿಸುವುದಕ್ಕಾಗಿ ಪ್ರಾಯೋಜಕ ನ್ಯಾಸವು ನಡೆಸುವ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಕಾರ್ಯಕ್ರಮಗಳಿಗೆ ಆರ್ಥಿಕವಾಗಿ ಅಥವಾ 
ಅನ್ಯಥಾ ಬೆಂಬಲಿಸುವುದು, ಅಭಿವೃದ್ಧಿಪಡಿಸುವುದು ಮಂಜೂರು ಮಾಡುವುದು, ನೆರವು ನೀಡುವುದು ಮತ್ತು ಮಾರ್ಗದರ್ಶನ 

ನೀಡುವುದು; 
( xv) | ಸಮಾಜದ ಸಾಮಾಜಿಕ ಮತ್ತು ಹಣಕಾಸಿನ ಕಾರಣದ ಬೆಂಬಲಕ್ಕೆ ವಿಶ್ವವಿದ್ಯಾಲಯಗಳಿಗಾಗಿ ವಿಶ್ವವಿದ್ಯಾಲಯದ ಅನುದಾನ 

ಆಯೋಗವು ಮಾಡಿರುವಂತೆ ಬೋಧನೆ ಮತ್ತು ಸಂಶೋಧನೆಯಷ್ಟೇ ಪ್ರಾಮುಖ್ಯತೆಯನ್ನು ವಿಸ್ತರಣೆಗೂ ನೀಡಲಾಗಿದ್ದು, ಈ 
ವಿಶ್ವವಿದ್ಯಾಲಯವು ವಿಶೇಷವಾಗಿ ಸ್ಥಳೀಯ ಸಮುದಾಯದ ಸಾಮಾಜಿಕ , ಆರ್ಥಿಕ, ಸಾಂಸ್ಕೃತಿಕ , ಪರಿಸರ , ನೀತಿ ಮತ್ತು ತಾತ್ವಿಕ 
ಮೌಲ್ಯಗಳ ಕ್ಷೇತ್ರಗಳಲ್ಲಿ ಮತ್ತು ಸಮಾಜಕ್ಕೆ ಸಾಮಾನ್ಯವಾಗಿ, ಆರ್ಥಿಕವಾಗಿ ಅಥವಾ ಅನ್ಯಥಾ ಬೆಂಬಲ, ಅಭಿವೃದ್ಧಿ, ನೆರವು ಮತ್ತು 

ಮಾರ್ಗದರ್ಶನವನ್ನು ನೀಡಲು ಸ್ಥಾಪಿತವಾಗಿದೆ. 
8. ವಿಶ್ವವಿದ್ಯಾಲಯದ ಅಧಿಕಾರಗಳು.- ವಿಶ್ವವಿದ್ಯಾಲಯವು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಎಂದರೆ: 
(1) ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಮತ್ತು ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಗುಣಮಟ್ಟಗಳಿಗೆ ಅನುಸಾರವಾಗಿ 

ಪರಿನಿಯಮಗಳಲ್ಲಿ ಹೇಳಲಾದ ರೀತಿಯಲ್ಲಿ ಕಾಲಕಾಲಕ್ಕೆ ವಿಶ್ವವಿದ್ಯಾಲಯವು ನಿರ್ಧರಿಸಬಹುದಾದಂತೆ ಕ್ಯಾಂಪಸ್ಸುಗಳು, ಪ್ರಾದೇಶಿಕ 
ಕೇಂದ್ರಗಳು ಮತ್ತು ಅಧ್ಯಯನ ಕೇಂದ್ರಗಳನ್ನು ಕರ್ನಾಟಕದಲ್ಲಿ ಸ್ಥಾಪಿಸುವುದು ಮತ್ತು ನಿರ್ವಹಿಸುವುದು; 
ವಿಶ್ವವಿದ್ಯಾಲಯದ ಉದ್ದೇಶವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅಗತ್ಯವಾಗಬಹುದಾದ ಅಥವಾ ಕಾರ್ಯಸಾಧ್ಯವಾಗಬಹುದಾದ ಎಲ್ಲಾ 
ಅಂಥ ಇತರ ಚಟುವಟಿಕೆಗಳನ್ನು ಕೈಗೊಳ್ಳುವುದು; 
ಪರಿನಿಯಮಗಳಲ್ಲಿ ಹೇಳಲಾದ ರೀತಿಯಲ್ಲಿ ಮತ್ತು ಷರತ್ತುಗಳಿಗೊಳಪಟ್ಟು ಪದವಿಗಳು ಅಥವಾ ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು 
ಪ್ರದಾನಮಾಡುವುದು; 
ಪರಿನಿಯಮಗಳನ್ವಯ ಸಂಶೋಧನಾ ವೇತನಗಳು ( ಫೆಲೋಶಿಪ್‌ಗಳು ) , ವಿದ್ಯಾರ್ಥಿ ವೇತನಗಳು ಮತ್ತು ಬಹುಮಾನಗಳು, 
ಅವಾರ್ಡುಗಳು, ಪಾರಿತೋಷಕಗಳು ಇತ್ಯಾದಿಗಳನ್ನು ಸ್ಥಾಪಿಸುವುದು ಮತ್ತು ನೀಡುವುದು; 
ಪರಿನಿಯಮಗಳಲ್ಲಿ ಅಥವಾ ಸಂದರ್ಭಾನುಸಾರವಾಗಿ ನಿಯಮಗಳಲ್ಲಿ ನಿಗದಿಪಡಿಸಬಹುದಾದ ಅಂಥ ಶುಲ್ಕಗಳು , ಬಿಲ್ಲುಗಳು, ಖರೀದಿ 
ಪಟ್ಟಿಗಳನ್ನು ಕೇಳಿಪಡೆದುಕೊಳ್ಳುವುದು ಮತ್ತು ಸ್ವೀಕರಿಸುವುದು ಹಾಗೂ ಚಾರ್ಜುಗಳನ್ನು ವಸೂಲು ಮಾಡುವುದು; 

ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಪತ್ಯೇತರ ಚಟುವಟಿಕೆಗಳಿಗೆ ಅವಕಾಶಗಳನ್ನು ಕಲ್ಪಿಸುವುದು; 
(vii) ವಿಶ್ವವಿದ್ಯಾಲಯದ ಅಥವಾ ಘಟಕ ಕಾಲೇಜಿನ , ಕ್ಯಾಂಪಸುಗಳ, ಪ್ರಾದೇಶಿಕ ಕೇಂದ್ರಗಳ, ಅಧ್ಯಯನ ಕೇಂದ್ರಗಳ ಫ್ಯಾಕಲ್ಟಿ , ಅಧಿಕಾರಿಗಳು 

ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವುದು; 
(viii) ವಿಶ್ವವಿದ್ಯಾಲಯದ ಅಥವಾ ಒಂದು ಘಟಕ ಕಾಲೇಜಿನ ಅಥವಾ ಕ್ಯಾಂಪಸ್ಸಿನ, ಪ್ರಾದೇಶಿಕ ಕೇಂದ್ರದ ಅಧ್ಯಯನ ಕೇಂದ್ರದ 

ಉದ್ದೇಶಕ್ಕಾಗಿ, ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದಿರುವ, ಯಾವುದೇ ರೀತಿಯ ಸ್ವಯಂ 
ದೇಣಿಗೆಗಳು ಮತ್ತು ಕೊಡುಗೆಗಳನ್ನು ಸ್ವೀಕರಿಸುವುದು ಮತ್ತು ನ್ಯಾಸ ಮತ್ತು ದತ್ತಿ ಸ್ವತ್ತುಗಳೂ ಸೇರಿದಂತೆ, ಯಾವುದೇ ಚರ ಅಥವಾ 
ಸ್ಥಿರ ಸ್ವತ್ತನ್ನು ಆರ್ಜಿಸುವುದು, ಹೊಂದಿರುವುದು, ನಿರ್ವಹಿಸುವುದು, ನಡೆಸುವುದು ಮತ್ತು ಹಸ್ತಾಂತರ ಮಾಡುವುದು; 
ವಿದ್ಯಾರ್ಥಿನಿಲಯಗಳನ್ನು ಸ್ಥಾಪಿಸುವುದು ಮತ್ತು ನಿರ್ವಹಿಸಿಕೊಂಡು ಬರುವುದು ಹಾಗೂ ವಿಶ್ವವಿದ್ಯಾಲಯದ ಅಥವಾ ಘಟಕ 
ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಸತಿ ಸ್ಥಳಗಳಾಗಿ ಮಾನ್ಯತೆ ನೀಡುವುದು; 
ವಸತಿಯ ಮೇಲ್ವಿಚಾರಣೆ ಮಾಡುವುದು ಮತ್ತು ನಿಯಂತ್ರಣ ಮಾಡುವುದು ಹಾಗೂ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಪ್ರವರ್ಗಗಳ 
ಸಿಬ್ಬಂದಿಗಳಲ್ಲಿ ಶಿಸ್ತು ನಿಯಂತ್ರಣ ಮಾಡುವುದು ಮತ್ತು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಿಗೆ ನಡತೆ ಸಂಹಿತೆಯನ್ನು ರೂಪಿಸುವುದೂ 
ಒಳಗೊಂಡಂತೆ, ಅಂಥ ಸಿಬ್ಬಂದಿಗಳ ಸೇವಾಷರತ್ತುಗಳನ್ನು ನಿರೂಪಿಸುವುದು; 
ಶೈಕ್ಷಣಿಕ , ಆಡಳಿತಾತ್ಮಕ ಮತ್ತು ಬೆಂಬಲ ಸಿಬ್ಬಂದಿಯ ಹುದ್ದೆಗಳನ್ನು ಮತ್ತು ಇತರ ಅವಶ್ಯ ಹುದ್ದೆಗಳನ್ನು ಸೃಜಿಸುವುದು; 
ವಿಶ್ವವಿದ್ಯಾಲಯವು ಕಾಲಕಾಲಕ್ಕೆ ನಿರ್ಧರಿಸಬಹುದಾದಂಥ ರೀತಿಯಲ್ಲಿ ಮತ್ತು ಅಂಥ ಉದ್ದೇಶಗಳಿಗಾಗಿ ಇತರ 
ವಿಶ್ವವಿದ್ಯಾಲಯಗಳೊಡನೆ ಸಹಕರಿಸುವುದು ಮತ್ತು ಸಹಯೋಗ ಹೊಂದುವುದು ; 


(xi) | 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೫೪೭ 


(xiii) ಶಿಕ್ಷಕರಿಗೆ, ಪಾಠಗಳನ್ನು ರಚಿಸುವವರಿಗೆ, ಮೌಲ್ಯಮಾಪಕರಿಗೆ ಮತ್ತಿತರ ಶೈಕ್ಷಣಿಕ ಸಿಬ್ಬಂದಿಗೆ ಪುನರ್ಮನನ ವ್ಯಾಸಂಗಕ್ರಮಗಳು, 

ಅಭಿಮುಖ ವ್ಯಾಸಂಗ ಕ್ರಮಗಳು, ಕಾರ್ಯಾಗಾರಗಳು, ವಿಚಾರಗೋಷ್ಠಿಗಳು ಮತ್ತಿತರ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ಮತ್ತು 

ನಡೆಸುವುದು; 
( xiv ) ಶೈಕ್ಷಣಿಕ ಪರಿಷತ್ತಿನ ಅನುಮೋದನೆಯೊಂದಿಗೆ ವಿಶ್ವವಿದ್ಯಾಲಯಕ್ಕೆ ಅಥವಾ ಘಟಕ ಕಾಲೇಜಿಗೆ, ಪ್ರಾದೇಶಿಕ ಕೇಂದ್ರಗಳಿಗೆ, ಅಧ್ಯಯನ 

ಕೇಂದ್ರಗಳಿಗೆ ಪ್ರವೇಶವನ್ನು ನೀಡುವುದಕ್ಕೆ ಮತ್ತು ಈ ಅಧಿನಿಯಮದಲ್ಲಿ ಕಲ್ಪಿಸಿದ ವ್ಯಾಪ್ತಿಗಿಂತ ಕಡಿಮೆಯಿಲ್ಲದಂತೆ ಕರ್ನಾಟಕದ 

ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ನೀಡುವುದಕ್ಕೆ ಮಾನಕ ಗುಣಮಟ್ಟಗಳನ್ನು ನಿರ್ಧರಿಸುವುದು; 
( xv ) ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳನ್ನು ಕಾರ್ಯರೂಪಕ್ಕೆ ತರಲು ಅವಶ್ಯವಾಗಬಹುದಾದಂಥ ಇತರ ಎಲ್ಲಾ ಕ್ರಮಗಳನ್ನು ಅಥವಾ 

ಕಾರ್ಯಗಳನ್ನು , ಅವು ಮೇಲೆ ಹೇಳಿದ ಅಧಿಕಾರಗಳಿಗೆ ಪ್ರಾಸಂಗಿಕವಾಗಿರಲಿ ಅಥವಾ ಇಲ್ಲದಿರಲಿ, ಕೈಗೊಳ್ಳುವುದು; 
( xvi) | ಪರೀಕ್ಷೆಗಳ ಆಧಾರದ ಮೇಲೆ ಅಥವಾ ಸರ್ಕಾರದಿಂದ ಅನುಮೋದಿತವಾದ ಇತರ ಯಾವುದೇ ಮೌಲ್ಯಮಾಪನ ವಿಧಾನದ ಆಧಾರದ 

ಮೇಲೆ ನೀಡಲು ಪದವಿಗಳು , ಡಿಪ್ಲೋಮಾಗಳು , ಪ್ರಮಾಣಪತ್ರಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು ಸ್ಥಾಪಿಸುವುದು; 
( xvii) ಫಿಲಂಗಳು, ಕ್ಯಾಸೆಟ್‌ಗಳು , ಧ್ವನಿಸುರುಳಿಗಳು, ದೃಶ್ಯಸುರುಳಿಗಳು , ಸಿ. ಡಿ., ವಿ . ಸಿ. ಡಿ. ಮತ್ತು ಇತರ ತಂತ್ರಾಂಶಗಳೂ ಹಾಗೂ ಇತರ 

ಸಂಬಂಧಿತ ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮ ಸೇರಿದಂತೆ ಬೋಧಕ ಸಾಮಗ್ರಿಗಳನ್ನು ತಯಾರಿಸುವುದಕ್ಕಾಗಿ ಅವಕಾಶ 

ಕಲ್ಪಿಸುವುದು; 
(xvii) ಪ್ರಬಂಧಕ ಮಂಡಳಿಯ ಅನುಮೋದನೆಯೊಡನೆ ವಿಶ್ವವಿದ್ಯಾಲಯದ ಉದ್ದೇಶಗಳಿಗಾಗಿ ವಿಶ್ವವಿದ್ಯಾಲಯದ ಸ್ವತ್ತುಗಳನ್ನು ಭದ್ರತೆಯಾಗಿ 

ನೀಡಿ ಅಥವಾ ನೀಡದೆ ಹಣವನ್ನು ಪಡೆಯುವುದು, ಸಂಗ್ರಹಿಸುವುದು, ಚಂದಾದಾರರಾಗುವುದು ಮತ್ತು ಸಾಲ ಪಡೆಯುವುದು; 
(xix ) ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಯಾವುದೇ ಇತರ ಶೈಕ್ಷಣಿಕ ಸಂಸ್ಥೆಗಳ ಆಡಳಿತವನ್ನು ವಶಪಡಿಸಿಕೊಳ್ಳುವುದು , 

ವಹಿಸಿಕೊಳ್ಳುವುದು ಮತ್ತು ನಡೆಸುವುದು; 
( xx) ಕಾರ್ಯಕಾರಿ ಪರಿಷತ್ತು ಪೂರ್ವಾನುಮೋದನೆಯೊಂದಿಗೆ ಸ್ವತ್ತುಗಳನ್ನು ಆರ್ಜಿಸುವುದು; 
(xxi) ವಿಶ್ವವಿದ್ಯಾಲಯದ ಮೇಲಿನ ಉದ್ದೇಶಗಳಿಗೆ ಸಂಬಂಧಿಸಿದ ಅಥವಾ ಪ್ರಾಸಂಗಿಕವಾದ ಯಾವುದೇ ಇತರ ಚಟುವಟಿಕೆಗಳನ್ನು 

ಕೈಗೊಳ್ಳುವುದು. 
9 . ವಿಶ್ವವಿದ್ಯಾಲಯವು ಎಲ್ಲಾ ವರ್ಗ, ಜಾತಿ, ಮತ, ಲಿಂಗ ಅಥವಾ ರಾಷ್ಟ್ರ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತವಾಗಿರತಕ್ಕದ್ದು.- ವಿಶ್ವವಿದ್ಯಾಲಯದ 
ಪ್ರವೇಶಗಳು ವರ್ಗ, ಜಾತಿ, ಮತ, ಲಿಂಗ ಅಥವಾ ರಾಷ್ಟ್ರ ಭೇದವಿಲ್ಲದೆ ಎಲ್ಲಾ ವ್ಯಕ್ತಿಗಳಿಗೂ ಮುಕ್ತವಾಗಿರತಕ್ಕದ್ದು , ಎಲ್ಲಾ ಪ್ರವೇಶಗಳನ್ನು ಅರ್ಹತಾ 
ಪರೀಕ್ಷೆಗಳಲ್ಲಿನ ಅರ್ಹತೆಯ ಆಧಾರದ ಮೇಲೆ ಮಾಡತಕ್ಕದ್ದು: 

ಪರಂತು, ವಿಶ್ವವಿದ್ಯಾಲಯದ ಎಲ್ಲಾ ಕೋರ್ಸುಗಳ ಪ್ರವೇಶದಲ್ಲಿ ಶೇಕಡಾ ನಲವತ್ತರಷ್ಟನ್ನು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೀಸಲಿಡತಕ್ಕದ್ದು 
ಮತ್ತು ಪ್ರವೇಶಗಳನ್ನು ರಾಜ್ಯ ಸರ್ಕಾರವು ಅಥವಾ ಅದರ ಏಜೆನ್ಸಿಯು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಮಾಡತಕ್ಕದ್ದು ಮತ್ತು 
ಸೀಟುಗಳನ್ನು ಅರ್ಹತ ಮತ್ತು ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ರೂಪಿಸುವ ಮೀಸಲಾತಿ ನೀತಿಗೆ ಅನುಸಾರವಾಗಿ ಹಂಚಿಕೆ ಮಾಡತಕ್ಕದ್ದು: 

ಮತ್ತು ಪರಂತು, ಯಾವುದೇ ಕೋರ್ಸಿನಲ್ಲಿ ಹತ್ತಕ್ಕಿಂತ ಕಡಿಮೆ ಸೀಟುಗಳು ಇರುವಲ್ಲಿ, ಸ್ನಾತಕೋತ್ತರ ಇಂಥ ಕೋರ್ಸುಗಳನ್ನು ಒಟ್ಟಿಗೆ 
ಒಂದುಗೂಡಿಸುವ ಮೂಲಕ ಮೀಸಲಿಡತಕ್ಕದ್ದು ಮತ್ತು ಯಾವುದೇ ಕೋರ್ಸಿನಲ್ಲಿ ಮೂರು ಸೀಟುಗಳಿಗಿಂತ ಕಡಿಮೆ ಇರುವಲ್ಲಿ, ಅವುಗಳನ್ನು ಸರದಿ ಸುತ್ತಿನಲ್ಲಿ 
ಮೀಸಲಿಡತಕ್ಕದ್ದು. 

10. ರಾಷ್ಟ್ರೀಯ ಅಧಿಮಾನ್ಯತೆ.- ವಿಶ್ವವಿದ್ಯಾಲಯವು ಪ್ರಾರಂಭವಾದ ತರುವಾಯ ಆದಷ್ಟು ಬೇಗನೆ ಸಂಬಂಧಪಟ್ಟ ಶಾಸನಾತ್ಮಕ ರಾಷ್ಟ್ರೀಯ 
ಅಧಿಮಾನ್ಯತಾ ಸಂಸ್ಥೆಗಳಿಂದ ಅಧಿಮಾನ್ಯತೆಯನ್ನು ಕೋರತಕ್ಕದ್ದು ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳು ನಡೆಸುವ ಎಲ್ಲಾ ವ್ಯಾಸಂಗ ಕ್ರಮಗಳು ರಾಷ್ಟ್ರೀಯ 
ಅಧಿಮಾನ್ಯತಾ ಸಂಸ್ಥೆಗಳ ವಿನಿಯಮಗಳಿಗೆ ಅನುಸಾರವಾಗಿ ಇರತಕ್ಕದ್ದು. 

_ 11 . ಪ್ರಾಯೋಜಕ ಸಂಸ್ಥೆಯ ಅಧಿಕಾರಗಳು.- ಪ್ರಾಯೋಜಕ ಸಂಸ್ಥೆಯು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು , ಇವುಗಳಲ್ಲಿ ಪ್ರತಿಯೊಂದನ್ನು ಪ್ರಾಯೋಜಕ ಸಂಸ್ಥೆಯು ತನ್ನ ವಿವೇಚನಾನುಸಾರ ಚಲಾಯಿಸಬಹುದು, ಎಂದರೆ : 

ಕುಲಾಧಿಪತಿಯವರನ್ನು ನೇಮಿಸುವುದು ಅಥವಾ ಪುನರ್‌ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು ಅಂತ್ಯಗೊಳಿಸುವುದು ; 
ಸಹ - ಕುಲಾಧಿಪತಿಯವರನ್ನು ನೇಮಿಸುವುದು ಅಥವಾ ಪುನರ್‌ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು 
ಅಂತ್ಯಗೊಳಿಸುವುದು; 
ವಿಶ್ವವಿದ್ಯಾಲಯದ ಪ್ರಥಮ ಪ್ರಬಂಧಕ ಮಂಡಳಿಯನ್ನು ರಚಿಸುವುದು; 
ಪ್ರಬಂಧಕ ಮಂಡಳಿಯ ಅಧ್ಯಕ್ಷರನ್ನು ನಾಮನಿರ್ದೇಶಿಸುವುದು ; 
ಪ್ರಬಂಧಕ ಮಂಡಳಿಯ ಸದಸ್ಯರಾಗಿ ಮೂರು ವ್ಯಕ್ತಿಗಳನ್ನು ನಾಮನಿರ್ದೇಶಿಸುವುದು; 

ಕಾರ್ಯಕಾರಿ ಪರಿಷತ್ತಿನ ಸದಸ್ಯರಾಗಿ ಇಬ್ಬರು ವ್ಯಕ್ತಿಗಳನ್ನು ನಾಮ ನಿರ್ದೇಶಿಸುವುದು; 
(vii) ವಿಶ್ವವಿದ್ಯಾಲಯದ ದತ್ತಿ ನಿಧಿಗೆ ದೇಣಿಗೆ ನೀಡಲು ನಿಧಿ ಮೂಲಗಳನ್ನು ನಿರ್ಧರಿಸುವುದು; 
( viii) ವಿಶ್ವವಿದ್ಯಾಲಯದ ಹಣದ ವಿನಿಯೋಗ ಮತ್ತು ವೆಚ್ಚ ಮಾಡುವುದನ್ನು ನಿರ್ಧರಿಸುವುದು; 

ಈ ಅಧಿನಿಯಮದಲ್ಲಿ ಉಪಬಂಧಿಸಿರುವ ವಿಧಾನದಲ್ಲಿ ಪ್ರಬಂಧಕ ಮಂಡಳಿಯ ಸಭೆಯಲ್ಲಿಯ ವಿವಾದಗಳನ್ನು ಬಗೆಹರಿಸುವುದು; 


(ix) 


೨೫೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಅಧ್ಯಾಯ -III 

ವಿಶ್ವವಿದ್ಯಾಲಯದ ಅಧಿಕಾರಿಗಳು 
12 . ವಿಶ್ವವಿದ್ಯಾಲಯದ ಅಧಿಕಾರಿಗಳು.- ಈ ಮುಂದಿನವರು ವಿಶ್ವವಿದ್ಯಾಲಯದ ಅಧಿಕಾರಿಗಳಾಗಿರತಕ್ಕದ್ದು, ಎಂದರೆ: 


ಸಂದರ್ಶಕರು; 


ಸಹ - ಸಂದರ್ಶಕರು; 


ಕುಲಾಧಿಪತಿಗಳು ; 


ಸಹಕುಲಾಧಿಪತಿಗಳು ; 


ಕುಲಪತಿಗಳು ; 


ಸಹಕುಲಪತಿಗಳು ; 


(vii) ಕುಲಸಚಿವರು ; 
( viii) ಹಣಕಾಸು ಅಧಿಕಾರಿ ; ಮತ್ತು 
(ix) ಪರಿನಿಯಮಗಳ ಮೂಲಕ ವಿಶ್ವವಿದ್ಯಾಲಯದ ಅಧಿಕಾರಿಗಳೆಂದು ಘೋಷಿಸಬಹುದಾದಂಥ ಇತರ ಅಧಿಕಾರಿಗಳು. 

13. ಸಂದರ್ಶಕರು.- (1) ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರು ವಿಶ್ವವಿದ್ಯಾಲಯದ ಸಂದರ್ಶಕರಾಗಿರತಕ್ಕದ್ದು ಮತ್ತು ಸಂದರ್ಶಕರು 
ವಿಶ್ವವಿದ್ಯಾಲಯದ ಕಾರ್ಯನಿರ್ವಹಣೆಯ ಸುಧಾರಣೆಗಾಗಿ ಸಲಹೆಗಳನ್ನು ನೀಡಬಹುದು. 

(2) ಸಂದರ್ಶಕರು , ಪದವಿಗಳನ್ನು ಮತ್ತು ಡಿಪ್ಲೋಮೊಗಳನ್ನು ಪ್ರದಾನ ಮಾಡಲು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಅಧ್ಯಕ್ಷತೆಯನ್ನು 
ವಹಿಸತಕ್ಕದ್ದು. 
(3) ಸಂದರ್ಶಕರು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಎಂದರೆ: 

(1) ವಿಶ್ವವಿದ್ಯಾಲಯದ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ , ಯಾವುದೇ ಪತ್ರ ಅಥವಾ ಮಾಹಿತಿಯನ್ನು ತರಿಸಿಕೊಳ್ಳುವುದು . 

ಸಂದರ್ಶಕರು, ಅವರು ಸ್ವೀಕರಿಸಿದ ಮಾಹಿತಿಯ ಆಧಾರದ ಮೇಲೆ ವಿಶ್ವವಿದ್ಯಾಲಯಗಳ ಯಾವುದೇ ಪ್ರಾಧಿಕಾರವು ಮಾಡಿದ 
ಯಾವುದೇ ಆದೇಶ, ನಡೆಸಿದ ವ್ಯವಹರಣೆಗಳು ಅಥವಾ ಕೈಗೊಂಡ ತೀರ್ಮಾನಗಳು , ಈ ಅಧಿನಿಯಮ , ವಿನಿಯಮಗಳು 
ಅಥವಾ ನಿಯಮಗಳಿಗೆ ಪೂರಕವಾಗಿಲ್ಲವೆಂದು ಮನಗಂಡರೆ ಅವರು ವಿಶ್ವವಿದ್ಯಾಲಯದ ಹಿತಾಸಕ್ತಿಯಿಂದ ತಾವು ಸೂಕ್ತವೆಂದು 
ಭಾವಿಸಬಹುದಾದಂಥ ನಿರ್ದೇಶನಗಳನ್ನು ಹೊರಡಿಸಬಹುದು ಮತ್ತು ಹಾಗೆ ಹೊರಡಿಸಿದ ನಿರ್ದೇಶನಗಳನ್ನು 

ಸಂಬಂಧಪಟ್ಟವರೆಲ್ಲರೂ ಪಾಲಿಸತಕ್ಕದ್ದು. 
14 . ಸಹ - ಸಂದರ್ಶಕರು.- (1) ಕರ್ನಾಟಕ ಸರ್ಕಾರದ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ವಿಶ್ವವಿದ್ಯಾಲಯದ ಸಹ - ಸಂದರ್ಶಕರಾಗಿರತಕ್ಕದ್ದು. 

(2) ಸಂದರ್ಶಕರ ಅನುಪಸ್ಥಿತಿಯಲ್ಲಿ ಸಹ - ಸಂದರ್ಶಕರು ಪದವಿಗಳನ್ನು ಮತ್ತು ಡಿಪ್ಲೋಮೊಗಳನ್ನು ಪ್ರದಾನ ಮಾಡಲು ವಿಶ್ವವಿದ್ಯಾಲಯದ 
ಘಟಿಕೋತ್ಸವದಲ್ಲಿ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು . 

15 , ಕುಲಾಧಿಪತಿಗಳು.- (1) ಕುಲಾಧಿಪತಿಯವರನ್ನು ಪ್ರಾಯೋಜಕ ಸಂಸ್ಥೆಯು ನೇಮಿಸತಕ್ಕದ್ದು. 

(2) ಪ್ರಾಯೋಜಕ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರು ಮೊದಲನೇ ಕುಲಾಧಿಪತಿಗಳಾಗಿರತಕ್ಕದ್ದು, ಅವರು ತಮ್ಮ ಜೀವನಪರ್ಯಂತ ಅಥವಾ ಅವರು 
ತಮ್ಮ ಪದವನ್ನು ಬಿಟ್ಟುಕೊಡುವವರೆಗೆ ಕುಲಾಧಿಪತಿಗಳಾಗಿ ಪದಧಾರಣ ಮಾಡಿರತಕ್ಕದ್ದು. 

(3) ತದನಂತರದ ಕುಲಾಧಿಪತಿಗಳು , ಅಂಥ ನೇಮಕಾತಿಯನ್ನು ಪರಿಗಣಿಸುವ ಸಂದರ್ಭದಲ್ಲಿ ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ, 
ಪ್ರಾಯೋಜಕ ಸಂಸ್ಥೆಯ ನ್ಯಾಸಧಾರಿಯಾಗಿರತಕ್ಕದ್ದು ಅಥವಾ ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ ಅಥವಾ ಸಾರ್ವಜನಿಕ ಜೀವನ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಮಟ್ಟದ 
ಛಾಪನ್ನು ಪಡೆದಿರುವ ಅಂಥ ಇತರ ವ್ಯಕ್ತಿಯಾಗಿರತಕ್ಕದ್ದು. 

(4) ಹಾಗೆ ನೇಮಕಗೊಂಡ ತದನಂತರದ ಕುಲಾಧಿಪತಿಗಳು ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ ಪದಧಾರಣ ಮಾಡತಕ್ಕದ್ದು . 

(5) ಕುಲಾಧಿಪತಿಗಳು ಈ ಅಧಿನಿಯಮದ ಅಥವಾ ಅದರಡಿಯಲ್ಲಿ ರಚಿಸಿದ ಪರಿನಿಯಮಗಳ ಅಡಿಯಲ್ಲಿ ಅವರಿಗೆ ಪ್ರದಾನ 
ಮಾಡಬಹುದಾದಂಥ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಅವುಗಳಲ್ಲಿ ಈ ಮುಂದಿನ ಅಧಿಕಾರಗಳು ಒಳಗೊಂಡಿರತಕ್ಕದ್ದು , ಎಂದರೆ: 

(1) ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿ ಕಾರ್ಯ ನಿರ್ವಹಿಸುವುದು; 
(i) ಸಂದರ್ಶಕರ ಮತ್ತು ಸಹ - ಸಂದರ್ಶಕರಿಬ್ಬರ ಗೈರುಹಾಜರಿಯಲ್ಲಿ ವಿಶ್ವವಿದ್ಯಾಲಯದ ಎಲ್ಲಾ ಘಟಿಕೋತ್ಸವಗಳಲ್ಲಿ 

ಅಧ್ಯಕ್ಷತೆಯನ್ನು ವಹಿಸುವುದು; 

ವಿಶ್ವವಿದ್ಯಾಲಯದ ಪ್ರಬಂಧಕ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುವುದು; 
(iv) ಈ ಅಧಿನಿಯಮ ಮತ್ತು ಪರಿನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ ಕುಲಪತಿಗಳನ್ನು ನೇಮಿಸುವುದು ಅಥವಾ 

ಪುನರ್ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು ಅಂತ್ಯಗೊಳಿಸುವುದು ; 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೫೪೯ 


(v) ಈ ಅಧಿನಿಯಮದ 16ನೇ ಪ್ರಕರಣದ ( 2) ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಿದ ನಾಮನಿರ್ದೇಶಕ ಸಮಿತಿಯ ಸದಸ್ಯರಾಗಿ 

ಒಬ್ಬ ವ್ಯಕ್ತಿಯನ್ನು ನಾಮನಿರ್ದೇಶನ ಮಾಡುವುದು; 
(vi) ಸಹಕುಲಪತಿಗಳು , ಡೀನ್, ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿಗಳ ನೇಮಕಾತಿಯನ್ನು ಪೂರ್ವಾನುಮೋದಿಸುವುದು; 
(vi) ಪ್ರಬಂಧಕ ಮಂಡಳಿಯ ಸದಸ್ಯರನ್ನಾಗಿ ಇಬ್ಬರು ಶಿಕ್ಷಣ ತಜ್ಞರನ್ನು ನಾಮನಿರ್ದೇಶಿಸುವುದು; 
(vii) ಮೊದಲ ಸಹಕುಲಪತಿಗಳು ಮತ್ತು ಹಣಕಾಸು ಅಧಿಕಾರಿಗಳನ್ನು ನೇಮಿಸುವುದು; 
(ix) ಮೊದಲ ವ್ಯವಸ್ಥಾಪನಾ ಮಂಡಳಿ, ಹಣಕಾಸು ಸಮಿತಿ, ಸಂಶೋಧನಾ ಪರಿಷತ್ತು ಹಾಗೂ ಶೈಕ್ಷಣಿಕ ಪರಿಷತ್ತುಗಳನ್ನು 

ರಚಿಸುವುದು ; 
(x) ಈ ಅಧಿನಿಯಮದಲ್ಲಿ ಉಪಬಂಧಿಸಿದ ವಿಧಾನದಲ್ಲಿ ಕಾರ್ಯಸೂಚಿ ವಿಷಯಗಳನ್ನು ಪೂರ್ವಾನುಮೋದಿಸುವುದು; 
( xi) ಈ ಅಧಿನಿಯಮದಲ್ಲಿ ಉಪಬಂಧಿಸಿದ ವಿಧಾನದಲ್ಲಿ ( ಪ್ರಬಂಧಕ ಮಂಡಳಿಯ ಸಭೆಯಲ್ಲಿ ಉಂಟಾದ ವಿವಾದಗಳನ್ನು 

ಹೊರತುಪಡಿಸಿ) ವಿವಾದಗಳನ್ನು ಪರಿಹರಿಸುವುದು . 
(6) ಪದಾಧಿಕಾರಿ ಅಥವಾ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯದ ಯಾವುದೇ ಇತರ ಪದಾಧಿಕಾರಿ ಅಥವಾ ಸಂಸ್ಥೆಯ ನಡುವೆ ವಿವಾದಗಳು 
ಉಂಟಾದಲ್ಲಿ, ಆ ವಿವಾದವನ್ನು ಕುಲಾಧಿಪತಿಯವರ ಪರ್ಯಾಲೋಚನೆಗೆ ಕಳುಹಿಸತಕ್ಕದ್ದು ಮತ್ತು ಅಂಥ ವಿವಾದದ ಸಂದರ್ಭದಲ್ಲಿ ಕುಲಾಧಿಪತಿಯವರ 
ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ ವಿಶ್ವವಿದ್ಯಾಲಯವು ಬದ್ದವಾಗಿರತಕ್ಕದ್ದು. 

16. ಸಹಕುಲಾಧಿಪತಿಗಳು.- ಸಹಕುಲಾಧಿಪತಿಯವರನ್ನು , ಕುಲಾಧಿಪತಿಯವರು ಶಾಸನಗಳ ಮೂಲಕ ಹೇಳಬಹುದಾದ ಅಂಥ ನಿಬಂಧನೆಗಳು 
ಮತ್ತು ಷರತ್ತುಗಳ ಮೇಲೆ ನೇಮಕ ಮಾಡತಕ್ಕದ್ದು. ಸಹಕುಲಾಧಿಪತಿಗಳು , ಕುಲಾಧಿಪತಿಯವರು ಅಗತ್ಯಪಡಿಸಬಹುದಾದ ಅಂಥ ಎಲ್ಲಾ ವಿಷಯಗಳಲ್ಲಿ 
ಕುಲಾಧಿಪತಿಯವರಿಗೆ ನೆರವು ನೀಡತಕ್ಕದ್ದು . ಸಹಕುಲಾಧಿಪತಿಯವರ ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು ಶಾಸನಗಳ ಮೂಲಕ ಹೇಳಲಾದಂತೆ 
ಇರತಕ್ಕದ್ದು . 

17. ಕುಲಪತಿಗಳು.- (1) (2) ನೇ ಉಪಪ್ರಕರಣದ ಉಪಬಂಧಗಳಿಗೆ ಅನುಸಾರವಾಗಿ ನಾಮನಿರ್ದೇಶಕ ಸಮಿತಿಯು ಶಿಫಾರಸ್ಸು ಮಾಡಿದ ಮೂರು 
ವ್ಯಕ್ತಿಗಳ ಪೈಕಿಯಿಂದ ಒಬ್ಬರನ್ನು ಮೂರು ವರ್ಷಗಳ ಅವಧಿಗಾಗಿ ಕುಲಪತಿಗಳನ್ನಾಗಿ, ಪರಿನಿಯಮಗಳಲ್ಲಿ ನಿಯಮಿಸಬಹುದಾದಂಥ ನಿಬಂಧನೆಗಳು ಮತ್ತು 
ಷರತ್ತುಗಳ ಮೇಲೆ ಕುಲಾಧಿಪತಿಯವರು ನೇಮಿಸತಕ್ಕದ್ದು, ಮೂರು ವರ್ಷಗಳ ಅವಧಿಯು ಮುಗಿದ ತರುವಾಯ, ಇದನ್ನು ಮೂರು ವರ್ಷಗಳ 
ಮತ್ತೊಂದು ಅವಧಿಗೆ ನವೀಕರಿಸಬಹುದು: 
ಪರಂತು, ಕುಲಪತಿಯವರು, ತಮ್ಮ ಅವಧಿ ಮುಗಿದ ನಂತರವೂ ಹೊಸ ಕುಲಪತಿಯವರು ಸೇರಿಕೊಳ್ಳುವವರೆಗೆ ಪದದಲ್ಲಿ ಮುಂದುವರೆಯತಕ್ಕದ್ದು. 
ಆದಾಗ್ಯೂ ಈ ಅವಧಿಯು ಯಾವುದೇ ಸಂದರ್ಭದಲ್ಲಿ ಒಂದು ವರ್ಷವನ್ನು ಮೀರತಕ್ಕದ್ದಲ್ಲ. 
(2) (1) ನೇ ಉಪಪ್ರಕರಣದಲ್ಲಿ ಹೇಳಿರುವ ನಾಮನಿರ್ದೇಶಕ ಸಮಿತಿಯಲ್ಲಿ ಈ ಮುಂದಿನ ವ್ಯಕ್ತಿಗಳು ಇರತಕ್ಕದ್ದು, ಎಂದರೆ: 

ಕುಲಾಧಿಪತಿಯವರು ನಾಮನಿರ್ದೇಶಿಸಿದ ಒಬ್ಬ ವ್ಯಕ್ತಿ; 
ಪ್ರಬಂಧಕ ಮಂಡಳಿಯ ಇಬ್ಬರು ನಾಮ ನಿರ್ದೇಶಿತರು, ಇವರಲ್ಲಿ ಒಬ್ಬರನ್ನು ಪ್ರಬಂಧಕ ಮಂಡಳಿಯು ಸಮಿತಿಯ 

ಸಂಚಾಲಕರೆಂದು ನಾಮನಿರ್ದೇಶಿಸತಕ್ಕದ್ದು. 
( 3) ಶೋಧನಾ ಸಮಿತಿಯು, ಅರ್ಹತೆಯ ಆಧಾರದ ಮೇಲೆ ಕುಲಪತಿಯ ಹುದ್ದೆಗೆ ಸೂಕ್ತವಾದ ಮೂರು ವ್ಯಕ್ತಿಗಳ ಹೆಸರನ್ನು ಶಿಫಾರಸ್ಸು 
ಮಾಡತಕ್ಕದ್ದು ಮತ್ತು ಅದನ್ನು ಪ್ರತಿಯೊಬ್ಬ ವ್ಯಕ್ತಿಯ ವಿದ್ಯಾರ್ಹತೆ ಮತ್ತಿತರ ವಿಶಿಷ್ಟ ಪ್ರಶಸ್ತಿಗಳನ್ನು ತಿಳಿಸುವ ಒಂದು ಸಂಕ್ಷಿಪ್ತ ವರದಿಯೊಂದಿಗೆ 
ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು. 

(4) ಕುಲಪತಿಯವರು ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯನಿರ್ವಾಹಕ ಮತ್ತು ಶೈಕ್ಷಣಿಕ ಅಧಿಕಾರಿಯಾಗಿರತಕ್ಕದ್ದು ಮತ್ತು ವಿಶ್ವವಿದ್ಯಾಲಯದ 
ವ್ಯವಹಾರಗಳ ಬಗ್ಗೆ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಚಲಾಯಿಸತಕ್ಕದ್ದು ಹಾಗೂ ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳ ತೀರ್ಮಾನಗಳನ್ನು 
ಜಾರಿಗೊಳಿಸತಕ್ಕದ್ದು: 

ಪರಂತು, ಶಿಕ್ಷಕರ ನೇಮಕಾತಿಯನ್ನು ಹೊರತುಪಡಿಸಿ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕಾದ ತುರ್ತು ಸ್ವರೂಪದ ಯಾವುದೇ ಇತರ 
ವಿಷಯಗಳಲ್ಲಿ ಮತ್ತು ಅದನ್ನು ಈ ಅಧಿನಿಯಮದ ಮೂಲಕ ಅಥವಾ ಅದರ ಅಡಿಯಲ್ಲಿ ವಿಶ್ವವಿದ್ಯಾಲಯವು ಇದಕ್ಕಾಗಿ ಅಧಿಕೃತಗೊಳಿಸಿದ್ದ ಯಾವೊಬ್ಬ 
ಅಧಿಕಾರಿ ಅಥವಾ ಪ್ರಾಧಿಕಾರ ಅಥವಾ ಇತರ ಸಂಸ್ಥೆಯು ಕೂಡಲೇ ಕ್ರಮಕೈಗೊಳ್ಳುವುದು ಸಾಧ್ಯವಿರದಿರುವಾಗ ಕುಲಪತಿಯವರು ತಾನು ಸೂಕ್ತವೆಂದು 
ಭಾವಿಸಬಹುದಾದಂತಹ ಕ್ರಮವನ್ನು ಕುಲಾಧಿಪತಿಯವರ ಲಿಖಿತ ಪೂರ್ವಾನುಮೋದನೆಯನ್ನು ಪಡೆದು ಕೈಗೊಳ್ಳತಕ್ಕದ್ದು. 

(5) ಕುಲಪತಿಯವರು ಪರಿನಿಯಮಗಳು ಅಥವಾ ನಿಯಮಗಳಲ್ಲಿ ಹೇಳಲಾದ ಅಂಥ ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ 
ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು: 

ಪರಂತು, ಕುಲಪತಿಗಳ ಅಭಿಪ್ರಾಯದಲ್ಲಿ, ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರದ ಯಾವುದೇ ನಿರ್ಣಯವು, ಈ ಅಧಿನಿಯಮ ಅಥವಾ 
ಅದರಡಿಯಲ್ಲಿ ರಚಿಸಿದ ಪರಿನಿಯಮಗಳು , ವಿನಿಯಮಗಳು ಅಥವಾ ನಿಯಮಗಳ ಮೂಲಕ ಪ್ರದತ್ತವಾದ ಅಧಿಕಾರದ ಹೊರಗಿದ್ದರೆ ಅಥವಾ 
ವಿಶ್ವವಿದ್ಯಾಲಯದ ಹಿತಾಸಕ್ತಿಗೆ ಪ್ರತಿಕೂಲವಾಗಬಹುದಾಗಿದ್ದರೆ, ಅದರ ನಿರ್ಣಯದ ದಿನಾಂಕದಿಂದ ಹದಿನೈದು ದಿನಗಳ ಒಳಗೆ ತನ್ನ ನಿರ್ಣಯವನ್ನು 
ಪರಿಷ್ಕರಿಸಲು ಸಂಬಂಧಪಟ್ಟ ಪ್ರಾಧಿಕಾರವನ್ನು ಆತನು ಕೋರತಕ್ಕದ್ದು ಮತ್ತು ಪ್ರಾಧಿಕಾರವು ಅಂಥ ನಿರ್ಣಯವನ್ನು ಸಂಪೂರ್ಣವಾಗಿ ಅಥವಾ ಭಾಗಶ: ವಾಗಿ 
ಪರಿಷ್ಕರಿಸಲು ನಿರಾಕರಿಸಿದ ಸಂದರ್ಭದಲ್ಲಿ ಅಥವಾ ಹದಿನೈದು ದಿನಗಳೊಳಗೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಲು ವಿಫಲವಾದಲ್ಲಿ, ನಂತರ ಅಂಥ 
ವಿಷಯವನ್ನು ಕುಲಾಧಿಪತಿಗಳಿಗೆ ಕಳುಹಿಸತಕ್ಕದ್ದು ಮತ್ತು ಈ ಬಗ್ಗೆ ಇವರ ತೀರ್ಮಾನವೇ ಅಂತಿಮವಾಗಿರತಕ್ಕದ್ದು . 


೨೫೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


( 6) ಕುಲಪತಿಯವರ ಸೇವೆಗಳನ್ನು , ಪ್ರಬಂಧಕ ಮಂಡಳಿಯ ಅನುಮೋದನೆಯೊಂದಿಗೆ ಮತ್ತು ಸಹಜ ನ್ಯಾಯದ ತತ್ವಗಳನ್ನು ಅನುಸರಿಸಿದ 
ನಂತರ ಹಾಗೂ ಶಿಸ್ತಿನ ಆಧಾರದ ಮೇಲೆ ಅಂತ್ಯಗೊಳಿಸುವ ಸಂದರ್ಭವೂ ಸೇರಿದಂತೆ, ಪ್ರಕರಣದ ಬಗ್ಗೆ ಕುಲಪತಿಯು ತನ್ನ ಅಹವಾಲನ್ನು ಹೇಳಿಕೊಳ್ಳಲು 
ಸೂಕ್ತ ಅವಕಾಶವನ್ನು ನೀಡಿದ ತರುವಾಯ , ಕುಲಾಧಿಪತಿಯವರು ಅಂತ್ಯಗೊಳಿಸಬಹುದು. 

(7) ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಸಂದರ್ಶಕರು, ಸಹ - ಸಂದರ್ಶಕರು ಮತ್ತು ಕುಲಾಧಿಪತಿಯವರು ಇವರುಗಳ ಗೈರು ಹಾಜರಿಯ 
ಸಂದರ್ಭದಲ್ಲಿ ಕುಲಪತಿಯವರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. 

18. ಸಹಕುಲಪತಿಗಳು.- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು ಮೂರು ಜನರನ್ನು ಮೀರದಂತೆ 
ಸಹಕುಲಪತಿಗಳನ್ನು ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂಥ ವಿಧಾನದಲ್ಲಿ ನೇಮಕಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

19 . ವ್ಯಾಸಂಗ ವಿಭಾಗಗಳ ಡೀನ್‌ಗಳು. - ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು ಪರಿನಿಯಮಗಳ 
ಮೂಲಕ ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ವ್ಯಾಸಂಗ ವಿಭಾಗಗಳ ಡೀನ್‌ಗಳನ್ನು ನೇಮಕಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

20. ಕುಲಸಚಿವರು.- (1) ಕುಲಾಧಿಪತಿಯವರು, ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂಥ ವಿಧಾನದಲ್ಲಿ ಮತ್ತು ಅಂಥ ನಿಬಂಧನೆ 
ಮತ್ತು ಷರತ್ತುಗಳ ಮೇಲೆ ಕುಲಸಚಿವರನ್ನು ನೇಮಕ ಮಾಡತಕ್ಕದ್ದು. 

(2) ಪರಿನಿಯಮಗಳಲ್ಲಿ ಪರಿಭಾಷಿಸಿರುವಂಥ ಎಲ್ಲಾ ಕರಾರುಗಳನ್ನು ವಿಶ್ವವಿದ್ಯಾಲಯದ ಪರವಾಗಿ ಕುಲಸಚಿವರು ಮಾಡಿಕೊಳ್ಳತಕ್ಕದ್ದು ಮತ್ತು 
ಅದಕ್ಕೆ ಸಹಿ ಹಾಕತಕ್ಕದ್ದು. 

(3) ಕುಲಸಚಿವರು ವಿಶ್ವವಿದ್ಯಾಲಯದ ಪರವಾಗಿ ದಾಖಲೆಗಳನ್ನು ಅಧಿಕೃತಗೊಳಿಸುವ ಅಧಿಕಾರವನ್ನು ಹೊಂದಿರತಕ್ಕದ್ದು ಹಾಗೂ 
ಪರಿನಿಯಮಗಳಿಂದ ಪ್ರದತ್ತಗೊಳಿಸಬಹುದಾದಂಥ ಅಥವಾ ಕುಲಾಧಿಪತಿಯವರು ಮತ್ತು ಕುಲಪತಿಯವರು ಕಾಲಕಾಲಕ್ಕೆ ಅಗತ್ಯಪಡಿಸಬಹುದಾದ ಅಂಥ 
ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

( 4) ಕುಲಸಚಿವರು ವಿಶ್ವವಿದ್ಯಾಲಯದ ದಾಖಲೆಗಳು ಮತ್ತು ಸಾಮಾನ್ಯ ಮೊಹರನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸಿಕೊಂಡು ಬರುವ 
ಹೊಣೆಗಾರಿಕೆಯನ್ನು ಹೊಂದಿರತಕ್ಕದ್ದು ಮತ್ತು ಕುಲಾಧಿಪತಿಯವರು, ಕುಲಪತಿಯವರು ಅಥವಾ ಇತರ ಯಾವುದೇ ಪ್ರಾಧಿಕಾರವು ಕೋರಿದಂಥ ಎಲ್ಲಾ 
ಅಂಥ ಮಾಹಿತಿಯನ್ನು ಮತ್ತು ದಾಖಲೆಗಳನ್ನು ಅವರ ಮುಂದೆ ಮಂಡಿಸಲು ಬದ್ದರಾಗಿತಕ್ಕದ್ದು. 

21 , ಹಣಕಾಸು ಅಧಿಕಾರಿ.- ಕುಲಪತಿಯವರು , ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು, ಪರಿನಿಯಮಗಳ ಮೂಲಕ 
ಪ್ರದತ್ತಗೊಳಿಸಬಹುದಾದ ಅಂಥ ವಿಧಾನದಲ್ಲಿ ಹಣಕಾಸು ಅಧಿಕಾರಿಯನ್ನು ನೇಮಕ ಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

22. ಇತರ ಅಧಿಕಾರಿಗಳು.- ವಿಶ್ವವಿದ್ಯಾಲಯದ ಇತರ ಅಧಿಕಾರಿಗಳ ನೇಮಕಾತಿಯ ವಿಧಾನ, ಸೇವಾ ನಿಬಂಧನೆಗಳು ಮತ್ತು ಷರತ್ತುಗಳು ಹಾಗೂ 
ಅವರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು . 

ಅಧ್ಯಾಯ - IV 

ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು 
23. ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು.- ಈ ಮುಂದಿನವುಗಳು ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳಾಗಿರತಕ್ಕದ್ದು, ಎಂದರೆ: 

ಪ್ರಬಂಧಕ ಮಂಡಳಿ; 
ಕಾರ್ಯಕಾರಿ ಪರಿಷತ್ತು; 
ಶೈಕ್ಷಣಿಕ ಪರಿಷತ್ತು ; 
ಸಂಶೋಧನಾ ಪರಿಷತ್ತು ; 
ಹಣಕಾಸು ಸಮಿತಿ; ಮತ್ತು 

ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳೆಂದು ಪರಿನಿಯಮಗಳ ಮೂಲಕ ಘೋಷಿಸಬಹುದಾದ ಅಂಥ ಇತರ ಪ್ರಾಧಿಕಾರಗಳು . 
24. ಪ್ರಬಂಧಕ ಮಂಡಳಿ ಮತ್ತು ಇದರ ಅಧಿಕಾರಗಳು.- (1) ಪ್ರಬಂಧಕ ಮಂಡಳಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 
ಕುಲಾಧಿಪತಿಯವರು 

ಅಧ್ಯಕ್ಷರು; 
ಕುಲಪತಿಯವರು 

ಸದಸ್ಯರು; 
(i) ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು /ಕಾರ್ಯದರ್ಶಿಗಳು , ಉನ್ನತ ಶಿಕ್ಷಣ ಇಲಾಖೆ ಅಥವಾ ಉಪ 

ಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ದರ್ಜೆಯ ಆತನ ನಾಮನಿರ್ದೇಶಿತ; 
(iv ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿ , ವೈದ್ಯಕೀಯ ಶಿಕ್ಷಣ ಅಥವಾ ಉಪ ಕಾರ್ಯದರ್ಶಿ ದರ್ಜೆಗಿಂತ 

ಕಡಿಮೆಯಲ್ಲದ ದರ್ಜೆಯ ಆತನ ನಾಮನಿರ್ದೇಶಿತ; 


(i) | 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೫೫೧ 


kbp 


(v) ರಾಜ್ಯ ಸರ್ಕಾರವು ನಾಮ ನಿರ್ದೇಶನ ಮಾಡಿದ ಆಡಳಿತವನ್ನು ಒಳಗೊಂಡಂತೆ ವ್ಯವಸ್ಥಾಪನೆ, ಹಣಕಾಸು ಅಥವಾ 

ಯಾವುದೇ ಇತರ ವಿಶೇಷ ಕ್ಷೇತ್ರದಲ್ಲಿನ ಒಬ್ಬರು ತಜ್ಞರು; 

ಪ್ರಾಯೋಜಕ ಸಂಸ್ಥೆಯು ನಾಮನಿರ್ದೇಶಿಸಿದ ಇಬ್ಬರು ವ್ಯಕ್ತಿಗಳು ಅವರ ಪೈಕಿ ಒಬ್ಬರು ಮಹಿಳೆಯಾಗಿರತಕ್ಕದ್ದು; 
(vi) ಸಹ ಕುಲಪತಿಯವರು ಮತದಾನದ ಹಕ್ಕಿಲ್ಲದ ಸದಸ್ಯರಾಗಿರತಕ್ಕದ್ದು; 

(vi) ವಿಶ್ವವಿದ್ಯಾಲಯ ಅನುದಾನ ಆಯೋಗದ ನಾಮನಿರ್ದೇಶಿತ ಒಬ್ಬ ಸುಪ್ರಸಿದ್ದ ಶಿಕ್ಷಣ ತಜ್ಞರು. 
(2) ಕುಲಸಚಿವರು ಪ್ರಬಂಧಕ ಮಂಡಳಿಯ ಮತ ದಾನದ ಹಕ್ಕಿರದ ಸದಸ್ಯ ಕಾರ್ಯದರ್ಶಿಯಾಗಿರತಕ್ಕದ್ದು. 

(3) ಪ್ರಬಂಧಕ ಮಂಡಳಿಯ ಸದಸ್ಯರ ಪದಾವಧಿ, ಸರ್ಕಾರದಿಂದ ನಾಮನಿರ್ದೇಶಿತರಾದ ಸದಸ್ಯರನ್ನು ಹೊರತುಪಡಿಸಿ, ಸದಸ್ಯರ ನೇಮಕಾತಿ, 
ನವೀಕರಣ ಮತ್ತು ತೆಗೆದುಹಾಕುವುದು ಮುಂತಾದವುಗಳು ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂತೆ ಇರತಕ್ಕದ್ದು . 

(4) ಪ್ರಬಂಧಕ ಮಂಡಳಿಯ ಎಲ್ಲಾ ಸಭೆಗಳಲ್ಲಿ ಕುಲಾಧಿಪತಿಯವರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು ಮತ್ತು ಅವರ ಗೈರುಹಾಜರಿಯಲ್ಲಿ 
ಕುಲಾಧಿಪತಿಯವರಿಂದ ನಾಮನಿರ್ದೇಶಿತರಾದ ಯಾರಾದರೂ ಒಬ್ಬರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. ಅಂಥ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವುದಕ್ಕೆ 
ಕುಲಾಧಿಪತಿಯವರು ಯಾವೊಬ್ಬ ವ್ಯಕ್ತಿಯನ್ನೂ ನಾಮನಿರ್ದೇಶನ ಮಾಡಿರದಿದ್ದಲ್ಲಿ, ಸಭೆಯಲ್ಲಿ ಹಾಜರಿರುವ ಸದಸ್ಯರು ಸರಳ ಬಹುಮತದ ಮೂಲಕ 
ಅವರುಗಳ ಪೈಕಿಯಿಂದಲೇ ಆ ಸಭೆಗೆ ಮಾತ್ರವೇ ಅಧ್ಯಕ್ಷನನ್ನು ಚುನಾಯಿಸತಕ್ಕದ್ದು. 

(5) ಪ್ರಬಂಧಕ ಮಂಡಳಿಯ ಎಲ್ಲಾ ಸಭೆಗಳಿಗೆ, ಅಂಥ ಸಭೆಯಲ್ಲಿ ಹಾಜರಾಗುವ ಮತ್ತು ಮತದಾನ ನೀಡುವ ಮೂರು ಜನ ಸದಸ್ಯರು 
ಗಣಪೂರ್ತಿ (ಕೋರಂ) ಆಗಿರತಕ್ಕದ್ದು: 

ಪರಂತು , ಪ್ರಬಂಧಕ ಮಂಡಳಿಯ ಯಾವುದೇ ಸಭೆಯ ಕೋರಂ ಪೂರ್ಣವಾಗಬೇಕಾದರೆ ಕುಲಾಧಿಪತಿಯವರು ಅಥವಾ ಪ್ರಾಯೋಜಕ 
ಸಂಸ್ಥೆಯ ಒಬ್ಬ ನಾಮನಿರ್ದೇಶಿತರು ಹಾಜರಿರುವುದು ಮತ್ತು ಕುಲಾಧಿಪತಿಯವರು ಅಥವಾ ಪ್ರಾಯೋಜಕ ಸಂಸ್ಥೆಯ ನಾಮನಿರ್ದೇಶಿತರು ಹಾಜರಾಗದೇ 
ಇದ್ದಾಗ ಕುಲಪತಿಯವರು ಹಾಜರಿರುವುದು ಯಾವಾಗಲೂ ಅವಶ್ಯವಾಗಿರತಕ್ಕದ್ದು. 

(6) ಪ್ರಬಂಧಕ ಮಂಡಳಿಯು ವಿಶ್ವವಿದ್ಯಾಲಯದ ಪ್ರಧಾನ ಪ್ರಬಂಧಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಅದು ಈ ಮುಂದಿನ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಎಂದರೆ: 

ವಿಶ್ವವಿದ್ಯಾಲಯದ ಶಾಸನಬದ್ದ ಲೆಕ್ಕಪರಿಶೋಧಕರನ್ನು ನೇಮಕಗೊಳಿಸುವುದು ; 
(i) ವಿಶ್ವವಿದ್ಯಾಲಯವು ಅನುಸರಿಸಬೇಕಾದ ಕಾರ್ಯನೀತಿಗಳನ್ನು ರಚಿಸುವುದು; 

ಈ ಅಧಿನಿಯಮದ ಅಥವಾ ಪರಿನಿಯಮಗಳ ಅಥವಾ ನಿಯಮಗಳ ಉಪಬಂಧಗಳಿಗೆ ಅನುಗುಣವಾಗಿ ಇರದ 
ವಿಶ್ವವಿದ್ಯಾಲಯದ ಇತರ ಪ್ರಾಧಿಕಾರಗಳ ತೀರ್ಮಾನಗಳನ್ನು ಪುನರೀಕ್ಷಿಸುವುದು; 
ವಿಶ್ವವಿದ್ಯಾಲಯದ ಆಯವ್ಯಯ ಮತ್ತು ವಾರ್ಷಿಕ ವರದಿಗಳನ್ನು ಅನುಮೋದಿಸುವುದು; 
ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸುವುದು ಅಥವಾ ಈಗಾಗಲೇ ಇರುವ ಪರಿನಿಯಮಗಳು ಮತ್ತು 
ನಿಯಮಗಳನ್ನು ತಿದ್ದುಪಡಿ ಮಾಡುವುದು ಅಥವಾ ನಿರಸನಗೊಳಿಸುವುದು ; 

ವಿಶ್ವವಿದ್ಯಾಲಯವನ್ನು ಸ್ವಯಂಸಮಾಪನಗೊಳಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವುದು; 
( vii) ಸರ್ಕಾರಕ್ಕೆ ಸಲ್ಲಿಸುವ ಪ್ರಸ್ತಾವಗಳನ್ನು ಅನುಮೋದಿಸುವುದು; 
(vi) ಶುಲ್ಕ ನಿಯಂತ್ರಣ ಸಮಿತಿಗೆ ಮೂವರು ಸದಸ್ಯರನ್ನು ನಾಮನಿರ್ದೇಶನ ಮಾಡುವುದು; 
(ix ) ವಿಶ್ವವಿದ್ಯಾಲಯದ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದಕ್ಕೆ ಅಪೇಕ್ಷಣೀಯವೆಂದು ಕಂಡುಬರುವಂಥ 

ತೀರ್ಮಾನಗಳನ್ನು ಮತ್ತು ಕ್ರಮಗಳನ್ನು ಕೈಗೊಳ್ಳುವುದು. 
(7) ಪ್ರಬಂಧಕ ಮಂಡಳಿಯು ಒಂದು ವರ್ಷದಲ್ಲಿ ಕನಿಷ್ಠ ಮೂರು ಸಲ ಸಭೆ ಸೇರತಕ್ಕದ್ದು. 
25. ಕಾರ್ಯಕಾರಿ ಪರಿಷತ್ತು.- (1) ಕಾರ್ಯಕಾರಿ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 


છ 


ಕುಲಪತಿಗಳು; 


ಸಹಕುಲಪತಿಗಳು ; 


ಕುಲಸಚಿವರು ; 


ಪ್ರಾಯೋಜಕ ಸಂಸ್ಥೆಯ ಇಬ್ಬರು ನಾಮನಿರ್ದೇಶಿತರು; 
(v) ಕುಲಪತಿಗಳು ನಾಮನಿರ್ದೇಶಿಸಬಹುದಾದ ವಿದ್ಯಾಲಯಗಳ ಇಬ್ಬರು ಡೀನ್‌ಗಳು; 
(2) ಕುಲಪತಿಯವರು ಕಾರ್ಯಕಾರಿ ಪರಿಷತ್ತಿನ ಅಧ್ಯಕ್ಷರಾಗಿರತಕ್ಕದ್ದು ಮತ್ತು ಕುಲಸಚಿವರು ಕಾರ್ಯಕಾರಿ ಪರಿಷತ್ತು 
ಕಾರ್ಯದರ್ಶಿಯಾಗಿರತಕ್ಕದ್ದು . 

(3 ) ಕಾರ್ಯಕಾರಿ ಪರಿಷತ್ತಿನ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 


೨೫೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


( 4) ಕಾರ್ಯಕಾರಿ ಪರಿಷತ್ತಿನ ಎಲ್ಲಾ ಸಭೆಗಳಲ್ಲಿ ಯಾವಾಗಲೂ ಕುಲಪತಿಯವರು ಅಧ್ಯಕ್ಷತೆ ವಹಿಸತಕ್ಕದ್ದು ಹಾಗೂ ಕುಲಪತಿಯವರ 
ಗೈರುಹಾಜರಿಯಲ್ಲಿ ಪ್ರಾಯೋಜಕ ಸಂಸ್ಥೆಯು ನಾಮನಿರ್ದೇಶನ ಮಾಡಿದವರು ಅಧ್ಯಕ್ಷತೆ ವಹಿಸತಕ್ಕದ್ದು ಮತ್ತು ಪ್ರಾಯೋಜಕ ಸಂಸ್ಥೆಯು ಯಾರನ್ನೂ 
ನಾಮನಿರ್ದೇಶನ ಮಾಡದೇ ಇದ್ದ ಸಂದರ್ಭದಲ್ಲಿ ಸಭೆಯಲ್ಲಿ ಹಾಜರಿರುವ ಸದಸ್ಯರು ಚುನಾಯಿಸಿದ ಯಾವುದೇ ಇತರ ಸದಸ್ಯರು ಅಧ್ಯಕ್ಷತೆಯನ್ನು 
ವಹಿಸತಕ್ಕದ್ದು . 

(5) ಕಾರ್ಯಕಾರಿ ಪರಿಷತ್ತಿನ ಸಭೆಯಲ್ಲಿ ಯಾವುದೇ ವಿಷಯವನ್ನು ಕುರಿತು ವಿವಾದ ಉಂಟಾದಲ್ಲಿ ಸದರಿ ವಿಷಯವನ್ನು ಕುಲಾಧಿಪತಿಯವರಿಗೆ 
ಕಳುಹಿಸತಕ್ಕದ್ದು ಮತ್ತು ಅಂಥ ವಿಷಯದ ಬಗ್ಗೆ ಕುಲಾಧಿಪತಿಯವರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ ವಿಶ್ವವಿದ್ಯಾಲಯವು 
ಬದ್ದವಾಗಿರತಕ್ಕದ್ದು . 
26 . ಶೈಕ್ಷಣಿಕ ಪರಿಷತ್ತು.-(1) ಶೈಕ್ಷಣಿಕ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 

(1) ಕುಲಪತಿಯವರು - ಅಧ್ಯಕ್ಷರು 
(i) ಸಹಕುಲಪತಿಯವರು - ಸದಸ್ಯರು 
ಕುಲಸಚಿವರು 

- ಕಾರ್ಯದರ್ಶಿಗಳು 
(iv) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 
(2) ಶೈಕ್ಷಣಿಕ ಪರಿಷತ್ತು ವಿಶ್ವವಿದ್ಯಾಲಯದ ಪ್ರಧಾನ ಶೈಕ್ಷಣಿಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಈ ಅಧಿನಿಯಮದ, ಪರಿನಿಯಮಗಳ , ವಿನಿಯಮಗಳ 
ಹಾಗೂ ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು, ವಿಶ್ವವಿದ್ಯಾಲಯದ ಶೈಕ್ಷಣಿಕ ಕಾರ್ಯನೀತಿಗಳನ್ನು ಸಮನ್ವಯಗೊಳಿಸತಕ್ಕದ್ದು ಮತ್ತು ಅದರ ಬಗ್ಗೆ 
ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

27 . ಸಂಶೋಧನಾ ಪರಿಷತ್ತು.- (1) ಸಂಶೋಧನಾ ಪರಿಷತ್ತು ವಿಶ್ವವಿದ್ಯಾಲಯದ ಪ್ರಧಾನ ಸಂಶೋಧನಾ ಸಮಿತಿಯಾಗಿರತಕ್ಕದ್ದು ಹಾಗೂ 
ಸಂಶೋಧನಾ ಕ್ಷೇತ್ರಗಳ ಆದ್ಯತೆಯೂ ಒಳಗೊಂಡಂತೆ, ವಿಶ್ವವಿದ್ಯಾಲಯವು ಕೈಗೊಳ್ಳಬೇಕಾದ ಸಂಶೋಧನಾ ಬಗ್ಗೆ ಒಂದು ವ್ಯಾಪಕವಾದ ಪರಿಪೂರ್ಣ 
ಭವಿಷ್ಯದ್ ದೃಷ್ಟಿಯನ್ನು ಒದಗಿಸತಕ್ಕದ್ದು . ಈ ಪರಿಷತ್ತು, ಈ ಅಧಿನಿಯಮದ, ಪರಿನಿಯಮಗಳ , ವಿನಿಯಮಗಳ ಮತ್ತು ನಿಯಮಗಳ ಉಪಬಂಧಗಳಿಗೆ 
ಒಳಪಟ್ಟು, ವಿಶ್ವವಿದ್ಯಾಲಯದ ಸಂಶೋಧನೆ ಮತ್ತು ಅನ್ವೇಷಣಾ ಕಾರ್ಯನೀತಿಗಳನ್ನು ಸಮನ್ವಯಗೊಳಿಸತಕ್ಕದ್ದು ಮತ್ತು ಅದರ ಸಾಮಾನ್ಯ 
ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

(2) ಸಂಶೋಧನಾ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 
(1) ಕುಲಪತಿಯವರು 

- ಅಧ್ಯಕ್ಷರು 
(i) ಸಹಕುಲಪತಿಯವರು 

- ಸದಸ್ಯರು 
(i) ಸಂಶೋಧನೆಯ ಡೀನ್ 

- ಕಾರ್ಯದರ್ಶಿ 
(iv) ಅನ್ವೇಷಣಾ ವಿಭಾಗದ ಮುಖ್ಯಸ್ಥರು 

- ಸದಸ್ಯರು 
(v) ಎಲ್ಲಾ ವ್ಯಾಸಂಗ ವಿಭಾಗಗಳ ಡೀನ್‌ಗಳು 

- ಸದಸ್ಯರು ಮತ್ತು 
(vi) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 
28. ಹಣಕಾಸು ಪರಿಷತ್ತು.- (1) ಹಣಕಾಸು ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 

( ) ಕುಲಾಧಿಪತಿಯವರು ಅಥವಾ ಅವರ ನಾಮನಿರ್ದೇಶಿತರು - ಅಧ್ಯಕ್ಷರು 
(i) ಕುಲಪತಿಯವರು 

- ಸದಸ್ಯರು 
ಕುಲಸಚಿವರು 

- ಸದಸ್ಯರು 
ಹಣಕಾಸು ಅಧಿಕಾರಿ 

- ಕಾರ್ಯದರ್ಶಿ 
(v) ಪ್ರಾಯೋಜಕ ಸಂಸ್ಥೆಯ ಒಬ್ಬ ನಾಮನಿರ್ದೇಶಿತರು - ಸದಸ್ಯರು; ಮತ್ತು 

(vi) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 

( 2) ಹಣಕಾಸು ಪರಿಷತ್ತು ಹಣಕಾಸಿನ ವಿಷಯಗಳನ್ನು ಕೈಗೊಳ್ಳುವ ವಿಶ್ವವಿದ್ಯಾಲಯದ ಪ್ರಧಾನ ಹಣಕಾಸು ಸಂಸ್ಥೆಯಾಗಿರತಕ್ಕದ್ದು ಹಾಗೂ ಅದು 
ಈ ಅಧಿನಿಯಮ , ನಿಯಮಗಳು ಮತ್ತು ಪರಿನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು ವಿಶ್ವವಿದ್ಯಾಲಯದ ಹಣಕಾಸು ವಿಷಯಗಳನ್ನು 
ಸಮನ್ವಯಗೊಳಿಸತಕ್ಕದ್ದು ಮತ್ತು ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು . 

29, ಇತರ ಪ್ರಾಧಿಕಾರಗಳು. - ವಿಶ್ವವಿದ್ಯಾಲಯದ ಇತರ ಪ್ರಾಧಿಕಾರಗಳ ರಚನೆ, ಅಧಿಕಾರಗಳು ಹಾಗೂ ಪ್ರಕಾರ್ಯಗಳು ಪರಿನಿಯಮಗಳಿಂದ 
ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 
30 . ಒಂದು ಪ್ರಾಧಿಕಾರದ ಅಥವಾ ಸಂಸ್ಥೆಯ ಸದಸ್ಯತ್ವಕ್ಕೆ ಅನರ್ಹತೆ - ವಿಶ್ವವಿದ್ಯಾಲಯದ ಸಂಸ್ಥೆಗಳ ಯಾವುದೇ ಪ್ರಾಧಿಕಾರಗಳ ಒಬ್ಬ ವ್ಯಕ್ತಿಯು, 

(ಎ) ಅಸ್ವತ್ತ ಚಿತ್ತನಾಗಿದ್ದು ಹಾಗೆಂದು ಸಕ್ಷಮ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟಿದ್ದರೆ; 
( ಬಿ) ಅವಿಮುಕ್ತ ದಿವಾಳಿಯಾಗಿದ್ದರೆ; 


ಒಳ 


ಒ 


ಒ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

೨೫೫೩ 
(ಸಿ) ನೈತಿಕ ಅಧಃಪತನವನ್ನೊಳಗೊಳ್ಳುವ ಒಂದು ಅಪರಾಧಕ್ಕಾಗಿ ಅಪರಾಧಿ ಎಂದು ನಿರ್ಣೀತನಾಗಿದ್ದರೆ; 

ಖಾಸಗಿ ಬೋಧನಾ ತರಗತಿಗಳನ್ನು ನಡೆಸುತ್ತಿದ್ದರೆ ಅಥವಾ ಸ್ವತ: ನಿರತನಾಗಿದ್ದರೆ; 
ಯಾವುದೇ ವಿಧದಲ್ಲಿ, ಎಲ್ಲಿಯೇ , ಯಾವುದೇ ಪರೀಕ್ಷೆಯನ್ನು ನಡೆಸುವಲ್ಲಿ ಅನುಚಿತ ಅಭ್ಯಾಸದಲ್ಲಿ ತೊಡಗಿದ್ದಕ್ಕಾಗಿ ಅಥವಾ 

ಉತ್ತೇಜಿಸಿದ್ದಕ್ಕಾಗಿ ದಂಡಿತನಾಗಿದ್ದರೆ; 
( ಎಫ್) ಪ್ರಾಯೋಜಿತ ಸಂಸ್ಥೆಯು ಯಾವುದೇ ಪ್ರಾಧಿಕಾರಗಳ ಅಥವಾ ಸಂಸ್ಥೆಗಳ ಯಾವೊಬ್ಬ ಸದಸ್ಯನನ್ನು ಆ ಪದವನ್ನು 

ಹೊಂದಿರುವುದಕ್ಕೆ ಅರ್ಹನಲ್ಲನೆಂದು ಲಿಖಿತದಲ್ಲಿ ಅಭಿಪ್ರಾಯ ನೀಡಿದಾಗಲೆಲ್ಲಾ, 
- ಸದಸ್ಯನಾಗಿರುವುದಕ್ಕೆ ಅನರ್ಹನಾಗತಕ್ಕದ್ದು . 

31, ಖಾಲಿಸ್ಥಾನ ಇರುವ ಕಾರಣದಿಂದಾಗಿ ವ್ಯವಹರಣೆಗಳು ಅಸಿಂಧುವಾಗತಕ್ಕದ್ದಲ್ಲ.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರದ ಕಾರ್ಯ ಅಥವಾ 
ವ್ಯವಹರಣೆಗಳು ಕೇವಲ ಅದರಲ್ಲಿ ಯಾವುದೇ ಖಾಲಿಸ್ಥಾನ ಇದೆ ಎಂಬ ಕಾರಣದಿಂದ ಅಥವಾ ಪ್ರಾಧಿಕಾರದ ರಚನೆಯಲ್ಲಿ ದೋಷವಿದೆ ಎಂಬ ಕಾರಣದಿಂದ 
ಮಾತ್ರವೇ ಅಸಿಂಧುವಾಗತಕ್ಕದ್ದಲ್ಲ. 

32. ಕಾರ್ಯಸೂಚಿ ವಿಷಯಗಳ ಬಗ್ಗೆ ಉಪಬಂಧಗಳು.- (1) ಯಾವುದೇ ಕಾರ್ಯಸೂಚಿ ವಿಷಯಗಳನ್ನು ಕುಲಾಧಿಪತಿಯವರ 
ಪೂರ್ವಾನುಮೋದನೆಯನ್ನು ಪಡೆಯದೇ ಪ್ರಬಂಧಕ ಮಂಡಳಿಯ ಅಥವಾ ಕಾರ್ಯಕಾರಿ ಪರಿಷತ್ತು ಅಥವಾ ಯಾವುದೇ ಸಮಿತಿಯ ಸಭೆಗಳ 
ಕಾರ್ಯಸೂಚಿ ವಿಷಯಗಳಲ್ಲಿ ಸೇರಿಸತಕ್ಕದ್ದಲ್ಲ ಅಥವಾ ಚರ್ಚೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ ಮತ್ತು ತೀರ್ಮಾನಿಸತಕ್ಕದ್ದಲ್ಲ. 

( 2) ಈ ಅಧಿನಿಯಮದ ಯಾವುದೇ ಉಪಬಂಧಗಳನ್ನು ಪಾಲಿಸದೆ ಇರುವ ಸಂದರ್ಭದಲ್ಲಿ, ಕುಲಾಧಿಪತಿಯವರು ವಿಶ್ವವಿದ್ಯಾಲಯದ ಯಾವುದೇ 
ಪದಾಧಿಕಾರಿ ಅಥವಾ ಸಂಸ್ಥೆಯು ತೆಗೆದುಕೊಂಡ ಎಲ್ಲಾ ತೀರ್ಮಾನಗಳನ್ನು ವಿಪರ್ಯಯಗೊಳಿಸುವ ಮೂಲಕ ಪರಿಹಾರ ಕ್ರಮಗಳನ್ನು ಕೂಡಲೇ ಕೈಗೊಳ್ಳಲು 
ಅಧಿಕಾರವನ್ನು ಎಲ್ಲಾ ಸಮಯದಲ್ಲಿ ಹೊಂದಿರತಕ್ಕದ್ದು ಮತ್ತು ಅಂಥ ಪರಿಹಾರ ಕ್ರಮದ ಪರಿಣಾಮವಾಗಿ ಅಧಿನಿಯಮದ ಉಪಬಂಧಗಳನ್ನು ಪಾಲಿಸದೇ 
ವಿಶ್ವವಿದ್ಯಾಲಯದ ಪದಾಧಿಕಾರಿ ಅಥವಾ ಸಂಸ್ಥೆಯು ಕೈಗೊಂಡಿದ್ದ ಎಲ್ಲಾ ಅಂಥ ಕ್ರಮಗಳು , ಮೊದಲಿನಿಂದಲೂ ಶೂನ್ಯ ಮತ್ತು ಅಕೃತ ಎಂದು 
ಭಾವಿಸತಕ್ಕದ್ದು ಹಾಗೂ ತತ್ಪರಿಣಾಮವಾಗಿ, ಉಪಬಂಧ ಪಾಲಿಸದೇ ಇದ್ದ ವಿಷಯ ಅಥವಾ ನಿರ್ಧಾರದ ಸಂಬಂಧದಲ್ಲಿ ಅದಕ್ಕೆ ಮುಂಚೆ ಇದ್ದ ವಸ್ತುಸ್ಥಿತಿಯೇ 
ಮುಂದುವರಿಯತಕ್ಕದ್ದು. 

ಅಧ್ಯಾಯ - V 


ಪರಿನಿಯಮಗಳು ಮತ್ತು ವಿನಿಯಮಗಳು 


೩ 


೭ 


33. ಪರಿನಿಯಮಗಳು . - ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ಪರಿನಿಯಮಗಳು ವಿಶ್ವವಿದ್ಯಾಲಯಕ್ಕೆ ಮತ್ತು ಸಿಬ್ಬಂದಿಗೆ ಸಂಬಂಧಿಸಿದ 
ಎಲ್ಲಾ ಅಥವಾ ಯಾವುದೇ ವಿಷಯಕ್ಕೆ ಈ ಕೆಳಗಿನಂತೆ ಉಪಬಂಧ ಕಲ್ಪಿಸಬಹುದು, ಎಂದರೆ: 
(1) ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳ ಕಾರ್ಯಕಲಾಪಗಳನ್ನು ನಡೆಸುವ ಮತ್ತು ಈ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸದಿರುವ ಸಂಸ್ಥೆಗಳ 

ರಚನೆಯ ಕಾರ್ಯವಿಧಾನ; 
ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ, ವಿಶ್ವವಿದ್ಯಾಲಯ ದತ್ತಿ ನಿಧಿ, ಸಾಮಾನ್ಯ ನಿಧಿ ಹಾಗೂ ಅಭಿವೃದ್ಧಿ ನಿಧಿಗಳ ನಿರ್ವಹಣೆ; 
ಕುಲಪತಿಗಳು , ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿ ಇವರ ನೇಮಕಾತಿಯ ನಿಬಂಧನೆಗಳು ಹಾಗೂ ಷರತ್ತುಗಳು ಹಾಗೂ 
ಅವರ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು ; 
ವಿಶ್ವವಿದ್ಯಾಲಯದ ಇತರ ಅಧಿಕಾರಿಗಳ, ಅಧ್ಯಾಪಕರ ಮತ್ತು ನೌಕರರ ನೇಮಕಾತಿ ವಿಧಾನ ಹಾಗೂ ಸೇವಾ ನಿಬಂಧನೆಗಳು ಮತ್ತು 
ಷರತ್ತುಗಳು ; 
ವಿಶ್ವವಿದ್ಯಾಲಯ ಹಾಗೂ ಅದರ ಅಧಿಕಾರಿಗಳು, ವ್ಯಾಸಂಗ ವಿಭಾಗದ ( ಫ್ಯಾಕಲ್ಲಿ) ಸದಸ್ಯರು, ನೌಕರರು ಹಾಗೂ ವಿದ್ಯಾರ್ಥಿಗಳ ನಡುವೆ 
ಉಂಟಾದ ವಿವಾದಗಳನ್ನು ಪರಿಹರಿಸುವ ಕಾರ್ಯವಿಧಾನ; 

ವಿಭಾಗಗಳು ಮತ್ತು ವ್ಯಾಸಂಗ ವಿಭಾಗಗಳ ( ಫ್ಯಾಕಲ್ಟಿಗಳ) ಸೃಜನೆ, ರದ್ಧತಿ ಅಥವಾ ಪುನಾರಚನೆ ; 
( vii) ಇತರ ವಿಶ್ವವಿದ್ಯಾಲಯಗಳು ಅಥವಾ ಉನ್ನತ ಕಲಿಕಾ ಸಂಸ್ಥೆಗಳ ಜೊತೆಯಲ್ಲಿ ಸಹಕರಿಸಬೇಕಾದ ರೀತಿ; 
(vii) ಗೌರವ ಪದವಿಗಳ ನೀಡಿಕೆಯ ಕಾರ್ಯವಿಧಾನ ; 

ಉಚಿತ ಶಿಕ್ಷಣ ( ಫಿಶಿಪ್) ಮತ್ತು ವಿದ್ಯಾರ್ಥಿವೇತನ ಮಂಜೂರಾತಿಗೆ ಸಂಬಂಧಿಸಿದ ಉಪಬಂಧಗಳು; 
ವಿವಿಧ ವ್ಯಾಸಂಗ ಕ್ರಮಗಳಲ್ಲಿನ ಸೀಟುಗಳ ಸಂಖ್ಯೆಗೆ ಸಂಬಂಧಿಸಿದ ಕಾರ್ಯನೀತಿಗಳು ಮತ್ತು ಅಂಥ ವ್ಯಾಸಂಗ ಕ್ರಮಗಳಿಗೆ 
ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಕಾರ್ಯವಿಧಾನ; 
ವಿವಿಧ ವ್ಯಾಸಂಗ ಕ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ವಿಧಿಸಬಹುದಾದ ಶುಲ್ಕಕ್ಕೆ ಸಂಬಂಧಿಸಿದ ಕಾರ್ಯನೀತಿ; 
ಸಂಶೋಧನಾ ವೇತನಗಳು ( ಫೆಲೋಶಿಪ್‌ಗಳು), ವಿದ್ಯಾರ್ಥಿವೇತನಗಳು, ಶಿಷ್ಯವೇತನಗಳು, ಉಚಿತ ಶಿಕ್ಷಣ , ಪದಕಗಳು ಹಾಗೂ 

ಬಹುಮಾನಗಳನ್ನು ಪ್ರಾರಂಭಿಸುವುದು; 
( xiii ) ಪ್ರಬಂಧಕ ಮಂಡಳಿಯು ನಿರ್ಧರಿಸಬಹುದಾದ ಅಥವಾ ಈ ಅಧಿನಿಯಮದ ಅಡಿಯಲ್ಲಿ ಪರಿನಿಯಮಗಳ ಮೂಲಕ ಉಪಬಂಧ 

ಕಲ್ಪಿಸಬೇಕಾದ ಅಗತ್ಯತೆಯುಳ್ಳ ಯಾವುದೇ ಇತರ ವಿಷಯಗಳು. 


(ix) 


( xi) 


೨೫೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


34. ಪರಿನಿಯಮಗಳ ರಚನೆ ವಿಧಾನ.- (1) ವ್ಯವಸ್ಥಾಪನಾ ಮಂಡಳಿಯು ರಚಿಸಿದ ಮೊದಲ ಶಾಸನಗಳನ್ನು ಅನುಮೋದನೆಗಾಗಿ ಪ್ರಬಂಧಕ 
ಮಂಡಳಿಗೆ ಸಲ್ಲಿಸತಕ್ಕದ್ದು. 

(2 ) ವ್ಯವಸ್ಥಾಪನಾ ಮಂಡಳಿಯು ಸಲ್ಲಿಸಿದ ಮೊದಲ ಪರಿನಿಯಮಗಳನ್ನು ಪ್ರಬಂಧಕ ಮಂಡಳಿಯು ಪರಿಗಣಿಸತಕ್ಕದ್ದು ಹಾಗೂ ತಾನು 
ಅವಶ್ಯವೆಂದು ಭಾವಿಸಬಹುದಾದ ಅಂಥ ಮಾರ್ಪಾಡುಗಳು , ಯಾವುದಾದರು ಇದ್ದಲ್ಲಿ, ಅವುಗಳೊಡನೆ ತನ್ನ ಅನುಮೋದನೆಯನ್ನು ಡತಕ್ಕದ್ದು . 

(3) ವಿಶ್ವವಿದ್ಯಾಲಯವು, ಪ್ರಬಂಧಕ ಮಂಡಳಿಯು ಅನುಮೋದಿಸಿದ ಮೊದಲ ಪರಿನಿಯಮಗಳನ್ನು ವಿಶ್ವವಿದ್ಯಾಲಯದ ಅಧಿಸೂಚನೆಯಲ್ಲಿ 
ಪ್ರಕಟಿಸತಕ್ಕದ್ದು ಮತ್ತು ತದನಂತರ ಮೊದಲ ಪರಿನಿಯಮಗಳ ಪ್ರಕಟಣೆಯ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

35 . ಪರಿನಿಯಮಗಳ ತಿದ್ದುಪಡಿಯ ಅಧಿಕಾರ. - ಪ್ರಬಂಧಕ ಮಂಡಳಿಯು ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸಬಹುದು 
ಅಥವಾ ಪರಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ಅವನ್ನು ನಿರಸನಗೊಳಿಸಬಹುದು. 

36 . ವಿನಿಯಮಗಳು. - ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ವಿನಿಯಮಗಳು ಈ ಮುಂದಿನ ವಿಷಯಗಳಿಗೆ ಉಪಬಂಧಗಳನ್ನು 
ಕಲ್ಪಿಸಬಹುದು, ಎಂದರೆ: 

(1) ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳ ಪ್ರವೇಶ ಮತ್ತು ವಿದ್ಯಾರ್ಥಿ ಪಟ್ಟಿಯಲ್ಲಿ ಅವರುಗಳ ದಾಖಲಾತಿ ಹಾಗೂ ಮುಂದುವರಿಕೆ; 
(i) ವಿಶ್ವವಿದ್ಯಾಲಯದ ಎಲ್ಲಾ ಪದವಿಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳಿಗಾಗಿ ನಿಗದಿಪಡಿಸತಕ್ಕ ವ್ಯಾಸಂಗ ಕ್ರಮಗಳು; 
(i) ಪದವಿಗಳ ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳ ಪ್ರದಾನ; 
(iv) ಸಂಶೋಧನಾ ವೇತನಗಳು (ಫೆಲೋಶಿಪ್), ವಿದ್ಯಾರ್ಥಿವೇತನಗಳು, ಶಿಷ್ಯವೇತನಗಳು , ಪದಕಗಳು ಮತ್ತು ಬಹುಮಾನಗಳನ್ನು 

ನೀಡಲು ಷರತ್ತುಗಳು; 
(v) ಪರೀಕ್ಷೆಗಳನ್ನು ನಡೆಸುವುದು ಹಾಗೂ ಪರೀಕ್ಷೆ ನಡೆಸುವ ಸಂಸ್ಥೆಗಳು, ಪರೀಕ್ಷಕರು, ಪರೀಕ್ಷಾ ಮೇಲ್ವಿಚಾರಕರು, ಟ್ಯಾಬುಲೇಟರ್‌ಗಳು 

ಮತ್ತು ಮಾಡರೇಟರ್‌ಗಳ ನೇಮಕಾತಿ ಷರತ್ತುಗಳು ಮತ್ತು ವಿಧಾನ ಹಾಗೂ ಅವರ ಕರ್ತವ್ಯಗಳು; 
(vi) ವಿಶ್ವವಿದ್ಯಾಲಯದ ಪರೀಕ್ಷೆಗಳಿಗೆ, ಪದವಿಗಳಿಗೆ ಹಾಗೂ ಇತರ ಶೈಕ್ಷಣಿಕ ಪ್ರಶಸ್ತಿಗಳಿಗೆ ಪ್ರವೇಶಕ್ಕೆ ವಿಧಿಸತಕ್ಕ ಶುಲ್ಕ ; 
( vi) ವಿಶ್ವವಿದ್ಯಾಲಯ ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಿವಾಸಕ್ಕಾಗಿ ಷರತ್ತುಗಳು; 
(vii) ವಿಶ್ವವಿದ್ಯಾಲಯ ಅಥವಾ ಒಂದು ಘಟಕ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಪಾಲನೆ; 
| (ix) ಈ ಅಧಿನಿಯಮದ ಅಡಿಯಲ್ಲಿನ ಪರಿನಿಯಮಗಳಲ್ಲಿ ಉಪಬಂಧ ಕಲ್ಪಿಸಬಹುದಾಂಥ ಇತರ ಎಲ್ಲಾ ವಿಷಯಗಳು. 

37 . ವಿನಿಯಮಗಳ ರಚನೆ ವಿಧಾನ - ವಿನಿಯಮಗಳನ್ನು ಶೈಕ್ಷಣಿಕ ಪರಿಷತ್ತು ರಚಿಸತಕ್ಕದ್ದು ಹಾಗೂ ವ್ಯವಸ್ಥಾಪನಾ ಮಂಡಳಿಯು 
ಅನುಮೋದಿಸತಕ್ಕದ್ದು. 

38 . ವಿನಿಯಮಗಳ ತಿದ್ದುಪಡಿಗೆ ಅಧಿಕಾರ ವ್ಯವಸ್ಥಾಪನಾ ಮಂಡಳಿಯ ಅನುಮೋದನೆಯೊಡನೆ ಶೈಕ್ಷಣಿಕ ಪರಿಷತ್ತು ಹೊಸ ವಿನಿಯಮಗಳನ್ನು 
ಅಥವಾ ಹೆಚ್ಚುವರಿ ವಿನಿಯಮಗಳನ್ನು ರಚಿಸಬಹುದು ಅಥವಾ ವಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ನಿರಸನಗೊಳಿಸಬಹುದು. 

39. ಶುಲ್ಕ ನಿಯಂತ್ರಣ ಸಮಿತಿ.- (1) ಸರ್ಕಾರವು ರಚಿಸಿದ ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ಅಥವಾ ಉಚ್ಚ ನ್ಯಾಯಾಲಯದ 
ನ್ಯಾಯಾಧೀಶರು ಮುಖ್ಯಸ್ಥರಾಗಿರುವ ಮತ್ತು ವಿಶ್ವವಿದ್ಯಾಲಯದ ಕುಲಾಧಿಪತಿ, ಕುಲಪತಿ, ಉನ್ನತ ಶಿಕ್ಷಣ ಪ್ರಭಾರದಲ್ಲಿರುವ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಅಥವಾ ಕಾರ್ಯದರ್ಶಿ ಅಥವಾ ಉಪ ಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರು, ವೈದ್ಯಕೀಯ ಶಿಕ್ಷಣದ ಪ್ರಧಾನ 
ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ ಅಥವಾ ಉಪಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರು , ಒಬ್ಬ ಮಹಿಳೆಯೂ 
ಸೇರಿದಂತೆ ಪ್ರಬಂಧಕ ಮಂಡಳಿಯು ನಾಮನಿರ್ದೇಶಿಸಿದ ಇಬ್ಬರು ಶಿಕ್ಷಣ ತಜ್ಞರು ಇವರುಗಳನ್ನು ಒಳಗೊಂಡ ಒಂದು ಶುಲ್ಕ ನಿಯಂತ್ರಣ ಸಮಿತಿಯು, 9ನೇ 
ಪ್ರಕರಣದ ಅಡಿಯಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಮೀಸಲಿರಿಸಿದ ವಿಶ್ವವಿದ್ಯಾಲಯದ ಸ್ಥಾನಗಳ ಶುಲ್ಕವನ್ನು ನಿಯಂತ್ರಿಸತಕ್ಕದ್ದು. ಸಮಿತಿಯಲ್ಲಿ ಈ 
ಉದ್ದೇಶಕ್ಕಾಗಿ ಒಬ್ಬರು ಖ್ಯಾತ ಚಾರ್ಟಡ್್ರ ಅಕೌಂಟೆಂಟ್ ರವರನ್ನು ಸಹ ಸದಸ್ಯನನ್ನಾಗಿ ಸೇರಿಸಿಕೊಳ್ಳತಕ್ಕದ್ದು. 
(2) ಸಮಿತಿಯು ವಿಶ್ವವಿದ್ಯಾಲಯದ ಪ್ರವೇಶಗಳ ಮತ್ತು ಶುಲ್ಕದ ಸಂಗ್ರಹಣೆಯ ಅನುಪಾಲನೆಯನ್ನು ನೋಡಿಕೊಳ್ಳತಕ್ಕದ್ದು. 

ಅಧ್ಯಾಯ - VI 

ಸಂಕೀರ್ಣ 
40 . ನೌಕರರ ಸೇವಾ ಷರತ್ತುಗಳು.- (1) ಪರಿನಿಯಮಗಳ ಮತ್ತು ವಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಥವಾ ನಿಯಮಗಳ 
ಮೂಲಕ ನಿಯಮಿಸಬಹುದಾದ ಅಂಥ ನಿಬಂಧನೆಗಳು ಮತ್ತು ಷರತ್ತುಗಳು , ಯಾವುದಾದರೂ ಇದ್ದಲ್ಲಿ, ಅವುಗಳಿಗೆ ಒಳಪಟ್ಟು ಪ್ರತಿಯೊಬ್ಬ ನೌಕರನು ಲಿಖಿತ 
ಕರಾರಿನ ಅಡಿಯಲ್ಲಿ ನೇಮಕಗೊಳ್ಳತಕ್ಕದ್ದು ಮತ್ತು ಅದನ್ನು ವಿಶ್ವವಿದ್ಯಾಲಯದಲ್ಲಿ ಇಟ್ಟುಕೊಳ್ಳತಕ್ಕದ್ದು ಹಾಗೂ ಅದರ ಪ್ರತಿಯನ್ನು ಸಂಬಂಧಪಟ್ಟ ನೌಕರನಿಗೆ 
ನೀಡತಕ್ಕದ್ದು. 

( 2) ನೌಕರರ ವಿರುದ್ಧ ಶಿಸ್ತು ಕ್ರಮವನ್ನು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಕಾರ್ಯವಿಧಾನಗಳ ಮೂಲಕ ನಿಯಂತ್ರಿಸತಕ್ಕದ್ದು. 

(3) ಕರಾರಿನಿಂದಾಗಿ ವಿಶ್ವವಿದ್ಯಾಲಯ ಮತ್ತು ನೌಕರನ ಮಧ್ಯದಲ್ಲಿ ಉದ್ಭವಿಸಬಹುದಾದ ಯಾವುದೇ ವಿವಾದವನ್ನು , ಲಿಖಿತ ಕರಾರಿನಲ್ಲಿ 
ಉಪಬಂಧಿಸಿದ ವಿಧಾನದಲ್ಲಿ ಹಾಗೂ ಪರಿನಿಯಮಗಳ ಅನುಸಾರವಾಗಿ ಪರಿಹರಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೫೫೫ 


42 


41 . ಮೇಲ್ಮನವಿ ಹಕ್ಕು - ವಿಶ್ವವಿದ್ಯಾಲಯವು ತನ್ನ ನೌಕರರ ಅಥವಾ ವಿದ್ಯಾರ್ಥಿಗಳ ವಿರುದ್ಧ ಶಿಸಸ್ತ ಕ್ರಮ ಕೈಗೊಂಡ ಸಂದರ್ಭದಲ್ಲಿ , ಬಾಧಿತ 
ನೌಕರ ಅಥವಾ ವಿದ್ಯಾರ್ಥಿಗಳು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಮೇಲ್ಮನವಿ ಹಕ್ಕನ್ನು ಹೊಂದಿರತಕ್ಕದ್ದು. 

42. ಭವಿಷ್ಯ ಅಥವಾ ನಿವೃತ್ತಿ ವೇತನ ನಿಧಿ - ವಿಶ್ವವಿದ್ಯಾಲಯವು, ತನ್ನ ನೌಕರರ ಪ್ರಯೋಜನಕ್ಕಾಗಿ, ಪರಿನಿಯಮಗಳು ಮತ್ತು ಜಾರಿಯಲ್ಲಿರುವ 
ಕಾನೂನುಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಂಥ ವಿಧಾನದಲ್ಲಿ ಮತ್ತು ಅಂಥ ಷರತ್ತುಗಳಿಗೆ ಒಳಪಟ್ಟು ತಾನು ಸೂಕ್ತವೆಂದು ಭಾವಿಸಬಹುದಾದ 
ಅಂಥ ಭವಿಷ್ಯ ಅಥವಾ ನಿವೃತ್ತಿ ವೇತನ ನಿಧಿಯನ್ನು ರಚಿಸತಕ್ಕದ್ದು ಹಾಗೂ ಅಂಥ ವಿಮಾ ಯೋಜನೆಗಳನ್ನು ಒದಗಿಸತಕ್ಕದ್ದು. 

43. ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು ಮತ್ತು ಸಂಸ್ಥೆಗಳ ರಚನೆಯ ವಿವಾದಗಳು.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಇತರ 
ಸಂಸ್ಥೆಯ ಸದಸ್ಯನಾಗಿ ಯಾವೊಬ್ಬ ವ್ಯಕ್ತಿಯು ಸೂಕ್ತವಾಗಿ ಆಯ್ಕೆಯಾಗಿದ್ದಾನೆಯೇ ಅಥವಾ ನೇಮಕಗೊಂಡಿದ್ದಾನೆಯೇ ಅಥವಾ ಅದಕ್ಕೆ ಅರ್ಹನಾಗಿದ್ದಾನೆಯೇ 
ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ, ಆ ವಿಷಯವನ್ನು ತೀರ್ಮಾನಕ್ಕಾಗಿ ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು ಮತ್ತು ಅವರ ತೀರ್ಮಾನವು 
ಅಂತಿಮವಾಗಿರತಕ್ಕದ್ದು . 

44 . ಸಮಿತಿಗಳ ರಚನೆ.- 23ನೇ ಪ್ರಕರಣದಲ್ಲಿ ನಮೂದಿಸಿದ ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರವು ತಾನು ಸೂಕ್ತವೆಂದು 
ಭಾವಿಸಬಹುದಾದ ಅಂಥ ಅಧಿಕಾರವನ್ನು ಹೊಂದಿರುವ ಅಂಥ ಸದಸ್ಯರನ್ನು ಒಳಗೊಂಡ ಅಂಥ ಪ್ರಾಧಿಕಾರದ ಒಂದು ಸಮಿತಿಯನ್ನು ರಚಿಸಲು 
ಅಧಿಕಾರವನ್ನು ಹೊಂದಿರತಕ್ಕದ್ದು. 

45. ಆಕಸ್ಮಿಕವಾಗಿ ಖಾಲಿಯಾದ ಸ್ಥಾನಗಳನ್ನು ತುಂಬುವುದು. ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಸಂಸ್ಥೆಯ ಪದನಿಮಿತ್ತ 
ಸದಸ್ಯರನ್ನು ಹೊರತುಪಡಿಸಿ, ಸದಸ್ಯರ ಪೈಕಿ ಯಾವುದೇ ಸ್ಥಾನವು ಆಕಸ್ಮಿಕವಾಗಿ ಖಾಲಿಯಾದರೆ , ಯಾರ ಸ್ಥಾನವು ಖಾಲಿಯಾಗಿ ತುಂಬಬೇಕಾಗಿ 
ಬಂದಿದೆಯೋ ಆ ಸದಸ್ಯನನ್ನು ಯಾವ ರೀತಿಯಲ್ಲಿ ಆರಿಸಲಾಗಿತ್ತೋ ಅದೇ ರೀತಿಯಲ್ಲಿ ಹೊಸ ಸದಸ್ಯನನ್ನು ಆರಿಸಿ ಭರ್ತಿ ಮಾಡತಕ್ಕದ್ದು ಮತ್ತು ಹಾಗೆ 
ಖಾಲಿ ಸ್ಥಾನವನ್ನು ಭರ್ತಿ ಮಾಡಿದ ವ್ಯಕ್ತಿಯು ಆತನು ಯಾವ ಸದಸ್ಯನ ಸ್ಥಾನದಲ್ಲಿ ಭರ್ತಿಯಾಗಿರುವನೋ ಆ ಸದಸ್ಯನು ಪ್ರಾಧಿಕಾರ ಅಥವಾ ಸಂಸ್ಥೆಯ 
ಸದಸ್ಯನಾಗಿ ಉಳಿಯುತ್ತಿದ್ದ ಬಾಕಿ ಅವಧಿಯವರೆಗೆ ಮಾತ್ರ ಸದಸ್ಯನಾಗಿರತಕ್ಕದ್ದು. 

46. ಸದ್ಭಾವನೆಯಿಂದ ಕೈಗೊಂಡ ಕ್ರಮದ ರಕ್ಷಣೆ.- ಈ ಅಧಿನಿಯಮ ಅಥವಾ ಪರಿನಿಯಮಗಳು ಅಥವಾ ನಿಯಮಗಳಿಗೆ ಅನುಸಾರವಾಗಿ 
ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದ ಯಾವುದೇ ಕಾರ್ಯಕ್ಕಾಗಿ ವಿಶ್ವವಿದ್ಯಾಲಯದ ಯಾವೊಬ್ಬ ಅಧಿಕಾರಿ ಅಥವಾ ಇತರ ನೌಕರರ 
ವಿರುದ್ಧ ಯಾವುದೇ ದಾವೆ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು ನಡೆಸಲು ಅವಕಾಶ ಇರತಕ್ಕದ್ದಲ್ಲ. 
47 . ತಾತ್ಕಾಲಿಕ ಉಪಬಂಧಗಳು.- ಈ ಅಧಿನಿಯಮ ಮತ್ತು ಪರಿನಿಯಮಗಳ ಯಾವುದೇ ಇತರ ಉಪಬಂಧಗಳಲ್ಲಿ ಏನೇ ಇದ್ದರೂ , 

(1) ಮೊದಲ ಕುಲಪತಿ ಮತ್ತು ಸಹಕುಲಪತಿ, ಯಾರಾದರೂ ಇದ್ದರೆ , ಅವರನ್ನು ಕುಲಾಧಿಪತಿಯವರು ನೇಮಕಮಾಡತಕ್ಕದ್ದು; 
(i) ಮೊದಲ ಕುಲಸಚಿವರನ್ನು ಮತ್ತು ಮೊದಲ ಹಣಕಾಸು ಅಧಿಕಾರಿಯವರನ್ನು ಕುಲಾಧಿಪತಿಯವರು ನೇಮಕಮಾಡತಕ್ಕದ್ದು; 

ಮತ್ತು | 
(i) ಮೊದಲ ವ್ಯವಸ್ಥಾಪನ ಮಂಡಳಿ, ಮೊದಲ ಹಣಕಾಸು ಸಮಿತಿ, ಮೊದಲ ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು ಹಾಗೂ 

ಮೊದಲ ಶೈಕ್ಷಣಿಕ ಪರಿಷತ್ತನ್ನು ಕುಲಾಧಿಪತಿಯವರು ರಚಿಸತಕ್ಕದ್ದು. 
48 , ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ.- (1) ವಿಶ್ವವಿದ್ಯಾಲಯವು, ಕನಿಷ್ಠ ಇಪ್ಪತ್ತೈದುಕೋಟಿರೂಪಾಯಿಗಳನ್ನುಳ್ಳ ಒಂದು ಶಾಶ್ವತ ಶಾಸನಬದ್ಧ ದತ್ತಿ 
ನಿಧಿಯನ್ನು ಸ್ಥಾಪಿಸತಕ್ಕದ್ದು ಇದರ ಪೈಕಿ ಕನಿಷ್ಠ ಹದಿನೈದುಕೋಟಿರೂಪಾಯಿಗಳು ನಗದು ರೂಪದಲ್ಲಿ ಮತ್ತು ಇನ್ನುಳಿದದ್ದು ಬ್ಯಾಂಕ್ ಗ್ಯಾರಂಟಿ ರೂಪದಲ್ಲಿ 
ಇರತಕ್ಕದ್ದು ಮತ್ತು ಇದನ್ನು ತಾನಾಗಿಯೆ ಹೆಚ್ಚಿಸಬಹುದಾಗಿದ್ದು ಆದರೆ ಕಡಿಮೆ ಮಾಡತಕ್ಕದ್ದಲ್ಲ. 

ಪರಂತು , ಬೆಂಗಳೂರು ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊರಗಿರುವ ವಿಶ್ವವಿದ್ಯಾಲಯದ ಸಂದರ್ಭದಲ್ಲಿ ಕನಿಷ್ಠ ಹತ್ತು ಕೋಟಿ 
ರೂಪಾಯಿಗಳು ನಗದು ರೂಪದಲ್ಲಿರತಕ್ಕದ್ದು ಮತ್ತು ಉಳಿದ ಐದು ಕೋಟಿರೂಪಾಯಿಗಳು ಬ್ಯಾಂಕ್ ಗ್ಯಾರಂಟಿಯ ರೂಪದಲ್ಲಿರತಕ್ಕದ್ದು. 

(2) ವಿಶ್ವವಿದ್ಯಾಲಯವು, ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ಶಾಶ್ವತ ಶಾಸನಬದ್ದ ದತ್ತಿ ನಿಧಿಯ ಹಣವನ್ನು ಹೂಡಲು ಅಧಿಕಾರವನ್ನು 
ಹೊಂದಿರತಕ್ಕದ್ದು . 

(3) ವಿಶ್ವವಿದ್ಯಾಲಯವು ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಗೆ 
ವರ್ಗಾವಣೆ ಮಾಡಬಹುದು. ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ, ಇತರ ಯಾವ ಸಂದರ್ಭಗಳಲ್ಲೂ ಶಾಶ್ವತ 
ಶಾಸನಬದ್ಧ ದತ್ತಿ ನಿಧಿಯಿಂದ ಯಾವುದೇ ಮೊಬಲಗನ್ನೂ ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 

(4) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಿಂದ ಸ್ವೀಕರಿಸಿದ ವರಮಾನದ ಶೇಕಡಾ ಎಪ್ಪತ್ತೈದರಷ್ಟನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಥವಾ 
ಸಾಮಾನ್ಯ ಕೆಲಸಗಳ ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು. ಉಳಿದ ಶೆಕಡಾ ಇಪ್ಪತ್ತೈದರಷ್ಟನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಲ್ಲಿ ಪುನ: ತೊಡಗಿಸತಕ್ಕದ್ದು. 

49. ವಿಶ್ವವಿದ್ಯಾಲಯದ ದತ್ತಿ ನಿಧಿ.- (1) ವಿಶ್ವವಿದ್ಯಾಲಯವು, ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ ನಿಧಿಗಳನ್ನು ಒಳಗೊಂಡ 
ವಿಶ್ವವಿದ್ಯಾಲಯದ ದತ್ತಿ ನಿಧಿಯನ್ನು ಸ್ಥಾಪಿಸತಕ್ಕದ್ದು. ಇದು ಕಾಲಕಾಲಕ್ಕೆ ಸ್ವೀಕರಿಸಬಹುದಾದ ದೇಣಿಗೆಗಳು ಮತ್ತು ಇತರ ನಿಧಿಗಳನ್ನು ಒಳಗೊಂಡಿರತಕ್ಕದ್ದು. 

(2) ವಿಶ್ವವಿದ್ಯಾಲಯವು, ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ವಿಧಾನದಲ್ಲಿ ವಿಶ್ವವಿದ್ಯಾಲಯದ ದತ್ತಿನಿಧಿಯನ್ನು ಹೂಡುವ 
ಅಧಿಕಾರವನ್ನು ಹೊಂದಿರತಕ್ಕದ್ದು. 

(3) ವಿಶ್ವವಿದ್ಯಾಲಯ ದತ್ತಿ ನಿಧಿಯು, ವಿಶ್ವವಿದ್ಯಾಲಯವು ತನ್ನ ಸಾಮಾಜಿಕ ಧೈಯೋದ್ದೇಶಗಳನ್ನು ನೆರವೇರಿಸುವ ಸಂದರ್ಭದಲ್ಲಿ ಮತ್ತು/ ಅಥವಾ 
ಮುಂಗಾಣದ ಸನ್ನಿವೇಶದಲ್ಲಿ ಉದ್ಭವಿಸಬಹುದಾದ ಹಣಕಾಸು ಸವಾಲುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ , ಸ್ವಇಚ್ಛೆಯಿಂದ ನಿರ್ವಹಿಸಿಕೊಂಡು ಬರಲು 
ಮತ್ತು ಜವಾಬ್ದಾರಿಯಿಂದ ಹಣ ಹೂಡಿಕೆ ಮಾಡಲು ಇಚ್ಛೆಯುಳ್ಳವರಾಗಿ ಸ್ವಯಂ ವಿಧಿಸಿಕೊಂಡ ನಿಧಿಯಾಗಿರತಕ್ಕದ್ದು. 


೨೫೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


(4) ವಿಶ್ವವಿದ್ಯಾಲಯವು, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ವಿಶ್ವವಿದ್ಯಾಲಯದ ದತ್ತಿ ನಿಧಿಗೆ 
ವರ್ಗಾಯಿಸಬಹುದು. ವಿಶ್ವವಿದ್ಯಾಲಯದ ಸಮಾಪಣೆಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ, ಇತರ ಯಾವ ಸಂದರ್ಭಗಳಲ್ಲೂ ವಿಶ್ವವಿದ್ಯಾಲಯದ 
ದತ್ತಿ ನಿಧಿಯಿಂದ ಯಾವುದೇ ಮೊಬಲಗನ್ನು ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 

( 5) ವಿಶ್ವವಿದ್ಯಾಲಯದ ದತ್ತಿ ನಿಧಿಯಿಂದ ಬರುವ ವರಮಾನದ ಶೇಕಡಾ ಎಂಭತ್ತರಷ್ಟನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಥವಾ ಸಾಮಾನ್ಯ 
ಕೆಲಸದ ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು. ಉಳಿದ ಶೇಕಡಾ ಇಪ್ಪತ್ತರಷ್ಟನ್ನು ವಿಶ್ವವಿದ್ಯಾಲಯದ ದತ್ತಿ ನಿಧಿಯಲ್ಲಿ ಪುನಃ ತೊಡಗಿಸತಕ್ಕದ್ದು. 

50 . ಸಾಮಾನ್ಯ ನಿಧಿ.- (1) ವಿಶ್ವವಿದ್ಯಾಲಯವು, ಒಂದು ಸಾಮಾನ್ಯ ನಿಧಿಯನ್ನು ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ ಮೊಬಲಗುಗಳನ್ನು 
ಜಮಾ ಮಾಡತಕ್ಕದ್ದು , ಎಂದರೆ: 

(1) ವಿಶ್ವವಿದ್ಯಾಲಯವು ವಿಧಿಸಬಹುದಾದ ಎಲ್ಲಾ ಶುಲ್ಕಗಳು; 

ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವುದೇ ಇತರ ಮೂಲದಿಂದ 

ಸ್ವೀಕರಿಸಲಾದ ಎಲ್ಲಾ ಮೊತ್ತ; 
(i) ವಿಶ್ವವಿದ್ಯಾಲಯಕ್ಕೆ ಮಾಡಿದ ಎಲ್ಲಾ ದೇಣಿಗೆಗಳು; 
(iv ) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವೊಬ್ಬ ಇತರ ವ್ಯಕ್ತಿ ಅಥವಾ 

ಸಂಸ್ಥೆಯು ಈ ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು / ವಂತಿಗೆಗಳು; 
( 2) ಸಾಮಾನ್ಯ ನಿಧಿಗೆ ಜಮಾ ಮಾಡುವ ನಿಧಿಗಳನ್ನು ವಿಶ್ವವಿದ್ಯಾಲಯದ ಎಲ್ಲಾ ಆವರ್ತಕ ವೆಚ್ಚಗಳನ್ನು ಭರಿಸಲು ಉಪಯೋಗಿಸಕೊಳ್ಳತಕ್ಕದ್ದು. 

51 . ಅಭಿವೃದ್ಧಿ ನಿಧಿ.- (1) ವಿಶ್ವವಿದ್ಯಾಲಯವು, ಒಂದು ಅಭಿವೃದ್ಧಿ ನಿಧಿಯನ್ನು ಸಹ ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ ಮೊಬಲಗುಗಳನ್ನು 
ಜಮಾ ಮಾಡತಕ್ಕದ್ದು, ಎಂದರೆ: 

(1) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ವಿದ್ಯಾರ್ಥಿಗಳಿಂದ ವಿಧಿಸಬಹುದಾದ ಅಭಿವೃದ್ಧಿ 

ಶುಲ್ಕಗಳು; 
(i) ವಿಶ್ವವಿದ್ಯಾಲಯದ ಅಭಿವೃದ್ಧಿಯ ಉದ್ದೇಶಗಳಿಗಾಗಿ ಯಾವುದೇ ಇತರ ಮೂಲಗಳಿಂದ ಸ್ವೀಕರಿಸಿದ ಎಲ್ಲಾ ಮೊತ್ತ; 
(i) ವಿಶ್ವವಿದ್ಯಾಲಯಕ್ಕೆ ಮಾಡಿದ ಎಲ್ಲಾ ವಂತಿಗೆಗಳು; 
(iv ) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವೊಬ್ಬ ಇತರ ವ್ಯಕ್ತಿ ಅಥವಾ ಸಂಸ್ಥೆಯು 

ಈ ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು/ ವಂತಿಗೆಗಳು; ಮತ್ತು 
(v) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಿಂದ ಸ್ವೀಕರಿಸಲಾದ ಎಲ್ಲಾ ವರಮಾನಗಳು. 
(2) ಅಭಿವೃದ್ಧಿ ನಿಧಿಗೆ ಕಾಲಕಾಲಕ್ಕೆ ಜಮಾ ಮಾಡಿದ ನಿಧಿಯನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿಗಾಗಿ ಉಪಯೋಗಿಸಕೊಳ್ಳತಕ್ಕದ್ದು. 

52. ನಿಧಿಗಳ ನಿರ್ವಹಣೆ - 48, 49, 50 ಮತ್ತು 51ನೇ ಪ್ರಕರಣಗಳಡಿಯಲ್ಲಿ ಸ್ಥಾಪಿಸಲಾದ ನಿಧಿಗಳನ್ನು ಪ್ರಬಂಧಕ ಮಂಡಳಿಯ ಸಾಮಾನ್ಯ 
ಮೇಲ್ವಿಚಾರಣೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟು ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ನಿಯಂತ್ರಿಸತಕ್ಕದ್ದು ಹಾಗೂ ನಿರ್ವಹಿಸತಕ್ಕದ್ದು. 

53 . ವಾರ್ಷಿಕ ವರದಿ.- (1) ವಿಶ್ವವಿದ್ಯಾಲಯದ ವಾರ್ಷಿಕ ವರದಿಯನ್ನು ವ್ಯವಸ್ಥಾಪನಾ ಮಂಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು 
ಅದರ ಅನುಮೋದನೆಗಾಗಿ ಪ್ರಬಂಧಕ ಮಂಡಳಿಗೆ ಸಲ್ಲಿಸತಕ್ಕದ್ದು. 

(2) ಪ್ರಬಂಧಕ ಮಂಡಳಿಯು ವಾರ್ಷಿಕ ವರದಿಯನ್ನು ತನ್ನ ಸಭೆಯಲ್ಲಿ ಪರಿಗಣಿಸತಕ್ಕದ್ದು ಹಾಗೂ ಅದನ್ನು ಮಾರ್ಪಾಡುಗಳೊಡನೆ ಅಥವಾ 
ಮಾರ್ಪಾಡುಗಳಿಲ್ಲದೆ ಅನುಮೋದಿಸಬಹುದು. 

(3) ಪ್ರಬಂಧಕ ಮಂಡಳಿಯು ಸೂಕ್ತವಾಗಿ ಅನುಮೋದಿಸಿದ ವಾರ್ಷಿಕ ವರದಿಯ ಒಂದು ಪ್ರತಿಯನ್ನು ಪ್ರತಿವರ್ಷದ ಮಾರ್ಚ್ 31ಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ಡಿಸೆಂಬರ್ 31ಕ್ಕೆ ಮೊದಲು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

54 , ಲೆಕ್ಕಪತ್ರಗಳು ಮತ್ತು ಲೆಕ್ಕಪರಿಶೋಧನೆ.- (1) ವಿಶ್ವವಿದ್ಯಾಲಯದ ವಾರ್ಷಿಕ ಲೆಕ್ಕ ಪತ್ರ ಮತ್ತು ಜಮಾ ಖರ್ಚು ಪಟ್ಟಿಯನ್ನು ವ್ಯವಸ್ಥಾಪನಾ 
ಮಂಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು ವಿಶ್ವವಿದ್ಯಾಲಯಕ್ಕೆ ಎಲ್ಲಾ ಮೂಲಗಳಿಂದ ಪ್ರಾಪ್ತವಾಗುವ ಅಥವಾ ಸ್ವೀಕರಿಸಲಾಗುವ ಎಲ್ಲಾ ನಿಧಿಗಳು 
ಹಾಗೂ ವಿತರಿಸಿದ ಅಥವಾ ಸಂದಾಯ ಮಾಡಿದ ಎಲ್ಲಾ ಮೊಬಲಗುಗಳನ್ನು ವಿಶ್ವವಿದ್ಯಾಲಯವು ನಿರ್ವಹಿಸುವ ಲೆಕ್ಕಪತ್ರದಲ್ಲಿ ನಮೂದಿಸತಕ್ಕದ್ದು. 

(2) ವಿಶ್ವವಿದ್ಯಾಲಯದ ವಾರ್ಷಿಕ ಲೆಕ್ಕಪತ್ರಗಳನ್ನು ಪ್ರತಿ ವರ್ಷವೂ ಭಾರತದ ಚಾರ್ಟೆಡ್ ಅಕೌಟೆಂಟ್‌ಗಳ ಸಂಸ್ಥೆಯ ಸದಸ್ಯರಾಗಿರುವ ಒಬ್ಬ 
ಲೆಕ್ಕಪರಿಶೋಧಕರಿಂದ ಲೆಕ್ಕಪರಿಶೋಧನೆ ಮಾಡಿಸತಕ್ಕದ್ದು. 

(3) ವಾರ್ಷಿಕ ಲೆಕ್ಕಪತ್ರಗಳು ಮತ್ತು ಜಮಾ ಖರ್ಚು ಪಟ್ಟಿಯನ್ನು ಲೆಕ್ಕಪರಿಶೋಧನಾ ವರದಿಯೊಡನೆ, ಪ್ರತಿ ವರ್ಷದ ಮಾರ್ಚ್ 31ಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ನವೆಂಬರ್ 30ಕ್ಕೆ ಮೊದಲು ಪ್ರಬಂಧಕ ಮಂಡಳಿಗೆ ಸಲ್ಲಿಸತಕ್ಕದ್ದು. 

(4) ವಾರ್ಷಿಕ ಲೆಕ್ಕಪತ್ರಗಳು, ಜಮಾಖರ್ಚು ಪಟ್ಟಿ ಮತ್ತು ಲೆಕ್ಕಪರಿಶೋಧನಾ ವರದಿಯನ್ನು ಪ್ರಬಂಧಕ ಮಂಡಳಿಯು ತನ್ನ ಸಭೆಯಲ್ಲಿ 
ಪರ್ಯಾಲೋಚಿಸತಕ್ಕದ್ದು ಮತ್ತು ಪ್ರಬಂಧ ಮಂಡಳಿಯು ಅದನ್ನು ತನ್ನ ಅಭಿಪ್ರಾಯಗಳೊಡನೆ ಸಂದರ್ಶಕರಿಗೆ ಹಾಗೂ ಸರ್ಕಾರಕ್ಕೆ ಪ್ರತಿ ವರ್ಷದ 
ಡಿಸೆಂಬರ್ 31ಕ್ಕೆ ಮೊದಲು ಕಳುಹಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೫೫೭ 


55. ವಿಶ್ವವಿದ್ಯಾಲಯ ದಾಖಲೆಗಳ ರುಜುವಾತಿನ ಮಾದರಿ.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಸಮಿತಿಯ ಯಾವುದೇ ರಶೀದಿ, 
ಅರ್ಜಿ , ಸೂಚನೆ, ಆದೇಶ, ವ್ಯವಹರಣೆ ಅಥವಾ ಗೊತ್ತುವಳಿಯು ಅಥವಾ ವಿಶ್ವವಿದ್ಯಾಲಯದ ಸ್ವಾಧೀನದಲ್ಲಿರುವ ಇತರ ದಾಖಲೆಗಳು ಅಥವಾ 
ವಿಶ್ವವಿದ್ಯಾಲಯವು ಯುಕ್ತವಾಗಿ ನಿರ್ವಹಿಸುವ ಯಾವುದೇ ರಿಜಿಸ್ಟರ್‌ನಲ್ಲಿಯ ಯಾವುದೇ ನಮೂದುಗಳ ಪ್ರತಿಯನ್ನು, ಅದರ ಮೇಲೆ ಕುಲಸಚಿವರು 
ಪ್ರಮಾಣೀಕರಿಸಿದ್ದರೆ, ಅದನ್ನು ಅಂಥ ರಶೀದಿ, ಅರ್ಜಿ , ಸೂಚನೆ, ಆದೇಶ, ವ್ಯವಹರಣೆ, ಗೊತ್ತುವಳಿ ಅಥವಾ ದಾಖಲೆ ಅಥವಾ ರಿಜಿಸ್ಟರ್‌ನಲ್ಲಿ ಇರುವ 
ನಮೂದನ್ನು ಮೇಲ್ನೋಟದ ಸಾಕ್ಷ್ಯವೆಂಬುದಾಗಿ ಸ್ವೀಕರಿಸತಕ್ಕದ್ದು ಮತ್ತು ವಿಷಯಗಳ ಸಾಕ್ಷಿಯಾಗಿ ಅಂಗೀಕರಿಸತಕ್ಕದ್ದು ಹಾಗೂ ಮೂಲ ದಾಖಲೆಗಳನ್ನೇ 
ಸಲ್ಲಿಸಿದ್ದರೆ ಅದನ್ನು ದಾಖಲಿಸಿರುವ ವಿಷಯಗಳು ಮತ್ತು ವಹಿವಾಟುಗಳ ಸಾಕ್ಷ್ಯವಾಗಿ ಅಂಗೀಕರಿಸಲಾಗುತ್ತಿತ್ತೋ , ಅದೇ ರೀತಿಯಲ್ಲಿ ಇವನ್ನೂ ಸಾಕ್ಷ್ಯವಾಗಿ 
ಅಂಗೀಕರಿಸತಕ್ಕದ್ದು . 

56. ನಿರ್ದೇಶನಗಳನ್ನು ನೀಡಲು ರಾಜ್ಯ ಸರ್ಕಾರದ ಅಧಿಕಾರ.- ರಾಜ್ಯಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ 
ಅಥವಾ ಅದರಲ್ಲಿ ಇರುವ ಯಾವುವೇ ಉಪಬಂಧಗಳನ್ನು ಅಥವಾ ಅದರಡಿಯಲ್ಲಿ ರಚಿಸಿದ ಯಾವುದೇ ನಿಯಮಗಳು ಅಥವಾ ಆದೇಶಗಳನ್ನು 
ಕಾರ್ಯಗತಗೊಳಿಸುವುದಕ್ಕಾಗಿ ನಿರ್ದೇಶನ ನೀಡುವುದು ಅವಶ್ಯವೆಂದು ಅಥವಾ ಉಚಿತವೆಂದು ಅಭಿಪ್ರಾಯಪಟ್ಟಲ್ಲಿ ಅದು ಅಂಥ ನಿರ್ದೇಶನಗಳನ್ನು 
ನೀಡಬಹುದು ಮತ್ತು ವಿಶ್ವವಿದ್ಯಾಲಯದ ಪ್ರಬಂಧಕ ಮಂಡಳಿ ಅಥವಾ ಸಂದರ್ಭಾನುಸಾರವಾಗಿ ವ್ಯವಸ್ಥಾಪನಾ ಮಂಡಳಿಯು ಅಂಥ ಪ್ರತಿಯೊಂದು 
ನಿರ್ದೇಶನವನ್ನು ಪಾಲಿಸತಕ್ಕದ್ದು. 

57. ದಂಡಗಳು.- (1) ಈ ಅಧಿನಿಯಮದ ಅಥವಾ ಅದರ ಅಡಿಯಲ್ಲಿ ರಚಿತವಾದ ನಿಯಮಗಳು ಉಪಬಂಧಗಳನ್ನು ಅಥವಾ 
ಯಾವುದೇ ಪರೀಕ್ಷಾ ವಿಷಯಗಳನ್ನು ಅಥವಾ ಪದವಿಗಳನ್ನು ನೀಡುವುದಕ್ಕೆ ಅಥವಾ ಅಂಕಪಟ್ಟಿಗಳನ್ನು ನೀಡುವುದಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ 
ಉಲ್ಲಂಘನೆಗಳನ್ನು ಮಾಡುವ ಯಾವೊಬ್ಬ ವ್ಯಕ್ತಿಯು, ಅಪರಾಧ ನಿರ್ಣಯವಾದ ಮೇಲೆ, ಐವತ್ತು ಸಾವಿರ ರೂಪಾಯಿಗಳಿಗೆ ಕಡಿಮೆಯಲ್ಲದ ಆದರೆ ಹತ್ತು 
ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಆರು ತಿಂಗಳ ಅವಧಿಗಿಂತ ಕಡಿಮೆಯಲ್ಲದ ಆದರೆ ಎರಡು ವರ್ಷಗಳ 
ಅವಧಿಯವರೆಗೆ ವಿಸ್ತರಿಸಬಹುದಾದ ಕಾರಾವಾಸದಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದು: 

ಪರಂತು, ವಿಶ್ವವಿದ್ಯಾಲಯವೂ ಸಹ ಒಳಗೊಂಡಿರುವಲ್ಲಿ, ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲು ಈ ಅಧಿನಿಯಮದ ಅಡಿಯಲ್ಲಿ ನೀಡಲಾದ 
ಅನುಮತಿ ಪತ್ರವನ್ನು ಹಿಂತೆಗೆದುಕೊಳ್ಳತಕ್ಕದ್ದು. 

( 2) ಈ ಪ್ರಕರಣದ ಅಡಿಯಲ್ಲಿನ ದಂಡವನ್ನು ಇತರ ಯಾವುದೇ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸಲಾದ ದಂಡಕ್ಕೆ ಬಾಧಕವಾಗದಂತೆ 
ವಿಧಿಸಬಹುದು. 

58. ಪ್ರವೇಶಿಸುವ ಮತ್ತು ಪರಿಶೋಧಿಸುವ ಅಧಿಕಾರ.- ಈ ಉದ್ದೇಶಕ್ಕಾಗಿ, ರಾಜ್ಯಸರ್ಕಾರದಿಂದ ಪ್ರಾಧಿಕೃತಗೊಂಡ ಎ ಸಮೂಹದ ಅಧಿಕಾರಿ 
ದರ್ಜೆಗಿಂತ ಕಡಿಮೆ ಇಲ್ಲದ ದರ್ಜೆಯ ಯಾವೊಬ್ಬ ಅಧಿಕಾರಿಯು, ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ (ಕ್ಯಾಪಿಟೇಶನ್ ಶುಲ್ಕ ನಿಷೇಧ) ಅಧಿನಿಯಮ, 1984ರ 
(1984ರ ಕರ್ನಾಟಕ ಅಧಿನಿಯಮ 37) ಅಡಿಯಲ್ಲಿ ನಿರ್ದಿಷ್ಟಪಡಿಸಿರಬಹುದಾದ ಅಂಥ ಷರತ್ತುಗಳಿಗೆ ಒಳಪಟ್ಟು, ಈ ಅಧಿನಿಯಮದ ಉದ್ದೇಶಗಳಿಗಾಗಿ, ಆ 
ಅಧಿನಿಯಮದ 9ನೇ ಪ್ರಕರಣದ ಅಡಿಯಲ್ಲಿ ಉಪಬಂಧಿಸಲಾದಂತಹವೇ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಪ್ರಕಾರ್ಯಗಳನ್ನು ನೆರವೇರಿಸಲು 
ಅಧಿಕೃತನಾದ ಅಧಿಕಾರಿ ಎಂಬುದಾಗಿ ಭಾವಿಸತಕ್ಕದ್ದು . 

59. ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸಲು ನಿರ್ದೇಶನವನ್ನು ನೀಡುವ ಅಧಿಕಾರ.- (1) ವಿಶ್ವವಿದ್ಯಾಲಯವು ತನ್ನ ರಚನೆ ಅಥವಾ 
ನಿಗಮನವನ್ನು ನಿಯಂತ್ರಿಸುವ ಕಾನೂನಿಗೆ ಅನುಸಾರವಾಗಿ ತನ್ನ ಸಮಾಪನವನ್ನು ಉದ್ದೇಶಿಸಿದ್ದಲ್ಲಿ, ಅದು ಕನಿಷ್ಠ ಆರು ತಿಂಗಳ ಲಿಖಿತ ಪೂರ್ವ 
ಸೂಚನೆಯನ್ನು (ನೋಟಿಸು) ಸರ್ಕಾರಕ್ಕೆ ನೀಡತಕ್ಕದ್ದು. 

(2) ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು, ಈ ಕೆಳಗಿನವುಗಳ ಬಗ್ಗೆ, ಎಂದರೆ: 

(1) ಪದವಿಯನ್ನು ನೀಡುವುದಕ್ಕಾಗಿ ಬೋಧನೆಯ ಗುಣಮಟ್ಟ; 
(i) ಶಿಕ್ಷಣದ ಗುಣಮಟ್ಟ; 
(i) ಉನ್ನತ ಶಿಕ್ಷಣದ ವ್ಯಾಪಾರೀಕರಣವನ್ನು ತಡೆಗಟ್ಟುವುದು ; 

(iv) ಅಧಿನಿಯಮದ ಉಪಬಂಧಗಳ ಉಲ್ಲಂಘನೆಯ ಬಗ್ಗೆ, ಯಾವುದಾದರೂ ಇದ್ದಲ್ಲಿ, 
- ಇವುಗಳ ಬಗ್ಗೆ ನಿಯತಕಾಲಿಕ ಪರಿವೀಕ್ಷಣೆಯನ್ನು ನಡೆಸತಕ್ಕದ್ದು ಮತ್ತು ಸರ್ಕಾರಕ್ಕೆ ವರದಿಯನ್ನು ಕಳುಹಿಸತಕ್ಕದ್ದು. 

(3) ದುರ್ವ್ಯವಹರಣೆ, ದುರಾಡಳಿತ ಮತ್ತು ಅಶಿಸ್ತು ಆಗಿದೆ ಎಂಬುದನ್ನು ಗುರುತಿಸಿದರೆ , ಸರ್ಕಾರವು, ವಿಶ್ವವಿದ್ಯಾಲಯದ ಆಡಳಿತವರ್ಗದವರಿಗೆ 
ಆಡಳಿತವನ್ನು ಸರಿಪಡಿಸಬೇಕೆಂದು ನಿರ್ದೇಶನಗಳನ್ನು ನೀಡತಕ್ಕದ್ದು . ನಿಯಮಿಸಬಹುದಾದ ಅಂಥ ಅವಧಿಯೊಳಗೆ ಆ ನಿರ್ದೆಶನಗಳನ್ನು ಪಾಲಿಸದಿದ್ದಲ್ಲಿ 

ಈ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು (ಕೋರ್ಸ್) ಸಮಾಪನಗೊಳಿಸುವ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವ ಹಕ್ಕು 
ಸರ್ಕಾರದಲ್ಲಿ ನಿಹಿತವಾಗಿರತಕ್ಕದ್ದು. 

( 4) ವಿಶ್ವವಿದ್ಯಾಲಯವನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು (ಕೋರ್ಸ್ ) ಸಮಾಪನಗೊಳಿಸುವ ವಿಧಾನವು, ಸರ್ಕಾರವು ಈ 
ಸಂಬಂಧದಲ್ಲಿ ನಿಯಮಿಸಬಹುದಾದಂತೆ ಇರತಕ್ಕದ್ದು: 

ಪರಂತು, ವಿಶ್ವವಿದ್ಯಾಲಯವು ತನ್ನ ಕಾರಣಗಳನ್ನು ಹೇಳಿಕೊಳ್ಳಲು ಸಮಂಜಸ ಅವಕಾಶಗಳನ್ನು ನೀಡಿದ ಹೊರತು ಅಂಥ ಯಾವುದೇ ಕ್ರಮವನ್ನು 
ಕೈಗೊಳ್ಳತಕ್ಕದ್ದಲ್ಲ. 

(5) (1) ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ನೋಟಿಸನ್ನು ಸ್ವೀಕರಿಸಿದ ಮೇಲೆ, ಸರ್ಕಾರವು ಸಂಬಂಧಿಸಿದ ನಿಯಂತ್ರಣಾ ಪ್ರಾಧಿಕಾರದೊಡನೆ 
ಸಮಾಲೋಚಿಸಿ , ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸಲು ಅಥವಾ ವ್ಯಾಸಂಗ ಕ್ರಮವನ್ನು ಪರಿಸಮಾಪನಗೊಳಿಸಲು ಉದ್ದೇಶಿಸಿದ ದಿನಾಂಕದಿಂದ, 


೨೫೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ವಿಶ್ವವಿದ್ಯಾಲಯದಲ್ಲಿ ನಿಯತ ವ್ಯಾಸಂಗ ಕ್ರಮಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಕೊನೆಯ ತಂಡ (ಬ್ಯಾಚ್) ತನ್ನ ವ್ಯಾಸಂಗ ಕ್ರಮವನ್ನು 
ಮುಗಿಸುವವರೆಗೆ ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ವಿಧಾನದಲ್ಲಿ ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡತಕ್ಕದ್ದು. 

60. ಸಮಾಪನೆಯ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ವೆಚ್ಚಗಳು.- (1) 59ನೇ ಪ್ರಕರಣದ (5) ನೇ ಉಪಪ್ರಕರಣದ ಅಡಿಯಲ್ಲಿ ವಿಶ್ವವಿದ್ಯಾಲಯದ 
ಆಡಳಿತವನ್ನು ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ಅದರ ಆಡಳಿತಾತ್ಮಕ ವೆಚ್ಚಗಳನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ 
ನಿಧಿಯಿಂದ ನೇಮಿಸಬಹುದಾದ ಅಂಥ ವಿಧಾನದಲ್ಲಿ ಭರಿಸತಕ್ಕದ್ದು . 

( 2) ವಿಶ್ವವಿದ್ಯಾಲಯದ ಆಡಳಿತವನ್ನು ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ವಿಶ್ವವಿದ್ಯಾಲಯದ ವೆಚ್ಚವನ್ನು ಭರಿಸಲು 48 , 49 , 50 ಮತ್ತು 51ನೇ 
ಪ್ರಕರಣಗಳ ಅಡಿಯಲ್ಲಿ ಉಲ್ಲೇಖಿಸಲಾದ ನಿಧಿಯು ಸಾಕಷ್ಟು ಇಲ್ಲದಿದ್ದಲ್ಲಿ, ಅಂಥ ವೆಚ್ಚವನ್ನು ಸರ್ಕಾರವು, ವಿಶ್ವವಿದ್ಯಾಲಯದ ಸ್ವತ್ತುಗಳು ಮತ್ತು ಆಸ್ತಿಗಳನ್ನು 
ವಿಲೇ ಮಾಡುವ ಮೂಲಕ ಭರಿಸತಕ್ಕದ್ದು . 

(3) ವಿಶ್ವವಿದ್ಯಾಲಯದ ಸಮಾಪನೆಯು ದುರ್ವ್ಯವಹರಣೆ ಅಥವಾ ದುರಾಡಳಿತದ ಕಾರಣಗಳಿಗಾಗಿ ಆಗಿದ್ದರೆ, ಸರ್ಕಾರವು ಅಂಥ 
ದುರ್ವ್ಯವಹಾರಕ್ಕೆ ಅಥವಾ ದುರಾಡಳಿತಕ್ಕೆ ಹೊಣೆಯಾಗಿರುವ ವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅವರ ಮೇಲೆ ತಾನು ಸೂಕ್ತವೆಂದು ಭಾವಿಸಬಹುದಾದ ಅಂಥ 
ದಂಡನೆಯನ್ನು ವಿಧಿಸಲು ಸ್ವತಂತ್ರವಾಗಿರತಕ್ಕದ್ದು . 

61 . ತೊಂದರೆಗಳ ನಿವಾರಣೆಗೆ ಅಧಿಕಾರ.- (1) ಈ ಅಧಿನಿಯಮದ ಉಪಬಂಧಗಳನ್ನು ಜಾರಿಗೊಳಿಸುವ ಸಂಬಂಧದಲ್ಲಿ ಯಾವುದೇ ತೊಂದರೆ 
ಉದ್ಭವಿಸಿದರೆ, ರಾಜ್ಯ ಸರ್ಕಾರವು, ಅಧಿಸೂಚನೆಯ ಅಥವಾ ಆದೇಶದ ಮೂಲಕ ತೊಂದರೆಯ ನಿವಾರಣೆಗಾಗಿ ಅವಶ್ಯಕ ಹಾಗೂ ಸಮಂಜಸವೆಂದು ತನಗೆ 
ಕಂಡುಬರುವಂಥ ಮತ್ತು ಈ ಅಧಿನಿಯಮದ ಉಪಬಂಧಗಳಿಗೆ ಅಸಂಗತವಲ್ಲದ ಉಪಬಂಧಗಳನ್ನು ರಚಿಸಬಹುದು: 

ಪರಂತು, ಈ ಅಧಿನಿಯಮವು ಪ್ರಾರಂಭವಾದ ದಿನಾಂಕದಿಂದ ಐದು ವರ್ಷಗಳು ಮುಕ್ತಾಯವಾದ ತರುವಾಯ ಈ ಪ್ರಕರಣದ ಅಡಿಯಲ್ಲಿ 
ಅಂಥ ಯಾವುದೇ ಅಧಿಸೂಚನೆ ಅಥವಾ ಆದೇಶವನ್ನು ಹೊರಡಿಸತಕ್ಕದ್ದಲ್ಲ. 

(2) (1) ನೇ ಉಪಪ್ರಕರಣದ ಅಡಿಯಲ್ಲಿ ಮಾಡಿದ ಪ್ರತಿಯೊಂದು ಆದೇಶವನ್ನು ಅದನ್ನು ರಚಿಸಿದ ತರುವಾಯ, ಆದಷ್ಟು ಬೇಗನೆ ರಾಜ್ಯ ವಿಧಾನ 
ಮಂಡಲದ ಮುಂದೆ ಮಂಡಿಸತಕ್ಕದ್ದು . 

62. ರಾಜ್ಯ ಸರ್ಕಾರದ ನಿಯಮಗಳ ರಚನಾಧಿಕಾರ.- (1) ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ 
ಅಧಿಸೂಚನೆಯ ಮೂಲಕ ನಿಯಮಗಳನ್ನು ರಚಿಸಬಹುದು 

( 2) ಈ ಅಧಿನಿಯಮದ ಅಡಿಯಲ್ಲಿ ಹೊರಡಿಸಲಾದ ಪ್ರತಿಯೊಂದು ನಿಯಮವನ್ನು , ಅದನ್ನು ರಚಿಸಿದ ತರುವಾಯ , ಆದಷ್ಟು ಬೇಗನೆ, ರಾಜ್ಯ 
ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ, ಒಂದು ಅಧಿವೇಶನದಲ್ಲಿ ಅಥವಾ ಎರಡು ಅಥವಾ ಹೆಚ್ಚು ನಿರಂತರ ಅಧಿವೇಶನಗಳಲ್ಲಿ 
ಅಡಕವಾಗಿರಬಹುದಾದ ಒಟ್ಟು ಮೂವತ್ತು ದಿನಗಳ ಅವಧಿಯವರೆಗೆ ಅದು ಅಧಿವೇಶನದಲ್ಲಿರುವಾಗ ಮಂಡಿಸತಕ್ಕದ್ದು ಮತ್ತು ಮೇಲೆ ಹೇಳಿದ ಅಧಿವೇಶನ 
ಅಥವಾ ನಿರಂತರ ಅಧಿವೇಶನಗಳ ನಿಕಟ ತರುವಾಯದ ಅಧಿವೇಶನವು ಮುಕ್ತಾಯವಾಗುವುದಕ್ಕೆ ಮೊದಲು ಉಭಯ ಸದನಗಳು ನಿಯಮದಲ್ಲಿ ಯಾವುದೇ 
ಮಾರ್ಪಾಡು ಮಾಡಲು ಒಪ್ಪಿದರೆ ಅಥವಾ ಆ ನಿಯಮವನ್ನು ರಚಿಸತಕ್ಕದ್ದಲ್ಲವೆಂದು ಉಭಯ ಸದನಗಳು ಒಪ್ಪಿದರೆ ತದನಂತರ ಅಂಥ ನಿಯಮವು ಹಾಗೆ 
ಮಾರ್ಪಾಟಾದ ರೀತಿಯಲ್ಲಿ ಪರಿಣಾಮಕಾರಿಯಾಗತಕ್ಕದ್ದು ಅಥವಾ ಸಂದರ್ಭಾನುಸಾರವಾಗಿ ಪರಿಣಾಮಕಾರಿಯಾಗತಕ್ಕದ್ದಲ್ಲ . ಆದಾಗ್ಯೂ , ಯಾವುದೇ ಅಂಥ | 
ಮಾರ್ಪಾಡು ಅಥವಾ ರದ್ದತಿಯು ಆ ನಿಯಮದ ಅಡಿಯಲ್ಲಿ ಈ ಮೊದಲು ಮಾಡಲಾದ ಯಾವುದೇ ಕಾರ್ಯದ ಮಾನ್ಯತೆಗೆ ಬಾಧಕವನ್ನು 
ಉಂಟುಮಾಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ.ಕೆ.ಬೋರೇಗೌಡ 

ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV -A | ಬೆಂಗಳೂರು, ಸೋಮವಾರ, ಮಾರ್ಚ್ ೪, ೨೦೧೩ (ಫಾಲ್ಗುಣ ೧೩ , ಶಕ ವರ್ಷ ೧೯೩೪) || ನಂ .೫೪೦ 
Part - IV -A Bangalore , Monday , March 4 , 2013 (Phalguna 13 , Shaka Varsha 1934 ) No . 540 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 43 ಶಾಸನ 2012 , ಬೆಂಗಳೂರು, ದಿನಾಂಕ: 04 .03. 2013 
ಶ್ರೀ ದೇವರಾಜ್ ಅರಸ್ ವಿಶ್ವವಿದ್ಯಾಲಯ ವಿಧೇಯಕ, 2012 - ಇದಕ್ಕೆ 2013ರ ಫೆಬವರಿ ತಿಂಗಳ ಇಪ್ಪತ್ತೈದನೇ ದಿನಾಂಕದಂದು ಘನತೆವೆತ್ತ 
ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 23 ಎಂಬುದಾಗಿ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 

2013 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 23 
(2013ರ ಮಾರ್ಚ್‌ ಮಾಹೆಯ ನಾಲ್ಕನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 


ವಿಶೇಷ ರಾಜ್ಯ ಪತ್ರಿಕೆ 


೨೫೫೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 
ಶ್ರೀ ದೇವರಾಜ್ ಅರಸ್ ವಿಶ್ವವಿದ್ಯಾಲಯ ಅಧಿನಿಮಯ , 2012 


(2013ರ ಫೆಬ್ರವರಿ ಮಾಹೆಯ ಇಪ್ಪತ್ತೈದನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿಯನ್ನು ಪಡೆಯಲಾಗಿದೆ) 
ಶ್ರೀ ದೇವರಾಜ್ ಅರಸ್ ಶಿಕ್ಷಣ ನ್ಯಾಸವು, ತಾಂತ್ರಿಕ, ಆರೋಗ್ಯ, ವ್ಯವಸ್ಥಾಪನೆ, ಜೀವ ವಿಜ್ಞಾನಗಳು ಮತ್ತು ತತ್ಸಂಬಂಧಿ ವಲಯಗಳಲ್ಲಿ ಹಾಗೂ 
ಅವುಗಳಿಗೆ ಸಂಬಂಧಿಸಿದ ಅಥವಾ ಅವುಗಳಿಗೆ ಆನುಷಂಗಿಕವಾದ ವಿಷಯಗಳಲ್ಲಿ ವಿಶ್ವವಿದ್ಯಾಲಯ ಶಿಕ್ಷಣದ ಪ್ರಗತಿಪರ ವಿಚಾರಗಳನ್ನು ಉತ್ತೇಜಿಸಲು ಮತ್ತು 
ಕೈಗೊಳ್ಳಲು ಹಾಗೂ ಏಕಾತ್ಮಕವಾಗಿ ಬೋಧಿಸಲು ಮತ್ತು ನಿವಾಸ ವಿಶ್ವವಿದ್ಯಾಲಯದಂತೆ ಕಾರ್ಯ ನಿರ್ವಹಿಸುವುದಕ್ಕೆ ಉಪಬಂಧ ಕಲ್ಪಿಸಲು ಖಾಸಗಿ 
ವಲಯದಲ್ಲಿ ಏಕಾತ್ಮಕ ಸ್ವರೂಪದ ಒಂದು ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸುವುದಕ್ಕಾಗಿ ಒಂದು ಅಧಿನಿಯಮ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಶ್ರೀ ದೇವರಾಜ್ ಅರಸ್ ಶಿಕ್ಷಣ ನ್ಯಾಸವು, ತಾಂತ್ರಿಕ, ಆರೋಗ್ಯ, ವ್ಯವಸ್ಥಾಪನೆ, ಜೀವ 
ವಿಜ್ಞಾನಗಳು ಮತ್ತು ತತ್ಸಂಬಂಧಿ ವಲಯಗಳಲ್ಲಿ ಹಾಗೂ ಅವುಗಳಿಗೆ ಸಂಬಂಧಿಸಿದ ಅಥವಾ ಅವುಗಳಿಗೆ ಆನುಷಂಗಿಕವಾದ ವಿಷಯಗಳಲ್ಲಿ ವಿಶ್ವವಿದ್ಯಾಲಯ 
ಶಿಕ್ಷಣದ ಪ್ರಗತಿಪರ ವಿಚಾರಗಳನ್ನು ಉತ್ತೇಜಿಸಲು ಮತ್ತು ಕೈಗೊಳ್ಳಲು ಹಾಗೂ ಏಕಾತ್ಮಕವಾಗಿ ಬೋಧಿಸಲು ಮತ್ತು ನಿವಾಸ ವಿಶ್ವವಿದ್ಯಾಲಯದಂತೆ ಕಾರ್ಯ 
ನಿರ್ವಹಿಸುವುದಕ್ಕೆ ಉಪಬಂಧ ಕಲ್ಪಿಸಲು ಖಾಸಗಿ ವಲಯದಲ್ಲಿ ಏಕಾತ್ಮಕ ಸ್ವರೂಪದ ಒಂದು ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ 
ನಿಗಮಿತಗೊಳಿಸುವುದು ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ತೂರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ: 


ಅಧ್ಯಾಯ - | 
ಪ್ರಾರಂಭಿಕ 


1 . ಸಂಕ್ಷಿಪ್ತ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಶ್ರೀ ದೇವರಾಜ್ ಅರಸ್ ವಿಶ್ವವಿದ್ಯಾಲಯ ಅಧಿನಿಯಮ, 2012 
ಎಂದು ಕರೆಯತಕ್ಕದ್ದು. 

(2) ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ವ್ಯಾಪ್ತವಾಗತಕ್ಕದ್ದು. 

(3) ಇದು ರಾಜ್ಯ ಸರ್ಕಾರವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದ ಅಂಥ ದಿನಾಂಕದಂದು ಜಾರಿಗೆ 
ಬರತಕ್ಕದ್ದು . 

2. ಪರಿಭಾಷೆಗಳು - ಈ ಅಧಿನಿಯಮದಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು 
(ಎ) “ ಶೈಕ್ಷಣಿಕ ಪರಿಷತ್ತು ( ಅಕೆಡೆಮಿಕ್ ಕೌನ್ಸಿಲ್ )” ಎಂದರೆ, 25ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದ ಶೈಕ್ಷಣಿಕ 

ಪರಿಷತ್ತು; 
“ಕಾರ್ಯಸೂಚಿ ವಿಷಯಗಳು ”, ಎಂದರೆ, ಪರಿನಿಯಮಗಳಲ್ಲಿ ಹೆಸರಿಸಬಹುದಾದ ಮತ್ತು ಒಂದು ಸಭೆಯಲ್ಲಿ ಆ ವಿಷಯಗಳನ್ನು 
ಮತ್ತು ಕಲಾಪಗಳನ್ನು ಅನುಮೋದಿಸಬಹುದೆಂದು ತಮ್ಮ ಸಮ್ಮತಿ ಸೂಚಿಸಿ ಕುಲಾಧಿಪತಿಯವರು ಮುಂಚಿತವಾಗಿಯೇ ಲಿಖಿತ 
ಅನುಮೋದನೆಯನ್ನು ಕೊಟ್ಟಿದ್ದಾಗ ಮಾತ್ರವೇ ಸಂದರ್ಭಾನುಸಾರ ಪ್ರಬಂಧಕರ ಮಂಡಳಿ ಅಥವಾ ವ್ಯವಸ್ಥಾಪನಾ ಮಂಡಳಿ ಅಥವಾ 
ಯಾವುದೇ ಸಮಿತಿಯವರು ಕಾರ್ಯಸೂಚಿಯಲ್ಲಿ ಸೇರಿಸಬಹುದಾದ ಅಥವಾ ಸಭೆಯಲ್ಲಿ ಚರ್ಚೆಗೆ ತೆಗೆದುಕೊಂಡು ನಿರ್ಣಯವನ್ನು 
ಕೊಡಬಹುದಾದ ಎಲ್ಲಾ ವಿಷಯಗಳು ಮತ್ತು ಕಲಾಪಗಳು ; 
“ಪ್ರಬಂಧಕರ ಮಂಡಳಿ” ಎಂದರೆ, 23ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಪ್ರಬಂಧಕರ ಮಂಡಳಿ; 

“ವ್ಯವಸ್ಥಾಪನಾ ಮಂಡಳಿ ” ಎಂದರೆ , 24ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ; 
( ಇ) “ಕುಲಾಧಿಪತಿ ”, “ಕುಲಪತಿ ”, “ಸಹಕುಲಪತಿ ” ಎಂದರೆ, ಅನುಕ್ರಮವಾಗಿ ವಿಶ್ವವಿದ್ಯಾಲಯದ ಕುಲಾಧಿಪತಿ, ಕುಲಪತಿ ಮತ್ತು 

ಸಹಕುಲಪತಿ; 
(ಎಫ್) “ಕ್ಯಾಂಪಸ್ ” ಎಂದರೆ, ಅದು ಎಲ್ಲಾದರೂ ಇರಲಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ, ನಿರ್ವಹಿಸುವ ಒಂದು ಕ್ಯಾಂಪಸ್; 

“ ಸಮಿತಿಗಳು ” ಎಂದರೆ, ಈ ಅಧಿನಿಯಮದಡಿಯಲ್ಲಿ ರೂಪಿಸಲಾದ ಸಮಿತಿಗಳು ಅಥವಾ ಸಂದರ್ಭಾನುಸಾರವಾಗಿ ವಿಶ್ವವಿದ್ಯಾಲಯದ 
ವಿವಿಧ ಕಾರ್ಯಕರ್ತರು ರಚಿಸಿರುವ ಸಮಿತಿಗಳು ಮತ್ತು ಅದರಲ್ಲಿ ನಾಮನಿರ್ದೇಶನ ಸಮಿತಿ, ಹಣಕಾಸು ಸಮಿತಿ, ಮತ್ತು ಅಂಥ 

ಇತರ ಸಮಿತಿಗಳು ಒಳಗೊಳ್ಳುತ್ತವೆ; 
(ಎಚ್) “ ಘಟಕ ಕಾಲೇಜು ” ಎಂದರೆ, ವಿಶ್ವವಿದ್ಯಾಲಯವು ಸ್ಥಾಪಿಸಿ ನಿರ್ವಹಿಸುತ್ತಿರುವ ಒಂದು ಕಾಲೇಜು ಅಥವಾ ಸಂಸ್ಥೆ; 

“ ಹಣಕಾಸು ಸಮಿತಿ ” ಎಂದರೆ, 27ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಹಣಕಾಸು ಸಮಿತಿ; 
“ ಸರ್ಕಾರ ” ಎಂದರೆ, ಕರ್ನಾಟಕ ಸರ್ಕಾರ; 
" ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳು ” ಎಂದರೆ, ವಿಶ್ವವಿದ್ಯಾಲಯ ಅನುದಾನ ಆಯೋಗ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ 
ಪರಿಷತ್ತು, ಭಾರತೀಯ ವೈದ್ಯಕೀಯ ಪರಿಷತ್ತು , ಭಾರತೀಯ ಔಷಧ ವಿಜ್ಞಾನ ಪರಿಷತ್ತು , ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು, 
ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಅಧಿಮಾನ್ಯತಾ ಪರಿಷತ್ತು, ರಾಷ್ಟ್ರೀಯ ಬೋಧಕ ಶಿಕ್ಷಣ ಪರಿಷತ್ತು, ದೂರಶಿಕ್ಷಣ ಪರಿಷತ್ತು, 
ವೈಜ್ಞಾನಿಕ ಮತ್ತು ಭಾರತೀಯ ಸಂಶೋಧನಾ ಪರಿಷತ್ತು ಮುಂತಾದವುಗಳು, ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣ 


೨೫೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


( ಎಸ್) 


ದೊರೆಯುವಂತೆ ನೋಡಿಕೊಳ್ಳುವುದಕ್ಕಾಗಿ ಗುಣಮಟ್ಟಗಳು ಮತ್ತು ಷರತ್ತುಗಳನ್ನು ವಿಧಿಸುವುದಕ್ಕಾಗಿ, ಕೇಂದ್ರ ಸರ್ಕಾರವು ಸ್ಥಾಪಿಸಿರುವ 

ಒಂದು ಸಂಸ್ಥೆ ಮತ್ತು ಇದರಲ್ಲಿ ಸರ್ಕಾರವೂ ಸೇರಿರುತ್ತದೆ; 
(ಎಲ್‌ ) ನಿಯಮಿಸಲಾದುದು ” ಎಂದರೆ, ಈ ಅಧಿನಿಯಮದಡಿಯಲ್ಲಿ ಸರ್ಕಾರವು ರಚಿಸಲಾದ ನಿಯಮಗಳ ಮೂಲಕ ನಿಯಮಿಸಲಾದುದು; 
( ಎಂ ) “ಒಂದು ಘಟಕ ಕಾಲೇಜಿಗೆ ಸಂಬಂಧಪಟ್ಟಂತೆ ಪ್ರಾಂಶುಪಾಲರು ” ಎಂದರೆ, ಘಟಕ ಕಾಲೇಜಿನ ಮುಖ್ಯಸ್ಥರು ಮತ್ತು ಪ್ರಾಂಶುಪಾಲರು 

ಇಲ್ಲದಿದ್ದಲ್ಲಿ ಅಥವಾ ನೇಮಕವಾದ ಪ್ರಾಂಶುಪಾಲರ ಗೈರುಹಾಜರಿಯಲ್ಲಿ, ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಲು ತಾತ್ಕಾಲಿಕವಾಗಿ 

ನೇಮಕಗೊಂಡಿರುವ ಉಪಪ್ರಾಂಶುಪಾಲರು ಅಥವಾ ಯಾವುದೇ ಇತರ ವ್ಯಕ್ತಿಯೂ ಇದರಲ್ಲಿ ಒಳಗೊಳ್ಳುತ್ತಾರೆ ; 
( ಎನ್) “ ಕುಲಸಚಿವರು ” ಎಂದರೆ, ವಿಶ್ವವಿದ್ಯಾಲಯದ ಕುಲಸಚಿವರು; 

“ ಪ್ರಾದೇಶಿಕ ಕೇಂದ್ರ ” ಎಂದರೆ, ಯಾವುದೇ ಪ್ರದೇಶದಲ್ಲಿನ ಅಧ್ಯಯನ ಕೇಂದ್ರಗಳ ಕಾರ್ಯವನ್ನು ಸಮನ್ವಯಗೊಳಿಸುವ ಮತ್ತು 
ಮೇಲ್ವಿಚಾರಣೆ ಮಾಡುವ ಉದ್ದೇಶಕ್ಕಾಗಿ ಮತ್ತು ಅಂಥ ಕೇಂದ್ರಕ್ಕೆ ವ್ಯವಸ್ಥಾಪನಾ ಮಂಡಳಿಯು ವಹಿಸಿಕೊಡಬಹುದಾದ ಅಂಥ ಇತರ 
ಕರ್ತವ್ಯಗಳನ್ನು ನೆರವೇರಿಸುವುದಕ್ಕಾಗಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಅಥವಾ ನಿರ್ವಹಿಸಿಕೊಂಡುಬರುವ ಒಂದು ಕೇಂದ್ರ; 

ಈ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ “ಪ್ರಾಯೋಜಕ ಪ್ರಾಧಿಕಾರ ” ಅಥವಾ “ ಪ್ರಾಯೋಜಕ ಸಂಸ್ಥೆ ” ಎಂದರೆ, ನ್ಯಾಸ; 
( ಕ್ಯೂ ) “ ರಾಜ್ಯ ” ಎಂದರೆ, ಕರ್ನಾಟಕ ರಾಜ್ಯ ; 
( ಆರ್ ) “ಪರಿನಿಯಮಗಳು ” ಮತ್ತು “ ವಿನಿಯಮಗಳು ” ಎಂದರೆ , ಈ ಅಧಿನಿಯಮದ ಅಡಿಯಲ್ಲಿ ರಚಿಸಿದ ಅನುಕ್ರಮವಾಗಿ ವಿಶ್ವವಿದ್ಯಾಲಯದ 

ಪರಿನಿಯಮಗಳು ಮತ್ತು ವಿನಿಯಮಗಳು ; 
“ ಅಧ್ಯಯನ ಕೇಂದ್ರ ” ಎಂದರೆ , ಶಿಕ್ಷಣದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಬುದ್ದಿವಾದ, ಸಲಹೆಗಳನ್ನು ನೀಡುವ ಅಥವಾ 
ಇತರ ಯಾವುದೇ ನೆರವನ್ನು ನೀಡುವ ಉದ್ದೇಶಕ್ಕಾಗಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಮತ್ತು ನಿರ್ವಹಿಸಿಕೊಂಡುಬಂದ ಒಂದು ಕೇಂದ್ರ; 
“ ಅಧ್ಯಾಪಕರು ” ಎಂದರೆ, ಒಬ್ಬ ಪ್ರಾಧ್ಯಾಪಕರು, ಸಹಪ್ರಾಧ್ಯಾಪಕರು , ಸಹಾಯಕ ಪ್ರಾಧ್ಯಾಪಕರು , ಅಥವಾ ಅಧ್ಯಾಪಕರು ಅಥವಾ 
ವಿಶ್ವವಿದ್ಯಾಲಯದಲ್ಲಿ ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ಬೋಧಿಸುವುದಕ್ಕೆ ಅಥವಾ ಸಂಶೋಧನೆ ನಡೆಸುವುದಕ್ಕೆ ಅಥವಾ 
ಸಂಶೋಧನೆಗೆ ಮಾರ್ಗದರ್ಶನ ನೀಡುವುದಕ್ಕೆ ನೇಮಕವಾದ ಅಂಥ ಇತರ ವ್ಯಕ್ತಿ ಮತ್ತು ವಿಶ್ವವಿದ್ಯಾಲಯ ಅನುದಾನ ಆಯೋಗವು 

ನಿಯಮಿಸಿದ ಗುಣಮಟ್ಟಗಳಿಗೆ ಅನುಸಾರವಾಗಿ ಇರುವ ಘಟಕ ಕಾಲೇಜಿನ ಪ್ರಾಂಶುಪಾಲರು ಇದರಲ್ಲಿ ಒಳಗೊಳ್ಳುತ್ತಾರೆ ; 
( ಯು ) “ನ್ಯಾಸ ” ಎಂದರೆ ನೋಂದಾಯಿತ ನ್ಯಾಸವಾದ ಹಿಂದುಳಿದ ವರ್ಗಗಳ ಶ್ರೀ ದೇವರಾಜ್ ಅರಸ್ ಶಿಕ್ಷಣ ನ್ಯಾಸ, ತಮಕ, ಕೋಲಾರ 

ತಾಲ್ಲೂಕು, ಕೋಲಾರ ಜಿಲ್ಲೆ; 
( ವಿ) “ ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ” ಎಂದರೆ , ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ ಅಧಿನಿಯಮ , 1956ರ (1956ರ 

ಕೇಂದ್ರ ಅಧಿನಿಯಮ 3) 4ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿತವಾದ ಆಯೋಗ; 
( ಡಬ್ಲೂ “ವಿಶ್ವವಿದ್ಯಾಲಯ ” ಎಂದರೆ, ಈ ಅಧಿನಿಯಮದಡಿಯಲ್ಲಿ ಸ್ಥಾಪಿಸಿ ನಿಗಮಿತ ಗೊಳಿಸಲಾದ ಶ್ರೀ ದೇವರಾಜ್ ಅರಸ್ ವಿಶ್ವವಿದ್ಯಾಲಯ ; 
( ಎಕ್ಸ್ ) “ ಸಂದರ್ಶಕರು ” ಎಂದರೆ, 13ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ ವಿಶ್ವವಿದ್ಯಾಲಯದ ಸಂದರ್ಶಕರು. 

ಅಧ್ಯಾಯ - || 

ವಿಶ್ವವಿದ್ಯಾಲಯ ಮತ್ತು ಪ್ರಾಯೋಜಕ ಸಂಸ್ಥೆ 
3. ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಪ್ರಸ್ತಾವ.- (1) ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು ಮತ್ತು ಅದಕ್ಕನುಸಾರವಾಗಿ ಏಕಾತ್ಮಕ ಸ್ವರೂಪದ 
ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಹಕ್ಕನ್ನು ನ್ಯಾಸವು ಹೊಂದಿರತಕ್ಕದ್ದು. 

(2) ನ್ಯಾಸವು ರಾಜ್ಯ ಸರ್ಕಾರಕ್ಕೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವವನ್ನು ಸಲ್ಲಿಸತಕ್ಕದ್ದು. 
(3) ಈ ಮುಂದಿನ ವಿವರಗಳನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 
(1) ನ್ಯಾಸವು ವಿವರಗಳೊಂದಿಗೆ ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳು; 

ವಿಶ್ವವಿದ್ಯಾಲಯದ ವ್ಯಾಪ್ತಿ ಮತ್ತು ಸ್ಥಾನಮಾನ ಹಾಗೂ ಭೂಮಿಯ ಲಭ್ಯತೆ; 
ಪ್ರಾರಂಭದ ದಿನಾಂಕದಿಂದ ನಿಕಟ ಐದು ಶೈಕ್ಷಣಿಕ ವರ್ಷಗಳ ಅವಧಿಯಲ್ಲಿ ವಿಶ್ವವಿದ್ಯಾಲಯವು ಕೈಗೊಳ್ಳಬೇಕೆಂದಿರುವ ಅಧ್ಯಯನ 
ಮತ್ತು ಸಂಶೋಧನಾ ಕಾರ್ಯಕ್ರಮಗಳ ಸ್ವರೂಪ ಮತ್ತು ಬಗೆಗಳು; 
ಪ್ರಾರಂಭಿಸಬೇಕೆಂದು ಪ್ರಸ್ತಾಪಿಸಿರುವ ವ್ಯಾಸಂಗ ವಿಭಾಗಗಳು ( ಫ್ಯಾಕಲ್ಟಿಗಳು), ಅಧ್ಯಯನ ಕ್ರಮಗಳು ಮತ್ತು ಸಂಶೋಧನೆಗಳ ಸ್ವರೂಪ; 
ಕಟ್ಟಡಗಳು, ಸಲಕರಣೆಗಳು ಮತ್ತು ರಚನಾ ಸೌಕರ್ಯಗಳನ್ನು ಒದಗಿಸುವಂಥ ಕ್ಯಾಂಪಸ್ ಅಭಿವೃದ್ಧಿ; 
ಪ್ರಾರಂಭದ ದಿನಾಂಕದ ನಿಕಟ ಐದು ಶೈಕ್ಷಣಿಕ ವರ್ಷಗಳ ಅವಧಿಗಾಗಿ ಬಂಡವಾಳ ವೆಚ್ಚದ ಹಂತಗಳು; 

ಬಾಬುವಾರು ಆವರ್ತಕ ವೆಚ್ಚ, ಆರ್ಥಿಕ ಮೂಲಗಳು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಗಲುವ ಅಂದಾಜು ವೆಚ್ಚ: 
(viii) ಸಂಪನ್ಮೂಲ ಸಂಗ್ರಹಣೆಗಾಗಿ ಯೋಜನೆ ಮತ್ತು ಅದಕ್ಕೆ ಬಂಡವಾಳದಿಂದ ತಗಲುವ ವೆಚ್ಚ ಹಾಗೂ ಪ್ರತಿಯೊಂದು ಮೂಲಕ್ಕೂ ಮರು 

ಸಂದಾಯ ಮಾಡುವ ರೀತಿ; 


( vii) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೫೬೧ 


(ix ) ವಿದ್ಯಾರ್ಥಿಗಳಿಂದ ಶುಲ್ಕ ವಸೂಲು ಮಾಡಿ ಆಂತರಿಕವಾಗಿ ನಿಧಿ ಸಂಗ್ರಹಿಸುವ ಯೋಜನೆ, ಸಲಹಾ ಸೇವೆ ಮತ್ತು ವಿಶ್ವವಿದ್ಯಾಲಯದ 

ಧೈಯೋದ್ದೇಶಗಳಿಗೆ ಸಂಬಂಧಿಸಿದ ಇತರ ಚಟುವಟಿಕೆಗಳಿಂದ ನಿರೀಕ್ಷಿತ ವರಮಾನಗಳು ಮತ್ತು ಇತರ ನಿರೀಕ್ಷಿತ ವರಮಾನಗಳು ; 
(x) ಘಟಕವೊಂದಕ್ಕೆ ತಗಲುವ ವೆಚ್ಚದ ವಿವರಗಳು , ಆರ್ಥಿಕವಾಗಿ ದುರ್ಬಲವಾದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶುಲ್ಕ , ಉಚಿತ 

ಶಿಕ್ಷಣ ( ಫಿಶಿಪ್) ಮತ್ತು ವಿದ್ಯಾರ್ಥಿ ವೇತನದಲ್ಲಿ ನೀಡುವ ರಿಯಾಯಿತಿ ಅಥವಾ ವಿನಾಯತಿಯ ಪರಿಮಿತಿಯ ವಿವರಗಳನ್ನು ಮತ್ತು 
ಅನಿವಾಸಿ ಭಾರತೀಯರು ಅಥವಾ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಅಥವಾ ಅನಿವಾಸಿ ಭಾರತೀಯರು ಅಥವಾ ಭಾರತೀಯ 
ಮೂಲದ ವ್ಯಕ್ತಿಗಳು ಪ್ರಾಯೋಜಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಭಾರತವನ್ನುಳಿದು ಇತರ ರಾಷ್ಟ್ರಗಳ ವಿದ್ಯಾರ್ಥಿಗಳಿಗೆ ವಿಧಿಸತಕ್ಕ ಶುಲ್ಕದ 
ದರಗಳು ಬೇರೆ ಬೇರೆ ಇದ್ದಲ್ಲಿ ಅವುಗಳನ್ನು ಸೂಚಿಸುವ ಶುಲ್ಕ ರಚನೆಯ ವಿವರಗಳು; 
ಸಂಬಂಧಪಟ್ಟ ವಿದ್ಯಾ ವಿಭಾಗದಲ್ಲಿ ಎಷ್ಟು ವರ್ಷಗಳ ಅನುಭವ ಮತ್ತು ಪರಿಣಿತಿಯನ್ನು ನ್ಯಾಸವು ದೊರಕಿಸಿಕೊಡಲಿದೆ ಹಾಗೂ ಅದರ 

ಹಣಕಾಸಿನ ಸಂಪನ್ಮೂಲಗಳು; 
(xii) ವಿಶ್ವವಿದ್ಯಾಲಯದಲ್ಲಿರುವ ಅಧ್ಯಯನ ಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ಇರುವ ವ್ಯವಸ್ಥೆ ; 
( xiii) ವಿಶ್ವವಿದ್ಯಾಲಯವು ಸ್ಥಾಪನೆಯಾಗುವುದಕ್ಕೆ ಮೊದಲು ನೆರವೇರಿಸಬೇಕೆಂದು ರಾಜ್ಯ ಸರ್ಕಾರವು ಅಗತ್ಯಪಡಿಸಬಹುದಾದ ಅಂಥ ಇತರ 

ಷರತ್ತುಗಳ ನೆರವೇರಿಕೆಯ ಹಂತ. 
(4) ಸ್ವೀಕರಿಸಿದ ಪ್ರಸ್ತಾವಗಳನ್ನು ಪರೀಕ್ಷಿಸಲು ರಾಜ್ಯ ಸರ್ಕಾರವು, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಪದನಿಮಿತ್ತ ಸದಸ್ಯರಾದ ಮೂರು 
ಸದಸ್ಯರುಗಳನ್ನು ಒಳಗೊಂಡ ಒಂದು ಪರಿಶೋಧನಾ ಸಮಿತಿಯನ್ನು ರಚಿಸತಕ್ಕದ್ದು ಮತ್ತು ಅದು ರಾಜ್ಯ ಸರ್ಕಾರಕ್ಕೆ ಶಿಫಾರಸ್ಸನ್ನು ಮಾಡತಕ್ಕದ್ದು. 

4. ವಿಶ್ವವಿದ್ಯಾಲಯದ ಸ್ಥಾಪನೆ.- (1) ರಾಜ್ಯ ಸರ್ಕಾರವು ಪರಿಶೋಧನಾ ಸಮಿತಿಯು ಮಾಡಿದ ಶಿಫಾರಸ್ಸುಗಳನ್ನು ಪರಿಶೀಲಿಸಿದ ತರುವಾಯ 
ಮತ್ತು ತಾನು ಅವಶ್ಯವೆಂದು ಭಾವಿಸುವಂಥ ವಿಚಾರಣೆಯನ್ನು ನಡೆಸಿದ ತರುವಾಯ , 

ನ್ಯಾಸವು ಸಾಕಷ್ಟು ಮೂಲ ಸೌಕರ್ಯದೊಂದಿಗೆ ವಿಶ್ವವಿದ್ಯಾಲಯವೊಂದನ್ನು ನಡೆಸಲು ಸಮರ್ಥವಾಗಿದೆ ಎಂದು 

ಅದು ಮನಗಂಡರೆ; 
( ii) ಪ್ರದೇಶಕ್ಕನುಸಾರವಾಗಿ ಕೆಳಗೆ ನಿರ್ದಿಷ್ಟ ಪಡಿಸಿದ ವ್ಯಾಪ್ತಿಗೆ ಭೂಮಿಯ ಒಡೆತನವನ್ನು ಹೊಂದಿರತಕ್ಕದ್ದು, ಎಂದರೆ: 

( ಎ) ಭೂಮಿಯು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಿತಿಯೊಳಗಿದ್ದರೆ ಇಪ್ಪತ್ತೈದು ಎಕರೆಗಳು ; 

ಭೂಮಿಯು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಿತಿಯಿಂದ ಹೊರಗೆ ಇದ್ದು , ಆದರೆ ಬೆಂಗಳೂರು 

ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಪ್ರದೇಶದ ಒಳಗೆ ಇದ್ದರೆ ನಲವತ್ತು ಎಕರೆಗಳು ; 
( ಸಿ) ಭೂಮಿಯು ( ಎ) ಮತ್ತು ( ಬಿ) ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳಗಳನ್ನು ಹೊರತುಪಡಿಸಿದ್ದರೆ ಅರವತ್ತು 

ಎಕರೆಗಳಿಗಿಂತ ಕಡಿಮೆ ಇರತಕ್ಕದ್ದಲ್ಲ. 
ಮೇಲೆ ನಿರ್ದಿಷ್ಟಪಡಿಸಿದ ಭೂಮಿಯು ಏಕ ಘಟಕ ( ಸಿಂಗಲ್ ಬ್ಲಾಕ್ ) ದಲ್ಲಿರತಕ್ಕದ್ದು ಮತ್ತು ಇದು ಸಂಬಂಧಪಟ್ಟ ನ್ಯಾಸ/ ಪ್ರತಿಷ್ಠಾನ / ಸಂಸ್ಥೆ / 
ವಿಶ್ವವಿದ್ಯಾಲಯದ ಹೆಸರಿನಲ್ಲಿರತಕ್ಕದ್ದು, 3ನೇ ಪ್ರಕರಣದ ( 3) ನೇ ಉಪಪ್ರಕರಣದಲ್ಲಿ ಅಗತ್ಯಪಡಿಸಲಾದಂತೆ ನ್ಯಾಸವು ಒದಗಿಸಿದ ವಿವರಗಳ ಆಧಾರದ ಮೇಲೆ 
ಸರ್ಕಾರವು 47ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯನ್ನು ಸ್ಥಾಪಿಸಬೇಕೆಂದು ನ್ಯಾಸಕ್ಕೆ ನಿರ್ದೇಶನ ನೀಡಬಹುದು. 

( 2) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯ ಸ್ಥಾಪನೆಯ ತರುವಾಯ , ರಾಜ್ಯ ಸರ್ಕಾರವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ, “ಶ್ರೀ 
ದೇವರಾಜ್ ಅರಸ್ ವಿಶ್ವವಿದ್ಯಾಲಯ ” ಎಂಬ ಹೆಸರಿನ ಏಕಾತ್ಮಕ ಸ್ವರೂಪದ ಒಂದು ವಿಶ್ವವಿದ್ಯಾಲಯವನ್ನು ರಾಜ್ಯದಲ್ಲಿ ಸ್ಥಾಪಿಸುವುದಕ್ಕೆ ಮಂಜೂರಾತಿಯನ್ನು 
ನೀಡಬಹುದು. 

(3) ವಿಶ್ವವಿದ್ಯಾಲಯದ ಕೇಂದ್ರ ಕಾರ್ಯಸ್ಥಾನವು ಬೆಂಗಳೂರಿನಲ್ಲಿ ಇರತಕ್ಕದ್ದು. ವಿಶ್ವವಿದ್ಯಾಲಯವು ತನ್ನ ಕ್ಯಾಂಪಸ್ಸುಗಳನ್ನು ಅಥವಾ ಪ್ರಾದೇಶಿಕ 
ಕೇಂದ್ರಗಳನ್ನು , ಅಧ್ಯಯನ ಕೇಂದ್ರಗಳನ್ನು ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೊಂದಿರತಕ್ಕದ್ದು ಮತ್ತು ಆ ಬಗ್ಗೆ ರಾಜ್ಯ ಸರ್ಕಾರದ ಪೂರ್ವಾನುಮತಿಯನ್ನು 
ಪಡೆದುಕೊಳ್ಳುವುದಕ್ಕೊಳಪಟ್ಟು ಹಾಗೂ ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಗುಣಮಟ್ಟಗಳಿಗನುಸಾರವಾಗಿ ಹೊಂದಿರತಕ್ಕದ್ದು. 

- ( 4 ) ಮೊದಲ ಕುಲಾಧಿಪತಿಯವರು, ಮೊದಲ ಕುಲಪತಿಯವರು, ಪ್ರಬಂಧಕ ಮಂಡಳಿಯ ಮೊದಲ ಸದಸ್ಯರುಗಳು, ವ್ಯವಸ್ಥಾಪನಾ ಮಂಡಳಿಯ 
ಹಾಗೂ ಶೈಕ್ಷಣಿಕ ಪರಿಷತ್ತಿನ ಮೊದಲ ಸದಸ್ಯರುಗಳು ಮತ್ತು ಇನ್ನು ಮುಂದೆ, ಅಂಥ ಅಧಿಕಾರಿಗಳು ಅಥವಾ ಸದಸ್ಯರುಗಳಾಗಬಹುದಾದಂಥ ಎಲ್ಲಾ 
ವ್ಯಕ್ತಿಗಳು, ಅಂಥ ಪದ ಅಥವಾ ಸದಸ್ಯತ್ವವನ್ನು ಹೊಂದಿರುವುದು ಮುಂದುವರೆಯುವವರೆಗೆ, ಒಂದು ನಿಗಮಿತ ನಿಕಾಯವನ್ನು ರಚಿಸತಕ್ಕದ್ದು. ಮತ್ತು ಅದು 
ವಿಶ್ವವಿದ್ಯಾಲಯದ ಹೆಸರಿನಲ್ಲಿ ದಾವೆ ಹೂಡಬಹುದು ಮತ್ತು ದಾವೆಗೊಳಗಾಗಬಹುದು. 

(5) ( 2) ನೇ ಉಪಪ್ರಕರಣದ ಅಡಿಯಲ್ಲಿ ವಿಶ್ವವಿದ್ಯಾಲಯವು ಸ್ಥಾಪನೆಗೆ ಮಂಜೂರಾತಿಯಾದ ಮೇಲೆ, ವಿಶ್ವವಿದ್ಯಾಲಯದ ಉದ್ದೇಶಕ್ಕಾಗಿ , 
ನ್ಯಾಸವು ಆರ್ಜಿಸಿದ, ಸೃಜಿಸಿದ, ಏರ್ಪಾಟು ಮಾಡಿಕೊಂಡ ಅಥವಾ ಕಟ್ಟಲ್ಪಟ್ಟ ಭೂಮಿ ಮತ್ತು ಇತರ ಸ್ಥಿರ ಮತ್ತು ಚರ ಸ್ವತ್ತು, ವಿಶ್ವವಿದ್ಯಾಲಯದಲ್ಲಿ 
ನಿಹಿತವಾಗಿರತಕ್ಕದ್ದು. 

(6) ವಿಶ್ವವಿದ್ಯಾಲಯವು ಹೂಡಿದ ಅಥವಾ ಅದರ ವಿರುದ್ಧ ಹೂಡಲಾದ ಎಲ್ಲಾ ದಾವೆಗಳಲ್ಲಿ ಮತ್ತು ಇತರ ಕಾನೂನು ವ್ಯವಹರಣೆಗಳಲ್ಲಿ ವಾದ 
ಪತ್ರಗಳಿಗೆ ಕುಲಸಚಿವರು ಸಹಿ ಮಾಡಿ ಸತ್ಯಾಪನೆ ಮಾಡತಕ್ಕದ್ದು ಮತ್ತು ಅಂಥ ದಾವೆಗಳಲ್ಲಿನ ಮತ್ತು ವ್ಯವಹರಣೆಗಳಲ್ಲಿನ ಎಲ್ಲಾ ಆದೇಶಿಕೆಗಳನ್ನು 
ಕುಲಸಚಿವರಿಗೆ ನೀಡತಕ್ಕದ್ದು ಮತ್ತು ಅವರಿಗೆ ಜಾರಿ ಮಾಡತಕ್ಕದ್ದು. 

(7) ವಿಶ್ವವಿದ್ಯಾಲಯದಲ್ಲಿನ ಭೂಮಿ, ಕಟ್ಟಡ ಮತ್ತು ಇತರ ಸ್ವತ್ತುಗಳನ್ನು ವಿಶ್ವವಿದ್ಯಾಲಯದ ಉದ್ದೇಶಗಳಿಗೆ ಆನುಷಂಗಿಕವಾಗಿರುವುದನ್ನು 
ಹೊರತುಪಡಿಸಿ ಇತರ ಯಾವುದೇ ಉದ್ದೇಶಕ್ಕಾಗಿ ಬಳಸತಕ್ಕದ್ದಲ್ಲ. 


೨೫೬ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


* 


Co ) 


5. ಅನುದಾನಗಳು ಮತ್ತು ಹಣಕಾಸು ನೆರವು - ವಿಶ್ವವಿದ್ಯಾಲಯವು ಸ್ವಂತ ಧನಮೂಲ ಉಳ್ಳದ್ದಾಗಿರತಕ್ಕದ್ದು ಮತ್ತು ರಾಜ್ಯದಿಂದ ಅಥವಾ ರಾಜ್ಯದ 
ಒಡೆತನದಲ್ಲಿರುವ ಅಥವಾ ನಿಯಂತ್ರಣದಲ್ಲಿರುವ ಯಾವುದೇ ಇತರ ಸಂಸ್ಥೆ ಅಥವಾ ನಿಗಮದಿಂದ ಯಾವುದೇ ನಿರ್ವಹಣಾ ಸಹಾಯ ಅನುದಾನ ಅಥವಾ 
ಯಾವುದೇ ಹಣಕಾಸು ನೆರವನ್ನು ಹಕ್ಕಿನಿಂದ ಕೇಳತಕ್ಕದ್ದಲ್ಲ ಅಥವಾ ಅದನ್ನು ಪಡೆಯಲು ಹಕ್ಕನ್ನು ಹೊಂದಿರತಕ್ಕದ್ದಲ್ಲ: 

ಪರಂತು, ರಾಜ್ಯವು, 

( ಎ) ಇತರ ರಾಜ್ಯ ಸರ್ಕಾರದ ಸಂಘಟನೆಗಳಿಗೆ ಹಣಕಾಸು ನೆರವನ್ನು ಒದಗಿಸುತ್ತಿರುವಂಥದ್ದೇ ಸಂಶೋಧನೆ , ಅಭಿವೃದ್ಧಿ ಮತ್ತಿತರ 
ಚಟುವಟಿಕೆಗಳಿಗಾಗಿ; ಅಥವಾ 

( ಬಿ) ಸರ್ಕಾರದಿಂದ ನೆರವನ್ನು ಪಡೆಯುವ ಯಾವುದೇ ನಿರ್ದಿಷ್ಟ ಸಂಶೋಧನೆ ಅಥವಾ ಕಾರ್ಯಕ್ರಮಗಳಿಗಾಗಿ; ಮತ್ತು 

( ಸಿ) ರಾಜ್ಯ ಕಾರ್ಯನೀತಿಯ ಬದಲಾವಣೆಗೆ ಒಳಪಟ್ಟು ಅಥವಾ ಅನ್ಯಥಾ ಇದೇ ಬಗೆಯ ವಿಶ್ವವಿದ್ಯಾಲಯಗಳಿಗಾಗಿ ಅಥವಾ ಅವುಗಳ 
ಪ್ರಯೋಜನಕ್ಕಾಗಿ, 
- ಅನುದಾನದ ಮೂಲಕ ಅಥವಾ ಅನ್ಯಥಾ ಹಣಕಾಸು ಬೆಂಬಲವನ್ನು ಒದಗಿಸಬಹುದು: 

ಮತ್ತು ಪರಂತು, ವಿಶ್ವವಿದ್ಯಾಲಯವು, ಯಾವುದೇ ಇತರ ಮೂಲದಿಂದ ಯಾವುದೇ ಆರ್ಥಿಕ ನೆರವನ್ನು ಸ್ವೀಕರಿಸಬಹುದು. 
6. ಘಟಕ ಕಾಲೇಜು, ಹೆಚ್ಚುವರಿ ಕ್ಯಾಂಪಸ್‌ಗಳು, ಪ್ರಾದೇಶಿಕ ಕೇಂದ್ರಗಳು ಅಥವಾ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸುವುದಕ್ಕೆ ಅಧಿಕಾರ. 

ವಿಶ್ವವಿದ್ಯಾಲಯವು ಸ್ಥಾಪನೆಯಾದ ತರುವಾಯ ಐದು ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ ವಿಶ್ವವಿದ್ಯಾಲಯ ಅನುದಾನ ಆಯೋಗದ 
ಮತ್ತು ಇತರ ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳ ಗುಣಮಟ್ಟಗಳಿಗೆ ಒಳಪಟ್ಟು, ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ವಿಶ್ವವಿದ್ಯಾಲಯವು, 
ರಾಜ್ಯದಲ್ಲಿ ತನಗೆ ಸೂಕ್ತವೆನಿಸುವಂಥ ಸ್ಥಳಗಳಲ್ಲಿ ಘಟಕ ಕಾಲೇಜುಗಳು , ಹೆಚ್ಚುವರಿ ಕ್ಯಾಂಪಸ್‌ಗಳು , ಪ್ರಾದೇಶಿಕ ಕೇಂದ್ರಗಳು ಮತ್ತು ಅಧ್ಯಯನ ಕೇಂದ್ರಗಳನ್ನು 
ಹೊಂದಿರಬಹುದು. 

7. ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳು.- ವಿಶ್ವವಿದ್ಯಾಲಯವು, ತನ್ನ ಭವಿಷ್ಯದ್‌ದೃಷ್ಟಿ ಮತ್ತು ಧೈಯೋದ್ದೇಶಗಳನ್ನು ಸಾಧಿಸಲು ಈ ಮುಂದಿನ 
ವಿಸ್ತ್ರತ ಕಾರ್ಯತಂತ್ರಗಳನ್ನು ಕೈಗೊಳ್ಳಬಹುದು: 
(6) ತಾಂತ್ರಿಕ ಶಿಕ್ಷಣ , ಹಣಕಾಸು, ವ್ಯವಸ್ಥಾಪನೆ, ಬೋಧನೆ -ಕಲಿಕೆ, ವೃತ್ತಿ ಶಿಕ್ಷಣದಲ್ಲಿಯ ತಾಂತ್ರಿಕತೆ, ವೈದ್ಯಕೀಯ, ದಂತವೈದ್ಯಕೀಯ, 

ಔಷಧಶಾಸ್ತ್ರ , ನರ್ಸಿಂಗ್, ತತ್ಸಂಬಂಧಿ ಆರೋಗ್ಯ ವಿಷಯಗಳನ್ನು ಒಳಗೊಂಡ ಆರೋಗ್ಯ ಪಾಲನೆಯಂಥ ಕ್ಷೇತ್ರಗಳಲ್ಲಿ ಮತ್ತು ಅಭಿವೃದ್ಧಿ 
ಹೊಂದುತ್ತಿರುವ ಇತರೆ ಸಂಬಂಧಪಟ್ಟ ಕ್ಷೇತ್ರಗಳನ್ನು ಒಳಗೊಂಡಂತೆ ವಿವಿಧ ವಿಷಯಗಳಲ್ಲಿ ಶಿಕ್ಷಣ , ಬೋಧನೆ, ತರಬೇತಿ, 
ಸಂಶೋಧನೆ, ಸಮಾಲೋಚನೆ ಮತ್ತು ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸುವುದು ಮತ್ತು ಈ ಕ್ಷೇತ್ರಗಳಲ್ಲಿ ಸಂಶೋಧನೆ ನಡೆಸಲು, 
ಪ್ರಗತಿಯನ್ನು ಸಾಧಿಸಲು ಮತ್ತು ಜ್ಞಾನವನ್ನು ಪ್ರಸಾರ ಮಾಡಲು ಉಪಬಂಧಗಳನ್ನು ರಚಿಸುವುದು; 
ಉನ್ನತ ಹಾಗೂ ವೃತ್ತಿ ಶಿಕ್ಷಣ ಕ್ಷೇತ್ರಗಳಲ್ಲಿನ ಬೋಧಕರಿಗೆ ಸರ್ಕಾರದಲ್ಲಿ, ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳಲ್ಲಿ 
ಕಾರ್ಯನಿರ್ವಹಿಸುವ ಆಡಳಿತಗಾರರು ಮತ್ತು ವೃತ್ತಿಪರರಿಗೆ ಉನ್ನತ ಗುಣಮಟ್ಟದ ತರಬೇತಿ, ಸಾಮರ್ಥ್ಯ ನಿರ್ಮಾಣ ಮತ್ತು 
ಅಭಿವೃದ್ಧಿ ಪದ್ಧತಿಗಳನ್ನು ವಿನ್ಯಾಸಗೊಳಿಸುವುದು ಮತ್ತು ಹೇಳುವುದು ಹಾಗೂ ಇತರೆ ವ್ಯವಸ್ಥೆಗಳಲ್ಲಿನ ವೃತ್ತಿಪರರನ್ನು ಅಭಿವೃದ್ಧಿ 
ಪಡಿಸುವುದು ; 
ಗುಣಮಟ್ಟದ ಶಿಕ್ಷಣವನ್ನು ನೀಡುವುದಕ್ಕಾಗಿ ಸಂಪನ್ಮೂಲ ಕೇಂದ್ರಗಳನ್ನು ಅಭಿವೃದ್ಧಿ ಪಡಿಸುವುದು; 
ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗದ ಮಾಹಿತಿಗಳಿಗೆ ಅನುಸಾರವಾಗಿ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ, 
ಕರ್ನಾಟಕದಲ್ಲಿನ ವಿವಿಧ ಸ್ಥಳಗಳಲ್ಲಿ ಕ್ಯಾಂಪಸ್ಸುಗಳನ್ನು ಸ್ಥಾಪಿಸುವುದು ಮತ್ತು ಅಧ್ಯಾಯನ ಕೇಂದ್ರಗಳನ್ನು , ಘಟಕ ಕಾಲೇಜುಗಳನ್ನು 
ಮತ್ತು ಪ್ರಾದೇಶಿಕ ಕೇಂದ್ರಗಳನ್ನು ಹೊಂದುವುದು ಮತ್ತು ತಾಂತ್ರಿಕ, ವೃತ್ತಿಪರ , ಶಿಕ್ಷಣ ಮತ್ತು ಸಾಮಾಜಿಕ ಹಾಗೂ ಮಾನವ 
ಅಭಿವೃದ್ಧಿಯಲ್ಲಿಯ ಶೈಕ್ಷಣಿಕ ಬದಲಾವಣೆಗಳ ಬಗ್ಗೆ ಅರಿವನ್ನುಂಟು ಮಾಡುವುದು ಮತ್ತು ಆ ಬಗ್ಗೆ ಕೊಡುಗೆಯನ್ನು ನೀಡುವುದು. 
ನಿರ್ಧರಣೆಯ ವಿವಿಧ ವಿಧಾನಗಳ ಮೂಲಕ ಮಾಡಿದ ಮೌಲ್ಯಮಾಪನಕ್ಕೆ ಅನುಸಾರವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದುದರ 
ಆಧಾರದ ಮೇಲೆ ಪದವಿಗಳನ್ನು , ಡಿಪ್ಲೋಮೋಗಳನ್ನು , ಪ್ರಮಾಣಪತ್ರಗಳನ್ನು ಮತ್ತು ಯಶೋಪತ್ರ ಪ್ರದಾನದಂಥ ಇತರ ಶೈಕ್ಷಣಿಕ 
ಪ್ರಶಸ್ತಿಗಳನ್ನು ಪ್ರಾರಂಭಿಸುವುದು; 
ವಿದ್ಯಾರ್ಥಿಗಳಿಗೆ, ಬೋಧಕ ಸದಸ್ಯರಿಗೆ ಮತ್ತು ಇತರರಿಗೆ ನಿರ್ದಿಷ್ಟ ಶೈಕ್ಷಣಿಕ ಮತ್ತು ಸಂಶೋಧನಾ ಕಾರ್ಯಕ್ರಮಗಳು, ತರಬೇತಿ 
ಕಾರ್ಯಕ್ರಮಗಳು ಮತ್ತು ವಿಚಾರ ವಿನಿಮಯ ಕಾರ್ಯಕ್ರಮಗಳನ್ನು ಪರಿಕಲ್ಪಿಸಲು, ವಿನ್ಯಾಸಗೊಳಿಸಲು, ಅಭಿವೃದ್ಧಿಪಡಿಸಲು ಮತ್ತು 
ನೀಡಲು ಯಾವುದೇ ಇತರ ವಿಶ್ವವಿದ್ಯಾಲಯಗಳು ಸಂಶೋಧನಾ ಸಂಸ್ಥೆಗಳು ಲಾಭರಹಿತ ಸಂಘಟನೆಗಳು ಇವುಗಳೊಂದಿಗೆ 
ಸಹಯೋಗಕಲ್ಪಿಸುವುದು; 
ವಿಚಾರ ಸಂಕೀರ್ಣಗಳು , ಸಮ್ಮೇಳನಗಳು, ಕಾರ್ಯಾಂಗ ಶಿಕ್ಷಣ ಕಾರ್ಯಕ್ರಮಗಳು, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು , 
ಪ್ರಕಟಣೆಗಳು ಮತ್ತು ತರಬೇತಿ ಕಾರ್ಯಕ್ರಮಗಳು ಮತ್ತು ಕಾರ್ಯಸೂಚಿಗಳ ಮೂಲಕ ಜ್ಞಾನ ಪ್ರಸಾರ ಮಾಡುವುದು ಮತ್ತು ಶಿಕ್ಷಣ 
ಮತ್ತು ತತ್ಸಂಬಂಧಿತ ಅಭಿವೃದ್ಧಿ ಕ್ಷೇತ್ರಗಳ ವಿಷಯಗಳ ಬಗ್ಗೆ ಸಾರ್ವಜನಿಕ ಚರ್ಚೆಯನ್ನು ಏರ್ಪಡಿಸುವುದು; 
ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ವಿಶ್ವಾದ್ಯಂತ ಇರುವ ಉತ್ತಮ ಗುಣಮಟ್ಟದ ಇತರ ಯಾವುದೇ 
ವಿಶ್ವವಿದ್ಯಾಲಯಗಳೊಂದಿಗೆ ಸಹಭಾಗಿಗಳಾಗಿ ವಿಶ್ವವಿದ್ಯಾಲಯದ ಬೋಧಕ ವೃಂದ ( ಫ್ಯಾಕಲ್ಟಿ) ಮತ್ತು ಸಂಶೋಧಕರ ಅಭಿವೃದ್ಧಿ ಮತ್ತು 
ತರಬೇತಿಗಾಗಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು; 


• 


• 


( xi) 


= 


= 


೬ 


ರಿರಿ 


… 


… 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

೨೫೬೩ 
(ix ) ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಯಾವುದೇ ಸಂಸ್ಥೆಯೊಂದಿಗೆ ಜೊತೆಗೂಡಿ ಸಂಶೋಧನೆಯನ್ನು ನಡೆಸುವುದು 

ಮತ್ತು ಸಮರ್ಥನೆಗೊಳಿಸುವುದು; 

ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳನ್ನು ಮುಂದುವರಿಸುವುದಕ್ಕಾಗಿ ಮತ್ತು ಉತ್ತೇಜಿಸುವುದಕ್ಕಾಗಿ ಅವಶ್ಯಕವಾದ ಮತ್ತು ಯುಕ್ತವಾದ 
ಕ್ರಮಗಳನ್ನು ಕೈಗೊಳ್ಳುವುದು; 
ಶಿಕ್ಷಣ ಮತ್ತು ಇತರ ಅಭಿವೃದ್ಧಿ ವಲಯಗಳನ್ನು ವಿಸ್ತರಿಸುವುದಕ್ಕಾಗಿ ಸರ್ಕಾರವು ಅನುಮೋದಿಸಬಹುದಾದಂತೆ ಯಾವುದೇ 

ಧೈಯೋದ್ದೇಶಗಳನ್ನು ಮುಂದುವರಿಸುವುದು. 
8. ವಿಶ್ವವಿದ್ಯಾಲಯದ ಅಧಿಕಾರಗಳು.- ವಿಶ್ವವಿದ್ಯಾಲಯವು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಎಂದರೆ: 
(6) ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಮತ್ತು ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಗುಣಮಟ್ಟಗಳಿಗೆ ಅನುಸಾರವಾಗಿ 

ಪರಿನಿಯಮಗಳಲ್ಲಿ ಹೇಳಲಾದ ರೀತಿಯಲ್ಲಿ ಕಾಲಕಾಲಕ್ಕೆ ವಿಶ್ವವಿದ್ಯಾಲಯವು ನಿರ್ಧರಿಸಬಹುದಾದ ಅಂಥ ಕ್ಯಾಂಪಸ್ಸುಗಳು, ಪ್ರಾದೇಶಿಕ 
ಕೇಂದ್ರಗಳು ಮತ್ತು ಅಧ್ಯಯನ ಕೇಂದ್ರಗಳನ್ನು ಕರ್ನಾಟಕದಲ್ಲಿ ಸ್ಥಾಪಿಸುವುದು, ನಿರ್ವಹಿಸುವುದು; 
ವಿಶ್ವವಿದ್ಯಾಲಯದ ಉದ್ದೇಶವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅಗತ್ಯವಾಗಬಹುದಾದ ಅಥವಾ ಕಾರ್ಯಸಾಧ್ಯವಾಗಬಹುದಾದ ಎಲ್ಲಾ 
ಅಂಥ ಇತರ ಚಟುವಟಿಕೆಗಳನ್ನು ಕೈಗೊಳ್ಳುವುದು; 
ಪರಿನಿಯಮಗಳಲ್ಲಿ ಹೇಳಲಾದ ರೀತಿಯಲ್ಲಿ ಮತ್ತು ಷರತ್ತುಗಳಿಗೊಳಪಟ್ಟು ಪದವಿಗಳು ಅಥವಾ ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು 
ಪ್ರದಾನಮಾಡುವುದು; 
ಪರಿನಿಯಮಗಳನ್ವಯ ಸಂಶೋಧನಾ ವೇತನಗಳು ( ಫೆಲೋಶಿಪ್‌ಗಳು), ವಿದ್ಯಾರ್ಥಿ ವೇತನಗಳು ಮತ್ತು ಬಹುಮಾನಗಳು , 
ಅವಾರ್ಡುಗಳು, ಪಾರಿತೋಷಕಗಳು ಇತ್ಯಾದಿಗಳನ್ನು ಸ್ಥಾಪಿಸುವುದು ಮತ್ತು ನೀಡುವುದು; 

ರ್ಭಾನುಸಾರ ಪರಿನಿಯಮಗಳಲ್ಲಿ ಅಥವಾ ನಿಯಮಗಳಲ್ಲಿ ನಿಗದಿಪಡಿಸಬಹುದಾದ ಅಂಥ ಶುಲ್ಕಗಳು , ಬಿಲ್ಲುಗಳು, ಖರೀದಿ 
ಪಟ್ಟಿಗಳನ್ನು ಕೇಳಿಪಡೆದುಕೊಳ್ಳುವುದು ಮತ್ತು ಸ್ವೀಕರಿಸುವುದು ಹಾಗೂ ಚಾರ್ಜುಗಳನ್ನು ವಸೂಲು ಮಾಡುವುದು; 
ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಪತ್ಯೇತರ ಚಟುವಟಿಕೆಗಳಿಗೆ ಅವಕಾಶಗಳನ್ನು ಕಲ್ಪಿಸುವುದು; 
ವಿಶ್ವವಿದ್ಯಾಲಯದ ಅಥವಾ ಘಟಕ ಕಾಲೇಜಿನ ಕ್ಯಾಂಪಸ್ಸುಗಳ , ಪ್ರಾದೇಶಿಕ ಕೇಂದ್ರಗಳ, ಅಧ್ಯಯನ ಕೇಂದ್ರಗಳ ಫ್ಯಾಕಲ್ಟಿ, ಅಧಿಕಾರಿಗಳು 

ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವುದು; 
(vi) ವಿಶ್ವವಿದ್ಯಾಲಯದ ಅಥವಾ ಒಂದು ಘಟಕ ಕಾಲೇಜಿನ ಅಥವಾ ಕ್ಯಾಂಪಸ್ಸಿನ, ಪ್ರಾದೇಶಿಕ ಕೇಂದ್ರದ ಅಧ್ಯಯನ ಕೇಂದ್ರದ 

ಉದ್ದೇಶಕ್ಕಾಗಿ, ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದಿರುವ, ಯಾವುದೇ ರೀತಿಯ ಸ್ವಯಂ 
ದೇಣಿಗೆಗಳು ಮತ್ತು ಕೊಡುಗೆಗಳನ್ನು ಸ್ವೀಕರಿಸುವುದು ಮತ್ತು ನ್ಯಾಸ ಮತ್ತು ದತ್ತಿ ಸ್ವತ್ತುಗಳೂ ಸೇರಿದಂತೆ, ಯಾವುದೇ ಚರ ಅಥವಾ 
ಸ್ಥಿರ ಸ್ವತ್ತನ್ನು ಅರ್ಜಿಸುವುದು, ಹೊಂದಿರುವುದು, ನಿರ್ವಹಿಸುವುದು, ನಡೆಸುವುದು ಮತ್ತು ಹಸ್ತಾಂತರ ಮಾಡುವುದು; 
ವಿದ್ಯಾರ್ಥಿನಿಲಯಗಳನ್ನು ಸ್ಥಾಪಿಸುವುದು ಮತ್ತು ನಿರ್ವಹಿಸಿಕೊಂಡು ಬರುವುದು ಹಾಗೂ ವಿಶ್ವವಿದ್ಯಾಲಯದ ಅಥವಾ ಘಟಕ 
ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಸತಿ ಸ್ಥಳಗಳಾಗಿ ಮಾನ್ಯತೆ ನೀಡುವುದು ; 
ವಸತಿಯ ಮೇಲ್ವಿಚಾರಣೆ ಮಾಡುವುದು ಮತ್ತು ನಿಯಂತ್ರಣ ಮಾಡುವುದು ಹಾಗೂ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಪ್ರವರ್ಗಗಳ 
ಸಿಬ್ಬಂದಿಗಳಲ್ಲಿ ಶಿಸ್ತು ನಿಯಂತ್ರಣ ಮಾಡುವುದು ಮತ್ತು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಿಗೆ ನಡತೆ ಸಂಹಿತೆಯನ್ನು ರೂಪಿಸುವುದೂ 

ಒಳಗೊಂಡಂತೆ, ಅಂಥ ಸಿಬ್ಬಂದಿಗಳ ಸೇವಾಷರತ್ತುಗಳನ್ನು ನಿರೂಪಿಸುವುದು; 
( xi) ಶೈಕ್ಷಣಿಕ, ಆಡಳಿತಾತ್ಮಕ ಮತ್ತು ಬೆಂಬಲ ಸಿಬ್ಬಂದಿಯ ಹುದ್ದೆಗಳನ್ನು ಮತ್ತು ಇತರ ಅವಶ್ಯ ಹುದ್ದೆಗಳನ್ನು ಸೃಜಿಸುವುದು; 
( xi) ವಿಶ್ವವಿದ್ಯಾಲಯವು ಕಾಲಕಾಲಕ್ಕೆ ನಿರ್ಧರಿಸಬಹುದಾದಂಥ ರೀತಿಯಲ್ಲಿ ಮತ್ತು ಅಂಥ ಉದ್ದೇಶಗಳಿಗಾಗಿ ಇತರ 

ಸಹಕರಿಸುವುದು ಮತ್ತು ಸಹಯೋಗ ಹೊಂದುವುದು 
(xi) ಶಿಕ್ಷಕರಿಗೆ , ಪಾಠಗಳನ್ನು ರಚಿಸುವವರಿಗೆ, ಮೌಲ್ಯಮಾಪಕರಿಗೆ ಮತ್ತಿತರ ಶೈಕ್ಷಣಿಕ ಸಿಬ್ಬಂದಿಗೆ ಪುನರ್ಮನನ ವ್ಯಾಸಂಗಕ್ರಮಗಳು, 

ಅಭಿಮುಖ ವ್ಯಾಸಂಗ ಕ್ರಮಗಳು, ಕಾರ್ಯಾಗಾರಗಳು, ವಿಚಾರಗೋಷ್ಠಿಗಳು ಮತ್ತಿತರ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ಮತ್ತು 

ನಡೆಸುವುದು; 
(xiv) ಶೈಕ್ಷಣಿಕ ಪರಿಷತ್ತಿನ ಅನುಮೋದನೆಯೊಂದಿಗೆ ವಿಶ್ವವಿದ್ಯಾಲಯಕ್ಕೆ ಅಥವಾ ಘಟಕ ಕಾಲೇಜಿಗೆ, ಪ್ರಾದೇಶಿಕ ಕೇಂದ್ರಗಳಿಗೆ, ಅಧ್ಯಯನ 

ಕೇಂದ್ರಗಳಿಗೆ ಪ್ರವೇಶವನ್ನು ನೀಡುವುದಕ್ಕೆ ಮತ್ತು ಈ ಅಧಿನಿಯಮದಲ್ಲಿ ಕಲ್ಪಿಸಿದ ವ್ಯಾಪ್ತಿಗಿಂತ ಕಡಿಮೆಯಿಲ್ಲದಂತೆ ಕರ್ನಾಟಕದ 

ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ನೀಡುವುದಕ್ಕೆ ಮಾನಕ ಗುಣಮಟ್ಟಗಳನ್ನು ನಿರ್ಧರಿಸುವುದು ; 
(xv) ವಿಶ್ವವಿದ್ಯಾಲಯದ ಧೈಯೋದ್ದೇಶಗಳನ್ನು ಕಾರ್ಯರೂಪಕ್ಕೆ ತರಲು ಅವಶ್ಯವಾಗಬಹುದಾದಂಥ ಇತರ ಎಲ್ಲಾ ಕ್ರಮಗಳನ್ನು ಅಥವಾ 

ಕಾರ್ಯಗಳನ್ನು , ಅವು ಮೇಲೆ ಹೇಳಿದ ಅಧಿಕಾರಗಳಿಗೆ ಪ್ರಾಸಂಗಿಕವಾಗಿರಲಿ ಅಥವಾ ಇಲ್ಲದಿರಲಿ, ಕೈಗೊಳ್ಳುವುದು; 
( xvi) ಪರೀಕ್ಷೆಗಳ ಆಧಾರದ ಮೇಲೆ ಅಥವಾ ಸರ್ಕಾರದಿಂದ ಅನುಮೋದಿತವಾದ ಇತರ ಯಾವುದೇ ಮೌಲ್ಯಮಾಪನ ವಿಧಾನದ ಆಧಾರದ 

ಮೇಲೆ ನೀಡಲು ಪದವಿಗಳು , ಡಿಪ್ಲೋಮಾಗಳು, ಪ್ರಮಾಣಪತ್ರಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು ಸ್ಥಾಪಿಸುವುದು; 


೨೫೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


(xviii) 


(xvii) ಫಿಲಂಗಳು , ಕ್ಯಾಸೆಟ್‌ಗಳು, ಧ್ವನಿಸುರುಳಿಗಳು, ದೃಶ್ಯಸುರುಳಿಗಳು, ಸಿ. ಡಿ., ವಿ . ಸಿ. ಡಿ. ಮತ್ತು ಇತರ ತಂತ್ರಾಂಶಗಳೂ ಹಾಗೂ ಇತರ 

ಸಂಬಂಧಿತ ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮ ಸೇರಿದಂತೆ ಬೋಧಕ ಸಾಮಗ್ರಿಗಳನ್ನು ತಯಾರಿಸುವುದಕ್ಕಾಗಿ ಅವಕಾಶ 
ಕಲ್ಪಿಸುವುದು ; 
ಪ್ರಬಂಧಕ ಮಂಡಳಿಯ ಅನುಮೋದನೆಯೊಡನೆ ವಿಶ್ವವಿದ್ಯಾಲಯದ ಉದ್ದೇಶಗಳಿಗಾಗಿ ವಿಶ್ವವಿದ್ಯಾಲಯದ ಸ್ವತ್ತುಗಳನ್ನು ಭದ್ರತೆಯಾಗಿ 

ನೀಡಿ ಅಥವಾ ನೀಡದೆ ಹಣವನ್ನು ಪಡೆಯುವುದು, ಸಂಗ್ರಹಿಸುವುದು, ಚಂದಾದಾರರಾಗುವುದು ಮತ್ತು ಸಾಲ ಪಡೆಯುವುದು; 
( xix ) ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಯಾವುದೇ ಇತರ ಶೈಕ್ಷಣಿಕ ಸಂಸ್ಥೆಗಳ ಆಡಳಿತವನ್ನು ವಶಪಡಿಸಿಕೊಳ್ಳುವುದು, 

ವಹಿಸಿಕೊಳ್ಳುವುದು; 
(xx) 

ವ್ಯವಸ್ಥಾಪನಾ ಮಂಡಳಿಯ ಪೂರ್ವಾನುಮೋದನೆಯೊಂದಿಗೆ ಸ್ವತ್ತುಗಳನ್ನು ಆರ್ಜಿಸುವುದು; 
(xxi) ವಿಶ್ವವಿದ್ಯಾಲಯದ ಮೇಲಿನ ಉದ್ದೇಶಗಳಿಗೆ ಸಂಬಂಧಿಸಿದ ಅಥವಾ ಪ್ರಾಸಂಗಿಕವಾದ ಯಾವುದೇ ಇತರ ಚಟುವಟಿಕೆಗಳನ್ನು 

ಕೈಗೊಳ್ಳುವುದು. 
9. ವಿಶ್ವವಿದ್ಯಾಲಯವು ಎಲ್ಲಾ ವರ್ಗ , ಜಾತಿ, ಮತ, ಲಿಂಗ ಅಥವಾ ರಾಷ್ಟ್ರ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತವಾಗಿರತಕ್ಕದ್ದು. ವಿಶ್ವವಿದ್ಯಾಲಯದ 
ಪ್ರವೇಶಗಳು ವರ್ಗ , ಜಾತಿ, ಮತ, ಲಿಂಗ ಅಥವಾ ರಾಷ್ಟ್ರ ಭೇದವಿಲ್ಲದೆ ಎಲ್ಲಾ ವ್ಯಕ್ತಿಗಳಿಗೂ ಮುಕ್ತವಾಗಿರತಕ್ಕದ್ದು. ಎಲ್ಲಾ ಪ್ರವೇಶಗಳನ್ನು ಅರ್ಹತಾ 
ಪರೀಕ್ಷೆಗಳಲ್ಲಿನ ಅರ್ಹತೆಯ ಆಧಾರದ ಮೇಲೆ ಮಾಡತಕ್ಕದ್ದು: 

ಪರಂತು , ವಿಶ್ವವಿದ್ಯಾಲಯದ ಎಲ್ಲಾ ಕೋರ್ಸುಗಳ ಪ್ರವೇಶದಲ್ಲಿ ಶೇಕಡಾ ನಲವತ್ತರಷ್ಟನ್ನು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೀಸಲಿಡತಕ್ಕದ್ದು 
ಮತ್ತು ಪ್ರವೇಶಗಳನ್ನು ರಾಜ್ಯ ಸರ್ಕಾರವು ಅಥವಾ ಅದರ ಏಜೆನ್ಸಿಯು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಮಾಡತಕ್ಕದ್ದು ಮತ್ತು 
ಸೀಟುಗಳನ್ನು ಅರ್ಹತ ಮತ್ತು ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ರೂಪಿಸುವ ಮೀಸಲಾತಿ ನೀತಿಗೆ ಅನುಸಾರವಾಗಿ ಹಂಚಿಕೆ ಮಾಡತಕ್ಕದ್ದು : 

ಮತ್ತು ಪರಂತು, ಯಾವುದೇ ಕೋರ್ಸಿನಲ್ಲಿ ಹತ್ತಕ್ಕಿಂತ ಕಡಿಮೆ ಸೀಟುಗಳು ಇರುವಲ್ಲಿ , ಸ್ನಾತಕೋತ್ತರ, ಇಂಥ ಕೋರ್ಸುಗಳನ್ನು ಒಟ್ಟಿಗೆ 
ಒಂದುಗೂಡಿಸುವ ಮೂಲಕ ಮೀಸಲಿಡತಕ್ಕದ್ದು ಮತ್ತು ಯಾವುದೇ ಕೋರ್ಸಿನಲ್ಲಿ ಮೂರುಸೀಟುಗಳಿಗಿಂತ ಕಡಿಮೆ ಇರುವಲ್ಲಿ, ಅವುಗಳನ್ನು ಸುತ್ತುವಲ್ಲಿ ಸರದಿ 
ಮೀಸಲಿಡತಕ್ಕದ್ದು. 

10 . ರಾಷ್ಟ್ರೀಯ ಅಧಿಮಾನ್ಯತೆ - ವಿಶ್ವವಿದ್ಯಾಲಯವು ಪ್ರಾರಂಭವಾದ ತರುವಾಯ ಆದಷ್ಟು ಬೇಗನೆ ಸಂಬಂಧಪಟ್ಟ ಶಾಸನಾತ್ಮಕ ರಾಷ್ಟ್ರೀಯ 
ಅಧಿಮಾನ್ಯತಾ ಸಂಸ್ಥೆಗಳಿಂದ ಅಧಿಮಾನ್ಯತೆಯನ್ನು ಕೋರತಕ್ಕದ್ದು ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳು ನಡೆಸುವ ಎಲ್ಲಾ ವ್ಯಾಸಂಗ ಕ್ರಮಗಳು ರಾಷ್ಟ್ರೀಯ 
ಅಧಿಮಾನ್ಯತಾ ಸಂಸ್ಥೆಗಳ ವಿನಿಯಮಗಳಿಗೆ ಅನುಸಾರವಾಗಿ ಇರತಕ್ಕದ್ದು. 

_ 11 . ಪ್ರಾಯೋಜಕ ಸಂಸ್ಥೆಯ ಅಧಿಕಾರಗಳು.- ಪ್ರಾಯೋಜಕ ಸಂಸ್ಥೆಯು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು , ಇವುಗಳಲ್ಲಿ ಪ್ರತಿಯೊಂದನ್ನು ಪ್ರಾಯೋಜಕ ಸಂಸ್ಥೆಯು ತನ್ನ ವಿವೇಚನಾನುಸಾರ ಚಲಾಯಿಸಬಹುದು, ಎಂದರೆ : 

ಕುಲಾಧಿಪತಿಯವರನ್ನು ನೇಮಿಸುವುದು ಅಥವಾ ಪುನರ್‌ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು ಅಂತ್ಯಗೊಳಿಸುವುದು; 
ವಿಶ್ವವಿದ್ಯಾಲಯದ ಪ್ರಥಮ ಪ್ರಬಂಧಕ ಮಂಡಳಿಯನ್ನು ರಚಿಸುವುದು ; 
ಪ್ರಬಂಧಕ ಮಂಡಳಿಯ ಅಧ್ಯಕ್ಷರನ್ನು ನಾಮನಿರ್ದೇಶಿಸುವುದು; 
ಪ್ರಬಂಧಕ ಮಂಡಳಿಯ ಸದಸ್ಯರಾಗಿ ಮೂರು ವ್ಯಕ್ತಿಗಳನ್ನು ನಾಮನಿರ್ದೇಶಿಸುವುದು; 
ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾಗಿ ಇಬ್ಬರು ವ್ಯಕ್ತಿಗಳನ್ನು ನಾಮ ನಿರ್ದೇಶಿಸುವುದು; 

ವಿಶ್ವವಿದ್ಯಾಲಯದ ದತ್ತಿ ನಿಧಿಗೆ ದೇಣಿಗೆ ನೀಡಲು ನಿಧಿ ಮೂಲಗಳನ್ನು ನಿರ್ಧರಿಸುವುದು; 
(vii) ವಿಶ್ವವಿದ್ಯಾಲಯದ ಹಣದ ವಿನಿಯೋಗ ಮತ್ತು ವೆಚ್ಚ ಮಾಡುವುದನ್ನು ನಿರ್ಧರಿಸುವುದು; 
ಈ ಅಧಿನಿಯಮದಲ್ಲಿ ಉಪಬಂಧಿಸಿರುವ ವಿಧಾನದಲ್ಲಿ ಪ್ರಬಂಧಕ ಮಂಡಳಿಯ ಸಭೆಯಲ್ಲಿಯ ವಿವಾದಗಳನ್ನು ಬಗೆಹರಿಸುವುದು; 

ಅಧ್ಯಾಯ - III 

ವಿಶ್ವವಿದ್ಯಾಲಯದ ಅಧಿಕಾರಿಗಳು 
12 . ವಿಶ್ವವಿದ್ಯಾಲಯದ ಅಧಿಕಾರಿಗಳು.- ಈ ಮುಂದಿನವರು ವಿಶ್ವವಿದ್ಯಾಲಯದ ಅಧಿಕಾರಿಗಳಾಗಿರತಕ್ಕದ್ದು , ಎಂದರೆ: 

ಸಂದರ್ಶಕರು ; 


( ) 


- 


ಸಹ - ಸಂದರ್ಶಕರು ; 


ಕುಲಾಧಿಪತಿಗಳು; 


ಕುಲಪತಿಗಳು; 


ಸಹಕುಲಪತಿಗಳು ; 


ಕುಲಸಚಿವರು; 


(vi) 


ಹಣಕಾಸು ಅಧಿಕಾರಿ ; ಮತ್ತು 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೫೬ ೫ 


(vi) ಪರಿನಿಯಮಗಳ ಮೂಲಕ ವಿಶ್ವವಿದ್ಯಾಲಯದ ಅಧಿಕಾರಿಗಳೆಂದು ಘೋಷಿಸಬಹುದಾದಂಥ ಇತರ ಅಧಿಕಾರಿಗಳು. 

13. ಸಂದರ್ಶಕರು.- (1) ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರು ವಿಶ್ವವಿದ್ಯಾಲಯದ ಸಂದರ್ಶಕರಾಗಿರತಕ್ಕದ್ದು ಮತ್ತು ಸಂದರ್ಶಕರು 
ವಿಶ್ವವಿದ್ಯಾಲಯದ ಕಾರ್ಯನಿರ್ವಹಣೆಯ ಸುಧಾರಣೆಗಾಗಿ ಸಲಹೆಗಳನ್ನು ನೀಡಬಹುದು. 

(2) ಸಂದರ್ಶಕರು, ಪದವಿಗಳನ್ನು ಮತ್ತು ಡಿಪ್ಲೋಮೊಗಳನ್ನು ಪ್ರದಾನ ಮಾಡಲು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಅಧ್ಯಕ್ಷತೆಯನ್ನು 
ವಹಿಸತಕ್ಕದ್ದು. 

(3) ಸಂದರ್ಶಕರು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಎಂದರೆ: 
(1) ವಿಶ್ವವಿದ್ಯಾಲಯದ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ, ಯಾವುದೇ ಪತ್ರ ಅಥವಾ ಮಾಹಿತಿಯನ್ನು ತರಿಸಿಕೊಳ್ಳುವುದು . 

ಸಂದರ್ಶಕರು, ಅವರು ಸ್ವೀಕರಿಸಿದ ಮಾಹಿತಿಯ ಆಧಾರದ ಮೇಲೆ ವಿಶ್ವವಿದ್ಯಾಲಯಗಳ ಯಾವುದೇ ಪ್ರಾಧಿಕಾರವು ಮಾಡಿದ ಯಾವುದೇ 
ಆದೇಶ, ನಡೆಸಿದ ವ್ಯವಹರಣೆಗಳು ಅಥವಾ ಕೈಗೊಂಡ ತೀರ್ಮಾನಗಳು, ಈ ಅಧಿನಿಯಮಕ್ಕೆ, ವಿನಿಯಮಗಳಿಗೆ ಅಥವಾ ನಿಯಮಗಳಿಗೆ 
ಪೂರಕವಾಗಿಲ್ಲವೆಂದು ಮನಗಂಡರೆ ಅವರು ವಿಶ್ವವಿದ್ಯಾಲಯದ ಹಿತಾಸಕ್ತಿಯಿಂದ ತಾವು ಸೂಕ್ತವೆಂದು ಭಾವಿಸಬಹುದಾದ ಅಂಥ 

ನಿರ್ದೇಶನಗಳನ್ನು ಹೊರಡಿಸಬಹುದು ಮತ್ತು ಹಾಗೆ ಹೊರಡಿಸಿದ ನಿರ್ದೇಶನಗಳನ್ನು ಸಂಬಂಧಪಟ್ಟವರೆಲ್ಲರೂ ಪಾಲಿಸತಕ್ಕದ್ದು. 
14 . ಸಹ- ಸಂದರ್ಶಕರು.- (1) ಕರ್ನಾಟಕ ಸರ್ಕಾರದ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ವಿಶ್ವವಿದ್ಯಾಲಯದ ಸಹ- ಸಂದರ್ಶಕರಾಗಿರತಕ್ಕದ್ದು. 

(2) ಸಂದರ್ಶಕರ ಅನುಪಸ್ಥಿತಿಯಲ್ಲಿ ಸಹ - ಸಂದರ್ಶಕರು ಪದವಿಗಳನ್ನು ಮತ್ತು ಡಿಪ್ಲೋಮೊಗಳನ್ನು ಪ್ರದಾನ ಮಾಡಲು ವಿಶ್ವವಿದ್ಯಾಲಯದ 
ಘಟಿಕೋತ್ಸವದಲ್ಲಿ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು . 

15. ಕುಲಾಧಿಪತಿಗಳು.- (1) ಕುಲಾಧಿಪತಿಯವರನ್ನು ಪ್ರಾಯೋಜಕ ಸಂಸ್ಥೆಯು ನೇಮಿಸತಕ್ಕದ್ದು. 

( 2 ) ಪ್ರಾಯೋಜಕ ಸಂಸ್ಥೆಯ ಸಂಸ್ಥಾಪಿತ ನ್ಯಾಸಧಾರಿಯು ಮೊದಲನೇ ಕುಲಾಧಿಪತಿಗಳಾಗಿರತಕ್ಕದ್ದು , ಅವರು ತಮ್ಮ ಜೀವನಪರ್ಯಂತ ಅಥವಾ 
ಅವರು ತಮ್ಮ ಪದವನ್ನು ಬಿಟ್ಟುಕೊಡುವವರೆಗೆ ಕುಲಾಧಿಪತಿಗಳಾಗಿ ಪದಧಾರಣ ಮಾಡಿರತಕ್ಕದ್ದು. 

(3) ತದನಂತರದ ಕುಲಾಧಿಪತಿಗಳು, ಅಂಥ ನೇಮಕಾತಿಯನ್ನು ಪರಿಗಣಿಸುವ ಸಂದರ್ಭದಲ್ಲಿ ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ, 
ಪ್ರಾಯೋಜಕ ಸಂಸ್ಥೆಯ ನ್ಯಾಸಧಾರಿಯಾಗಿರತಕ್ಕದ್ದು ಅಥವಾ ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ ಅಥವಾ ಸಾರ್ವಜನಿಕ ಜೀವನ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಮಟ್ಟದ 
ಛಾಪನ್ನು ಪಡೆದಿರುವ ಅಂಥ ಇತರ ವ್ಯಕ್ತಿಯಾಗಿರತಕ್ಕದ್ದು. 

( 4) ಹಾಗೆ ನೇಮಕಗೊಂಡ ತದನಂತರದ ಕುಲಾಧಿಪತಿಗಳು ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ ಪದಧಾರಣ ಮಾಡತಕ್ಕದ್ದು. 

(5) ಕುಲಾಧಿಪತಿಗಳು ಈ ಅಧಿನಿಯಮದ ಅಥವಾ ಅದರಡಿಯಲ್ಲಿ ರಚಿಸಿದ ಪರಿನಿಯಮಗಳ ಅಡಿಯಲ್ಲಿ ಅವರಿಗೆ ಪ್ರದಾನ ಮಾಡಬಹುದಾದ 
ಅಂಥ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಅವುಗಳಲ್ಲಿ ಈ ಮುಂದಿನ ಅಧಿಕಾರಗಳು ಒಳಗೊಂಡಿರತಕ್ಕದ್ದು , ಎಂದರೆ: 
(1) ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿ ಕಾರ್ಯ ನಿರ್ವಹಿಸುವುದು; 

ಸಂದರ್ಶಕರ ಮತ್ತು ಸಹ- ಸಂದರ್ಶಕರಿಬ್ಬರ ಗೈರುಹಾಜರಿಯಲ್ಲಿ ವಿಶ್ವವಿದ್ಯಾಲಯದ ಎಲ್ಲಾ ಘಟಿಕೋತ್ಸವಗಳಲ್ಲಿ ಅಧ್ಯಕ್ಷತೆಯನ್ನು 
ವಹಿಸುವುದು; 
ವಿಶ್ವವಿದ್ಯಾಲಯದ ಪ್ರಬಂಧಕ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುವುದು; 
ಈ ಅಧಿನಿಯಮ ಮತ್ತು ಪರಿನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ ಕುಲಪತಿಗಳನ್ನು ನೇಮಿಸುವುದು ಅಥವಾ 

ಪುನರ್ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು ಅಂತ್ಯಗೊಳಿಸುವುದು; 
(v) ಈ ಅಧಿನಿಯಮದ 16ನೇ ಪ್ರಕರಣದ (2) ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಿದ ನಾಮನಿರ್ದೇಶಕ ಸಮಿತಿಯ ಸದಸ್ಯರಾಗಿ ಒಬ್ಬ 

ವ್ಯಕ್ತಿಯನ್ನು ನಾಮನಿರ್ದೇಶನ ಮಾಡುವುದು; 
(vi) 

ಸಹಕುಲಪತಿಗಳು , ಡೀನ್, ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿಗಳ ನೇಮಕಾತಿಯನ್ನು ಪೂರ್ವಾನುಮೋದಿಸುವುದು ; 
(vi) ಪ್ರಬಂಧಕ ಮಂಡಳಿಯ ಸದಸ್ಯರನ್ನಾಗಿ ಇಬ್ಬರು ಶಿಕ್ಷಣ ತಜ್ಞರನ್ನು ನಾಮನಿರ್ದೇಶಿಸುವುದು; 
(vii) ಮೊದಲ ಸಹಕುಲಪತಿಗಳು ಮತ್ತು ಹಣಕಾಸು ಅಧಿಕಾರಿಗಳನ್ನು ನೇಮಿಸುವುದು ; 
(ix) ಮೊದಲ ವ್ಯವಸ್ಥಾಪನಾ ಮಂಡಳಿ , ಹಣಕಾಸು ಸಮಿತಿ, ಸಂಶೋಧನಾ ಪರಿಷತ್ತು ಹಾಗೂ ಶೈಕ್ಷಣಿಕ ಪರಿಷತ್ತುಗಳನ್ನು ರಚಿಸುವುದು ; 
(x) ಈ ಅಧಿನಿಯಮದಲ್ಲಿ ಉಪಬಂಧಿಸಿದ ವಿಧಾನದಲ್ಲಿ ಕಾರ್ಯಸೂಚಿ ವಿಷಯಗಳನ್ನು ಪೂರ್ವಾನುಮೋದಿಸುವುದು; 

ಈ ಅಧಿನಿಯಮದಲ್ಲಿ ಉಪಬಂಧಿಸಿದ ವಿಧಾನದಲ್ಲಿ ( ಪ್ರಬಂಧಕ ಮಂಡಳಿಯ ಸಭೆಯಲ್ಲಿ ಉಂಟಾದ ವಿವಾದಗಳನ್ನು ಹೊರತುಪಡಿಸಿ) 

ವಿವಾದಗಳನ್ನು ಪರಿಹರಿಸುವುದು. 
(6) ಪದಾಧಿಕಾರಿ ಅಥವಾ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯದ ಯಾವುದೇ ಇತರ ಪದಾಧಿಕಾರಿ ಅಥವಾ ಸಂಸ್ಥೆಗಳ ನಡುವೆ ವಿವಾದಗಳು 
ಉಂಟಾದಲ್ಲಿ , ಆ ವಿವಾದವನ್ನು ಕುಲಾಧಿಪತಿಯವರ ಪರ್ಯಾಲೋಚನೆಗೆ ಕಳುಹಿಸತಕ್ಕದ್ದು ಮತ್ತು ಅಂಥ ವಿವಾದದ ಸಂದರ್ಭದಲ್ಲಿ ಕುಲಾಧಿಪತಿಯವರ 
ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ ವಿಶ್ವವಿದ್ಯಾಲಯವು ಬದ್ಧವಾಗಿರತಕ್ಕದ್ದು. 

_ 16 . ಕುಲಪತಿಗಳು.- (1) (2) ನೇ ಉಪಪ್ರಕರಣದ ಉಪಬಂಧಗಳಿಗೆ ಅನುಸಾರವಾಗಿ ನಾಮನಿರ್ದೇಶಕ ಸಮಿತಿಯು ಶಿಫಾರಸ್ಸು ಮಾಡಿದ ಮೂರು 
ವ್ಯಕ್ತಿಗಳ ಪೈಕಿಯಿಂದ ಒಬ್ಬರನ್ನು ಮೂರು ವರ್ಷಗಳ ಅವಧಿಗಾಗಿ ಕುಲಪತಿಗಳನ್ನಾಗಿ, ಪರಿನಿಯಮಗಳಲ್ಲಿ ನಿಯಮಿಸಬಹುದಾದಂಥ ನಿಬಂಧನೆಗಳು ಮತ್ತು 


2 


. 


೨೫೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಷರತ್ತುಗಳ ಮೇಲೆ ಕುಲಾಧಿಪತಿಯವರು ನೇಮಿಸತಕ್ಕದ್ದು. ಮೂರು ವರ್ಷಗಳ ಅವಧಿಯು ಮುಗಿದ ತರುವಾಯ , ಇದನ್ನು ಮೂರು ವರ್ಷಗಳ 
ಮತ್ತೊಂದು ಅವಧಿಗೆ ನವೀಕರಿಸಬಹುದು: 


- 


3 


ಪರಂತು, ಕುಲಪತಿಯವರು, ತಮ್ಮ ಅವಧಿ ಮುಗಿದ ನಂತರವೂ ಹೊಸ ಕುಲಪತಿಯವರು ಸೇರಿಕೊಳ್ಳುವವರೆಗೆ ಪದದಲ್ಲಿ 
ಮುಂದುವರೆಯತಕ್ಕದ್ದು. ಆದಾಗ್ಯೂ ಈ ಅವಧಿಯು ಯಾವುದೇ ಸಂದರ್ಭದಲ್ಲಿ ಒಂದು ವರ್ಷವನ್ನು ಮೀರತಕ್ಕದ್ದಲ್ಲ. 
(2) (1) ನೇ ಉಪಪ್ರಕರಣದಲ್ಲಿ ಹೇಳಿರುವ ನಾಮನಿರ್ದೇಶಕ ಸಮಿತಿಯಲ್ಲಿ ಈ ಮುಂದಿನ ವ್ಯಕ್ತಿಗಳು ಇರತಕ್ಕದ್ದು, ಎಂದರೆ: 

ಕುಲಾಧಿಪತಿಯವರು ನಾಮನಿರ್ದೇಶಿಸಿದ ಒಬ್ಬ ವ್ಯಕ್ತಿ ; 
ಪ್ರಬಂಧಕ ಮಂಡಳಿಯ ಇಬ್ಬರು ನಾಮ ನಿರ್ದೇಶಿತರು, ಇವರಲ್ಲಿ ಒಬ್ಬರನ್ನು ಪ್ರಬಂಧಕ ಮಂಡಳಿಯು ಸಮಿತಿಯ 

ಸಂಚಾಲಕರೆಂದು ನಾಮನಿರ್ದೇಶಿಸತಕ್ಕದ್ದು. 
(3) ನಾಮನಿರ್ದೇಶಕ ಸಮಿತಿಯು, ಅರ್ಹತೆಯ ಆಧಾರದ ಮೇಲೆ ಕುಲಪತಿಯ ಹುದ್ದೆಗೆ ಸೂಕ್ತವಾದ ಮೂರು ವ್ಯಕ್ತಿಗಳ ಹೆಸರನ್ನು ಶಿಫಾರಸ್ಸು 
ಮಾಡತಕ್ಕದ್ದು ಮತ್ತು ಅದನ್ನು ಪ್ರತಿಯೊಬ್ಬ ವ್ಯಕ್ತಿಯ ವಿದ್ಯಾರ್ಹತೆ ಮತ್ತಿತರ ವಿಶಿಷ್ಟ ಪ್ರಶಸ್ತಿಗಳನ್ನು ತಿಳಿಸುವ ಒಂದು ಸಂಕ್ಷಿಪ್ತ ವರದಿಯೊಂದಿಗೆ 
ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು. 

( 4) ಕುಲಪತಿಯವರು ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯನಿರ್ವಾಹಕ ಮತ್ತು ಶೈಕ್ಷಣಿಕ ಅಧಿಕಾರಿಯಾಗಿರತಕ್ಕದ್ದು ಮತ್ತು ವಿಶ್ವವಿದ್ಯಾಲಯದ 
ವ್ಯವಹಾರಗಳ ಬಗ್ಗೆ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಚಲಾಯಿಸತಕ್ಕದ್ದು ಹಾಗೂ ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳ ತೀರ್ಮಾನಗಳನ್ನು 
ಜಾರಿಗೊಳಿಸತಕ್ಕದ್ದು: 

ಪರಂತು , ಶಿಕ್ಷಕರ ನೇಮಕಾತಿಯನ್ನು ಹೊರತುಪಡಿಸಿ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕಾದ ತುರ್ತು ಸ್ವರೂಪದ ಯಾವುದೇ ಇತರ 
ವಿಷಯಗಳಲ್ಲಿ ಮತ್ತು ಅದನ್ನು ಈ ಅಧಿನಿಯಮದ ಮೂಲಕ ಅಥವಾ ಅದರ ಅಡಿಯಲ್ಲಿ ವಿಶ್ವವಿದ್ಯಾಲಯವು ಇದಕ್ಕಾಗಿ ಅಧಿಕೃತಗೊಳಿಸಿದ್ದ ಯಾವೊಬ್ಬ 
ಅಧಿಕಾರಿ ಅಥವಾ ಪ್ರಾಧಿಕಾರ ಅಥವಾ ಇತರ ಸಂಸ್ಥೆಯು ಕೂಡಲೇ ಕ್ರಮಕೈಗೊಳ್ಳುವುದು ಸಾಧ್ಯವಿರದಿರುವಾಗ ಕುಲಪತಿಯವರು ತಾನು ಸೂಕ್ತವೆಂದು 
ಭಾವಿಸಬಹುದಾದಂತಹ ಕ್ರಮವನ್ನು ಕುಲಾಧಿಪತಿಯವರ ಲಿಖಿತ ಪೂರ್ವಾನುಮೋದನೆಯನ್ನು ಪಡೆದು ಕೈಗೊಳ್ಳತಕ್ಕದ್ದು. 

(5) ಕುಲಪತಿಯವರು ಪರಿನಿಯಮಗಳು ಅಥವಾ ನಿಯಮಗಳಲ್ಲಿ ಹೇಳಲಾದ ಅಂಥ ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ 
ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು: 

ಪರಂತು, ಕುಲಪತಿಗಳ ಅಭಿಪ್ರಾಯದಲ್ಲಿ , ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರದ ಯಾವುದೇ ನಿರ್ಣಯವು, ಈ ಅಧಿನಿಯಮ ಅಥವಾ 
ಅದರಡಿಯಲ್ಲಿ ರಚಿಸಿದ ಪರಿನಿಯಮಗಳು, ವಿನಿಯಮಗಳು ಅಥವಾ ನಿಯಮಗಳ ಮೂಲಕ ಪ್ರದತ್ತವಾದ ಅಧಿಕಾರದ ಹೊರಗಿದ್ದರೆ ಅಥವಾ 
ವಿಶ್ವವಿದ್ಯಾಲಯದ ಹಿತಾಸಕ್ತಿಗೆ ಪ್ರತಿಕೂಲವಾಗಬಹುದಾಗಿದ್ದರೆ, ಅದರ ನಿರ್ಣಯದ ದಿನಾಂಕದಿಂದ ಹದಿನೈದು ದಿನಗಳ ಒಳಗೆ ತನ್ನ ನಿರ್ಣಯವನ್ನು 
ಪರಿಷ್ಕರಿಸಲು ಸಂಬಂಧಪಟ್ಟ ಪ್ರಾಧಿಕಾರವನ್ನು ಆತನು ಕೋರತಕ್ಕದ್ದು ಮತ್ತು ಪ್ರಾಧಿಕಾರವು ಅಂಥ ನಿರ್ಣಯವನ್ನು ಸಂಪೂರ್ಣವಾಗಿ ಅಥವಾ ಭಾಗಶ: ವಾಗಿ 
ಪರಿಷ್ಕರಿಸಲು ನಿರಾಕರಿಸಿದ ಸಂದರ್ಭದಲ್ಲಿ ಅಥವಾ ಹದಿನೈದು ದಿನಗಳೊಳಗೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಲು ವಿಫಲವಾದಲ್ಲಿ, ನಂತರ ಅಂಥ 
ವಿಷಯವನ್ನು ಕುಲಾಧಿಪತಿಗಳಿಗೆ ಕಳುಹಿಸತಕ್ಕದ್ದು ಮತ್ತು ಈ ಬಗ್ಗೆ ಇವರ ತೀರ್ಮಾನವೇ ಅಂತಿಮವಾಗಿರತಕ್ಕದ್ದು 

(6) ಕುಲಪತಿಯವರ ಸೇವೆಗಳನ್ನು , ಪ್ರಬಂಧಕ ಮಂಡಳಿಯ ಅನುಮೋದನೆಯೊಂದಿಗೆ ಮತ್ತು ಸಹಜ ನ್ಯಾಯದ ತತ್ವಗಳನ್ನು ಅನುಸರಿಸಿದ 
ನಂತರ ಹಾಗೂ ಶಿಸ್ತಿನ ಆಧಾರದ ಮೇಲೆ ಅಂತ್ಯಗೊಳಿಸುವ ಸಂದರ್ಭವೂ ಸೇರಿದಂತೆ, ಪ್ರಕರಣದ ಬಗ್ಗೆ ಕುಲಪತಿಯು ತನ್ನ ಅಹವಾಲನ್ನು ಹೇಳಿಕೊಳ್ಳಲು 
ಸೂಕ್ತ ಅವಕಾಶವನ್ನು ನೀಡಿದ ತರುವಾಯ, ಕುಲಾಧಿಪತಿಯವರು ಅಂತ್ಯಗೊಳಿಸಬಹುದು. 

( 7) ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಸಂದರ್ಶಕರು, ಸಹ - ಸಂದರ್ಶಕರು ಮತ್ತು ಕುಲಾಧಿಪತಿಯವರು ಇವರುಗಳ ಗೈರು ಹಾಜರಿಯ 
ಸಂದರ್ಭದಲ್ಲಿ ಕುಲಪತಿಯವರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು . 

_ 17. ಸಹಕುಲಪತಿಗಳು.- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು ಮೂರು ಜನರನ್ನು ಮೀರದಂತೆ 
ಸಹಕುಲಪತಿಗಳನ್ನು ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂಥ ವಿಧಾನದಲ್ಲಿ ನೇಮಕಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 
- 18 , ವ್ಯಾಸಂಗ ವಿಭಾಗಗಳ ಡೀನ್‌ಗಳು.- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು ಪರಿನಿಯಮಗಳ 
ಮೂಲಕ ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ವ್ಯಾಸಂಗ ವಿಭಾಗಗಳ ಡೀನ್‌ಗಳನ್ನು ನೇಮಕಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

19 . ಕುಲಸಚಿವರು.- (1) ಕುಲಾಧಿಪತಿಯವರು, ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂಥ ವಿಧಾನದಲ್ಲಿ ಮತ್ತು ಅಂಥ ನಿಬಂಧನೆ 
ಮತ್ತು ಷರತ್ತುಗಳ ಮೇಲೆ ಕುಲಸಚಿವರನ್ನು ನೇಮಕ ಮಾಡತಕ್ಕದ್ದು . 

(2) ಪರಿನಿಯಮಗಳಲ್ಲಿ ಪರಿಭಾಷಿಸಿರುವಂಥ ಎಲ್ಲಾ ಕರಾರುಗಳನ್ನು ವಿಶ್ವವಿದ್ಯಾಲಯದ ಪರವಾಗಿ ಕುಲಸಚಿವರು ಮಾಡಿಕೊಳ್ಳತಕ್ಕದ್ದು ಮತ್ತು 
ಅದಕ್ಕೆ ಸಹಿ ಹಾಕತಕ್ಕದ್ದು . 

(3) ಕುಲಸಚಿವರು ವಿಶ್ವವಿದ್ಯಾಲಯದ ಪರವಾಗಿ ದಾಖಲೆಗಳನ್ನು ಅಧಿಕೃತಗೊಳಿಸುವ ಅಧಿಕಾರವನ್ನು ಹೊಂದಿರತಕ್ಕದ್ದು ಹಾಗೂ 
ಪರಿನಿಯಮಗಳಿಂದ ಪ್ರದತ್ತಗೊಳಿಸಬಹುದಾದಂಥ ಅಥವಾ ಕುಲಾಧಿಪತಿಯವರು ಮತ್ತು ಕುಲಪತಿಯವರು ಕಾಲಕಾಲಕ್ಕೆ ಅಗತ್ಯಪಡಿಸಬಹುದಾದ ಅಂಥ 
ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೫೬೭ 


( 4) ಕುಲಸಚಿವರು ವಿಶ್ವವಿದ್ಯಾಲಯದ ದಾಖಲೆಗಳು ಮತ್ತು ಸಾಮಾನ್ಯ ಮೊಹರನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸಿಕೊಂಡು ಬರುವ 
ಹೊಣೆಗಾರಿಕೆಯನ್ನು ಹೊಂದಿರತಕ್ಕದ್ದು ಮತ್ತು ಕುಲಾಧಿಪತಿಯವರು , ಕುಲಪತಿಯವರು ಅಥವಾ ಇತರ ಯಾವುದೇ ಪ್ರಾಧಿಕಾರವು ಕೋರಿದಂಥ ಎಲ್ಲಾ 
ಅಂಥ ಮಾಹಿತಿಯನ್ನು ಮತ್ತು ದಾಖಲೆಗಳನ್ನು ಅವರ ಮುಂದೆ ಮಂಡಿಸಲು ಬದ್ದರಾಗಿತಕ್ಕದ್ದು. 

20. ಹಣಕಾಸು ಅಧಿಕಾರಿ.- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು, ಪರಿನಿಯಮಗಳ ಮೂಲಕ 
ಪ್ರದತ್ತಗೊಳಿಸಬಹುದಾದ ಅಂಥ ವಿಧಾನದಲ್ಲಿ ಹಣಕಾಸು ಅಧಿಕಾರಿಯನ್ನು ನೇಮಕ ಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

21, ಇತರ ಅಧಿಕಾರಿಗಳು. - ವಿಶ್ವವಿದ್ಯಾಲಯದ ಇತರ ಅಧಿಕಾರಿಗಳ ನೇಮಕಾತಿಯ ವಿಧಾನ, ಸೇವಾ ನಿಬಂಧನೆಗಳು ಮತ್ತು ಷರತ್ತುಗಳು ಹಾಗೂ 
ಅವರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 


( vi) 


೬ 


ಅಧ್ಯಾಯ - IV 

ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು 
22. ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು. - ಈ ಮುಂದಿನವುಗಳು ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳಾಗಿರತಕ್ಕದ್ದು, ಎಂದರೆ : 

ಪ್ರಬಂಧಕ ಮಂಡಳಿ; 

ವ್ಯವಸ್ಥಾಪನಾ ಮಂಡಳಿ; 
(i) ಶೈಕ್ಷಣಿಕ ಪರಿಷತ್ತು; 

ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು ; 
ಹಣಕಾಸು ಸಮಿತಿ; ಮತ್ತು 

ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳೆಂದು ಪರಿನಿಯಮಗಳ ಮೂಲಕ ಘೋಷಿಸಬಹುದಾದ ಅಂಥ ಇತರ ಪ್ರಾಧಿಕಾರಗಳು . 
23 . ಪ್ರಬಂಧಕ ಮಂಡಳಿ ಮತ್ತು ಇದರ ಅಧಿಕಾರಗಳು.- (1) ಪ್ರಬಂಧಕ ಮಂಡಳಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು , ಎಂದರೆ: 
ಕುಲಾಧಿಪತಿಯವರು 

ಅಧ್ಯಕ್ಷರು; 
ಕುಲಪತಿಯವರು 

ಸದಸ್ಯರು; 
ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು /ಕಾರ್ಯದರ್ಶಿಗಳು, ಉನ್ನತ ಶಿಕ್ಷಣ ಇಲಾಖೆ ಅಥವಾ ಉಪ 
ಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ದರ್ಜೆಯ ಆತನ ನಾಮನಿರ್ದೇಶಿತ ; 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿ , ವೈದ್ಯಕೀಯ ಶಿಕ್ಷಣ ಅಥವಾ ಉಪ ಕಾರ್ಯದರ್ಶಿ ದರ್ಜೆಗಿಂತ 
ಕಡಿಮೆಯಲ್ಲದ ದರ್ಜೆಯ ಆತನ ನಾಮನಿರ್ದೇಶಿತ; 
ರಾಜ್ಯ ಸರ್ಕಾರವು ನಾಮ ನಿರ್ದೇಶನ ಮಾಡಿದ ಆಡಳಿತವನ್ನು ಒಳಗೊಂಡಂತೆ ವ್ಯವಸ್ಥಾಪನೆ, ಹಣಕಾಸು ಅಥವಾ 
ಯಾವುದೇ ಇತರ ವಿಶೇಷ ಕ್ಷೇತ್ರದಲ್ಲಿನ ಒಬ್ಬರು ತಜ್ಞರು; 

ಪ್ರಾಯೋಜಕ ಸಂಸ್ಥೆಯು ನಾಮನಿರ್ದೇಶಿಸಿದ ಇಬ್ಬರು ವ್ಯಕ್ತಿಗಳು ಅವರ ಪೈಕಿ ಒಬ್ಬರು ಮಹಿಳೆಯಾಗಿರತಕ್ಕದ್ದು; 
(vii) ಸಹ ಕುಲಪತಿಯವರು ಮತದಾನದ ಹಕ್ಕಿಲ್ಲದ ಸದಸ್ಯರಾಗಿರತಕ್ಕದ್ದು; 

(viii) ವಿಶ್ವವಿದ್ಯಾಲಯ ಅನುದಾನ ಆಯೋಗದ ನಾಮನಿರ್ದೇಶಿತ ಒಬ್ಬ ಸುಪ್ರಸಿದ್ದ ಶಿಕ್ಷಣ ತಜ್ಞರು. 
(2) ಕುಲಸಚಿವರು ಮಂಡಳಿಯ ಮತದಾನದ ಹಕ್ಕಿರದ ಸದಸ್ಯ ಕಾರ್ಯದರ್ಶಿಯಾಗಿರತಕ್ಕದ್ದು . 

( 3) ಪ್ರಬಂಧಕ ಮಂಡಳಿಯ ಸದಸ್ಯರ ಪದಾವಧಿ , ಸರ್ಕಾರದಿಂದ ನಾಮನಿರ್ದೇಶಿತರಾದ ಸದಸ್ಯರನ್ನು ಹೊರತುಪಡಿಸಿ , ಸದಸ್ಯರ ನೇಮಕಾತಿ, 
ನವೀಕರಣ ಮತ್ತು ತೆಗೆದುಹಾಕುವುದು ಮುಂತಾದವುಗಳು ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂತೆ ಇರತಕ್ಕದ್ದು. 

( 4) ಪ್ರಬಂಧಕ ಮಂಡಳಿಯ ಎಲ್ಲಾ ಸಭೆಗಳಲ್ಲಿ ಕುಲಾಧಿಪತಿಯವರು ಯಾವಾಗಲೂ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು ಮತ್ತು ಅವರ 
ಗೈರುಹಾಜರಿಯಲ್ಲಿ ಕುಲಾಧಿಪತಿಯವರಿಂದ ನಾಮನಿರ್ದೇಶಿತರಾದ ಯಾರಾದರೂ ಒಬ್ಬರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. ಅಂಥ ಸಭೆಯ ಅಧ್ಯಕ್ಷತೆಯನ್ನು 
ವಹಿಸುವುದಕ್ಕೆ ಕುಲಾಧಿಪತಿಯವರು ಯಾವೊಬ್ಬ ವ್ಯಕ್ತಿಯನ್ನೂ ನಾಮನಿರ್ದೇಶನ ಮಾಡಿರದಿದ್ದಲ್ಲಿ, ಸಭೆಯಲ್ಲಿ ಹಾಜರಿರುವ ಸದಸ್ಯರು ಸರಳ ಬಹುಮತದ 
ಮೂಲಕ ಅವರುಗಳ ಪೈಕಿಯಿಂದಲೇ ಆ ಸಭೆಗೆ ಮಾತ್ರವೇ ಅಧ್ಯಕ್ಷನನ್ನು ಚುನಾಯಿಸತಕ್ಕದ್ದು. 

(5) ಪ್ರಬಂಧಕ ಮಂಡಳಿಯ ಎಲ್ಲಾ ಸಭೆಗಳಿಗೆ, ಅಂಥ ಸಭೆಯಲ್ಲಿ ಹಾಜರಾಗುವ ಮತ್ತು ಮತದಾನ ನೀಡುವ ಮೂರು ಜನ ಸದಸ್ಯರು 
ಗಣಪೂರ್ತಿ (ಕೋರಂ) ಆಗಿರತಕ್ಕದ್ದು: 

ಪರಂತು, ಪ್ರಬಂಧಕ ಮಂಡಳಿಯ ಯಾವುದೇ ಸಭೆಯ ಕೋರಂ ಪೂರ್ಣವಾಗಬೇಕಾದರೆ ಕುಲಾಧಿಪತಿಯವರು ಅಥವಾ ಪ್ರಾಯೋಜಕ 
ಸಂಸ್ಥೆಯ ಒಬ್ಬ ನಾಮನಿರ್ದೇಶಿತರು ಹಾಜರಿರುವುದು ಮತ್ತು ಕುಲಾಧಿಪತಿಯವರು ಅಥವಾ ಪ್ರಾಯೋಜಕ ಸಂಸ್ಥೆಯ ನಾಮನಿರ್ದೇಶಿತರು ಹಾಜರಾಗದೇ 
ಇದ್ದಾಗ ಕುಲಪತಿಯವರು ಹಾಜರಿರುವುದು ಯಾವಾಗಲೂ ಅವಶ್ಯಕವಾಗಿರತಕ್ಕದ್ದು. 


೨೫೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


(6) ಪ್ರಬಂಧಕ ಮಂಡಳಿಯು ವಿಶ್ವವಿದ್ಯಾಲಯದ ಪ್ರಧಾನ ಪ್ರಬಂಧಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಅದು ಈ ಮುಂದಿನ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಎಂದರೆ: 

ವಿಶ್ವವಿದ್ಯಾಲಯದ ಶಾಸನಬದ್ಧ ಲೆಕ್ಕಪರಿಶೋಧಕರನ್ನು ನೇಮಕಗೊಳಿಸುವುದು; 
ವಿಶ್ವವಿದ್ಯಾಲಯವು ಅನುಸರಿಸಬೇಕಾದ ಕಾರ್ಯನೀತಿಗಳನ್ನು ರಚಿಸುವುದು ; 
ಈ ಅಧಿನಿಯಮದ ಅಥವಾ ಪರಿನಿಯಮಗಳ ಅಥವಾ ನಿಯಮಗಳ ಉಪಬಂಧಗಳಿಗೆ ಅನುಗುಣವಾಗಿ ಇರದ 
ವಿಶ್ವವಿದ್ಯಾಲಯದ ಇತರ ಪ್ರಾಧಿಕಾರಗಳ ತೀರ್ಮಾನಗಳನ್ನು ಪುನರೀಕ್ಷಿಸುವುದು; 
ವಿಶ್ವವಿದ್ಯಾಲಯದ ಆಯವ್ಯಯ ಮತ್ತು ವಾರ್ಷಿಕ ವರದಿಗಳನ್ನು ಅನುಮೋದಿಸುವುದು; 
ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸುವುದು ಅಥವಾ ಈಗಾಗಲೇ ಇರುವ ಪರಿನಿಯಮಗಳು ಮತ್ತು 
ನಿಯಮಗಳನ್ನು ತಿದ್ದುಪಡಿ ಮಾಡುವುದು ಅಥವಾ ನಿರಸನಗೊಳಿಸುವುದು; 

ವಿಶ್ವವಿದ್ಯಾಲಯವನ್ನು ಸ್ವಯಂಸಮಾಪನಗೊಳಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವುದು; 
(vii) ಸರ್ಕಾರಕ್ಕೆ ಸಲ್ಲಿಸುವ ಪ್ರಸ್ತಾವಗಳನ್ನು ಅನುಮೋದಿಸುವುದು; 
(vi) ಶುಲ್ಕ ನಿಯಂತ್ರಣ ಸಮಿತಿಗೆ ಮೂವರು ಸದಸ್ಯರನ್ನು ನಾಮನಿರ್ದೇಶನ ಮಾಡುವುದು; 
(ix ) ವಿಶ್ವವಿದ್ಯಾಲಯದ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದಕ್ಕೆ ಅಪೇಕ್ಷಣೀಯವೆಂದು ಕಂಡುಬರುವಂಥ 

ತೀರ್ಮಾನಗಳನ್ನು ಮತ್ತು ಕ್ರಮಗಳನ್ನು ಕೈಗೊಳ್ಳುವುದು . 
(7) ಪ್ರಬಂಧಕ ಮಂಡಳಿಯು ಒಂದು ವರ್ಷದಲ್ಲಿ ಕನಿಷ್ಠ ಮೂರು ಸಲ ಸಭೆ ಸೇರತಕ್ಕದ್ದು. 
(8) ಪ್ರಬಂಧಕ ಮಂಡಳಿಯು, ಶಾಸನದ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಂಥ ಸಮಯ ಮತ್ತು ಸ್ಥಳದಲ್ಲಿ ಸಭೆ ಸೇರತಕ್ಕದ್ದು. 
24. ವ್ಯವಸ್ಥಾಪನಾ ಮಂಡಳಿ.- (1) ವ್ಯವಸ್ಥಾಪನಾ ಮಂಡಳಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 

ಕುಲಪತಿಗಳು ; 


(vi) 


ಸಹಕುಲಪತಿಗಳು ; 


ಕುಲಸಚಿವರು; 
(iv) ಪ್ರಾಯೋಜಕ ಸಂಸ್ಥೆಯ ಇಬ್ಬರು ನಾಮನಿರ್ದೇಶಿತರು; 

(v) ಕುಲಪತಿಗಳು ನಾಮನಿರ್ದೇಶಿಸಬಹುದಾದ ವ್ಯಾಸಂಗ ವಿಭಾಗಗಳ ಇಬ್ಬರು ಡೀನ್‌ಗಳು; 
(2) ಕುಲಪತಿಯವರು ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಿರತಕ್ಕದ್ದು ಮತ್ತು ಕುಲಸಚಿವರು ವ್ಯವಸ್ಥಾಪನಾ ಮಂಡಳಿಯ 
ಕಾರ್ಯದರ್ಶಿಯಾಗಿರತಕ್ಕದ್ದು. 

(3) ವ್ಯವಸ್ಥಾಪನಾ ಮಂಡಳಿಯು ವಿಶ್ವವಿದ್ಯಾಲಯದ ಕಾರ್ಯನಿರ್ವಾಹಕ ಸಂಸ್ಥೆಯಾಗಿರತಕ್ಕದ್ದು. ವ್ಯವಸ್ಥಾಪನಾ ಮಂಡಳಿಯ ಅಧಿಕಾರಗಳು 
ಮತ್ತು ಪ್ರಕಾರ್ಯಗಳು ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 

(4) ವ್ಯವಸ್ಥಾಪನಾ ಮಂಡಳಿಯ ಎಲ್ಲಾ ಸಭೆಗಳಲ್ಲಿ ಯಾವಾಗಲೂ ಕುಲಪತಿಯವರು ಅಧ್ಯಕ್ಷತೆ ವಹಿಸತಕ್ಕದ್ದು ಹಾಗೂ ಕುಲಪತಿಯವರ 
ಗೈರುಹಾಜರಿಯಲ್ಲಿ ಪ್ರಾಯೋಜಕ ಸಂಸ್ಥೆಯು ನಾಮನಿರ್ದೇಶನ ಮಾಡಿದವರು ಅಧ್ಯಕ್ಷತೆ ವಹಿಸತಕ್ಕದ್ದು ಮತ್ತು ಪ್ರಾಯೋಜಕ ಸಂಸ್ಥೆಯು ಯಾರನ್ನೂ 
ನಾಮನಿರ್ದೇಶನ ಮಾಡದೇ ಇದ್ದ ಸಂದರ್ಭದಲ್ಲಿ ಸಭೆಯಲ್ಲಿ ಹಾಜರಿರುವ ಸದಸ್ಯರು ಚುನಾಯಿಸಿದ ಯಾವುದೇ ಇತರ ಸದಸ್ಯರು ಅಧ್ಯಕ್ಷತೆಯನ್ನು 
ವಹಿಸತಕ್ಕದ್ದು. 

(5) ವ್ಯವಸ್ಥಾಪನಾ ಮಂಡಳಿಯ ಸಭೆಯಲ್ಲಿ ಯಾವುದೇ ವಿಷಯವನ್ನು ಕುರಿತು ವಿವಾದ ಉಂಟಾದಲ್ಲಿ ಸದರಿ ವಿಷಯವನ್ನು 
ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು ಮತ್ತು ಅಂಥ ವಿಷಯದ ಬಗ್ಗೆ ಕುಲಾಧಿಪತಿಯವರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ 
ವಿಶ್ವವಿದ್ಯಾಲಯವು ಬದ್ಧವಾಗಿರತಕ್ಕದ್ದು. 
25. ಶೈಕ್ಷಣಿಕ ಪರಿಷತ್ತು.-(1) ಶೈಕ್ಷಣಿಕ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು , ಎಂದರೆ : 

(6) ಕುಲಪತಿಯವರು - ಅಧ್ಯಕ್ಷರು 
(i) ಸಹಕುಲಪತಿಯವರು - ಸದಸ್ಯರು 
(ii) ಕುಲಸಚಿವರು 

- ಕಾರ್ಯದರ್ಶಿಗಳು 
(iv) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 
(2) ಶೈಕ್ಷಣಿಕ ಪರಿಷತ್ತು ವಿಶ್ವವಿದ್ಯಾಲಯದ ಪ್ರಧಾನ ಶೈಕ್ಷಣಿಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಈ ಅಧಿನಿಯಮದ, ಪರಿನಿಯಮಗಳ, ವಿನಿಯಮಗಳ 
ಹಾಗೂ ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು, ವಿಶ್ವವಿದ್ಯಾಲಯದ ಶೈಕ್ಷಣಿಕ ಕಾರ್ಯನೀತಿಗಳನ್ನು ಸಮನ್ವಯಗೊಳಿಸತಕ್ಕದ್ದು ಮತ್ತು ಅದರ ಬಗ್ಗೆ 
ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೫೬೯ 


26. ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು.- (1) ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು ವಿಶ್ವವಿದ್ಯಾಲಯದ ಪ್ರಧಾನ ಸಂಶೋಧನೆ 
ಮತ್ತು ಅನ್ವೇಷಣಾ ಸಮಿತಿಯಾಗಿರತಕ್ಕದ್ದು ಹಾಗೂ ಸಂಶೋಧನೆ ಮತ್ತು ಅನ್ವೇಷಣಾ ಕ್ಷೇತ್ರಗಳ ಆದ್ಯತೆಯೂ ಒಳಗೊಂಡಂತೆ, ವಿಶ್ವವಿದ್ಯಾಲಯವು 
ಕೈಗೊಳ್ಳಬೇಕಾದ ಸಂಶೋಧನೆ ಮತ್ತು ಅನ್ವೇಷಣೆಯ ಬಗ್ಗೆ ಒಂದು ವ್ಯಾಪಕವಾದ ಪರಿಪೂರ್ಣ ಭವಿಷ್ಯದ್ ದೃಷ್ಟಿಯನ್ನು ಒದಗಿಸತಕ್ಕದ್ದು. ಸಂಶೋಧನೆ ಮತ್ತು 
ಅನ್ವೇಷಣಾ ಪರಿಷತ್ತು, ಈ ಅಧಿನಿಯಮದ, ಪರಿನಿಯಮಗಳ , ವಿನಿಯಮಗಳ ಮತ್ತು ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು, ವಿಶ್ವವಿದ್ಯಾಲಯದ 
ಸಂಶೋಧನೆ ಮತ್ತು ಅನ್ವೇಷಣಾ ಕಾರ್ಯನೀತಿಗಳನ್ನು ಸಮನ್ವಯಗೊಳಿಸತಕ್ಕದ್ದು ಮತ್ತು ಅದರ ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು . 

(2) ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 
(1) ಕುಲಪತಿಯವರು 

- ಅಧ್ಯಕ್ಷರು 
(i) ಸಹಕುಲಪತಿಯವರು 

- ಸದಸ್ಯರು 
(i) ಸಂಶೋಧನೆಯ ಡೀನ್ 

- ಕಾರ್ಯದರ್ಶಿ 
(iv ) ಅನ್ವೇಷಣಾ ವಿಭಾಗದ ಮುಖ್ಯಸ್ಥರು 

- ಸದಸ್ಯರು 
(v) ಎಲ್ಲಾ ವ್ಯಾಸಂಗ ವಿಭಾಗಗಳ ಡೀನ್‌ಗಳು - ಸದಸ್ಯರು ಮತ್ತು 

(vi) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 
27. ಹಣಕಾಸು ಸಮಿತಿ.- (1) ಹಣಕಾಸು ಸಮಿತಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 
ಕುಲಾಧಿಪತಿಯವರು ಅಥವಾ ಅವರ ನಾಮನಿರ್ದೇಶಿತರು 

- ಅಧ್ಯಕ್ಷರು 
ಕುಲಪತಿಯವರು 

- ಸದಸ್ಯರು 
ಕುಲಸಚಿವರು 

- ಸದಸ್ಯರು 
(iv) ಹಣಕಾಸು ಅಧಿಕಾರಿ 

- ಕಾರ್ಯದರ್ಶಿ 
ಪ್ರಾಯೋಜಕ ಸಂಸ್ಥೆಯ ಒಬ್ಬ ನಾಮನಿರ್ದೇಶಿತರು 

- ಸದಸ್ಯರು; ಮತ್ತು 
ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 
(2) ಹಣಕಾಸು ಸಮಿತಿಯು ಹಣಕಾಸಿನ ವಿಷಯಗಳನ್ನು ಕೈಗೊಳ್ಳುವ ವಿಶ್ವವಿದ್ಯಾಲಯದ ಪ್ರಧಾನ ಹಣಕಾಸು ಸಂಸ್ಥೆಯಾಗಿರತಕ್ಕದ್ದು ಹಾಗೂ 
ಅದು ಈ ಅಧಿನಿಯಮ , ನಿಯಮಗಳು ಮತ್ತು ಪರಿನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು ವಿಶ್ವವಿದ್ಯಾಲಯದ ಹಣಕಾಸು ವಿಷಯಗಳನ್ನು 
ಸಮನ್ವಯಗೊಳಿಸತಕ್ಕದ್ದು ಮತ್ತು ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

28 . ಇತರ ಪ್ರಾಧಿಕಾರಗಳು.- ವಿಶ್ವವಿದ್ಯಾಲಯದ ಇತರ ಪ್ರಾಧಿಕಾರಗಳ ರಚನೆ , ಅಧಿಕಾರಗಳು ಹಾಗೂ ಪ್ರಕಾರ್ಯಗಳು ಪರಿನಿಯಮಗಳಿಂದ 
ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು . 
29 . ಒಂದು ಪ್ರಾಧಿಕಾರ ಅಥವಾ ಸಂಸ್ಥೆಯ ಸದಸ್ಯತ್ವಕ್ಕೆ ಅನರ್ಹತೆ - ವಿಶ್ವವಿದ್ಯಾಲಯದ ಸಂಸ್ಥೆಗಳ ಯಾವುದೇ ಪ್ರಾಧಿಕಾರದ ಒಬ್ಬ ವ್ಯಕ್ತಿಯು, 

ಅಸ್ವತ್ತ ಚಿತ್ತನಾಗಿದ್ದು ಹಾಗೆಂದು ಸಕ್ಷಮ ನ್ಯಾಯಾಲಯದಿಂದ 
ಘೋಷಿಸಲ್ಪಟ್ಟಿದ್ದರೆ; 
ಅವಿಮುಕ್ತ ದಿವಾಳಿಯಾಗಿದ್ದರೆ; 
ನೈತಿಕ ಅಧಃಪತನವನ್ನೊಳಗೊಳ್ಳುವ ಒಂದು ಅಪರಾಧಕ್ಕಾಗಿ ಅಪರಾಧಿ 
ಎಂದು ನಿರ್ಣೀತನಾಗಿದ್ದರೆ; 
ಖಾಸಗಿ ಬೋಧನಾ ತರಗತಿಗಳನ್ನು ನಡೆಸುತ್ತಿದ್ದರೆ ಅಥವಾ ಸ್ವತ : ನಿರತನಾಗಿದ್ದರೆ; 
ಯಾವುದೇ ವಿಧದಲ್ಲಿ, ಎಲ್ಲಿಯೇ , ಯಾವುದೇ ಪರೀಕ್ಷೆಯನ್ನು ನಡೆಸುವಲ್ಲಿ ಅನುಚಿತ ಅಭ್ಯಾಸದಲ್ಲಿ ತೊಡಗಿದ್ದಕ್ಕಾಗಿ 

ಅಥವಾ ಉತ್ತೇಜಿಸಿದ್ದಕ್ಕಾಗಿ ದಂಡಿತನಾಗಿದ್ದರೆ; 
(ಎಫ್) ಪ್ರಾಯೋಜಿತ ಸಂಸ್ಥೆಯು ಯಾವುದೇ ಪ್ರಾಧಿಕಾರಗಳ ಅಥವಾ ಸಂಸ್ಥೆಗಳ ಯಾವೊಬ್ಬ ಸದಸ್ಯನನ್ನು ಆ ಪದವನ್ನು 

ಹೊಂದಿರುವುದಕ್ಕೆ ಅರ್ಹನಲ್ಲನೆಂದು ಲಿಖಿತದಲ್ಲಿ ಅಭಿಪ್ರಾಯ ನೀಡಿದಾಗಲೆಲ್ಲಾ, 
- ಸದಸ್ಯನಾಗಿರುವುದಕ್ಕೆ ಅನರ್ಹನಾಗತಕ್ಕದ್ದು. 

30 . ಖಾಲಿಸ್ಥಾನ ಇರುವ ಕಾರಣದಿಂದಾಗಿ ವ್ಯವಹರಣೆಗಳು ಅಸಿಂಧುವಾಗತಕ್ಕದ್ದಲ್ಲ.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರದ ಕಾರ್ಯ ಅಥವಾ 
ವ್ಯವಹರಣೆಗಳು ಕೇವಲ ಅದರಲ್ಲಿ ಯಾವುದೇ ಖಾಲಿಸ್ಥಾನ ಇದೆ ಎಂಬ ಕಾರಣದಿಂದ ಅಥವಾ ಪ್ರಾಧಿಕಾರದ ರಚನೆಯಲ್ಲಿ ದೋಷವಿದೆ ಎಂಬ ಕಾರಣದಿಂದ 
ಮಾತ್ರವೇ ಅಸಿಂಧುವಾಗತಕ್ಕದ್ದಲ್ಲ. 

31. ಕಾರ್ಯಸೂಚಿ ವಿಷಯಗಳ ಬಗ್ಗೆ ಉಪಬಂಧಗಳು.- (1) ಯಾವುದೇ ಕಾರ್ಯಸೂಚಿ ವಿಷಯಗಳನ್ನು ಕುಲಾಧಿಪತಿಯವರ 
ಪೂರ್ವಾನುಮೋದನೆಯನ್ನು ಪಡೆಯದೇ ಪ್ರಬಂಧಕ ಮಂಡಳಿಯ ಅಥವಾ ವ್ಯವಸ್ಥಾಪನಾ ಮಂಡಳಿಯ ಅಥವಾ ಯಾವುದೇ ಸಮಿತಿಯ ಸಭೆಗಳ 
ಕಾರ್ಯಸೂಚಿ ವಿಷಯಗಳಲ್ಲಿ ಸೇರಿಸತಕ್ಕದ್ದಲ್ಲ ಅಥವಾ ಚರ್ಚೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ ಮತ್ತು ತೀರ್ಮಾನಿಸತಕ್ಕದ್ದಲ್ಲ. 


೨೫೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


( 2) ಈ ಅಧಿನಿಯಮದ ಯಾವುದೇ ಉಪಬಂಧಗಳನ್ನು ಪಾಲಿಸದೆ ಇರುವ ಸಂದರ್ಭದಲ್ಲಿ, ಕುಲಾಧಿಪತಿಯವರು ವಿಶ್ವವಿದ್ಯಾಲಯದ ಯಾವುದೇ 
ಪದಾಧಿಕಾರಿ ಅಥವಾ ಸಂಸ್ಥೆಯು ತೆಗೆದುಕೊಂಡ ಎಲ್ಲಾ ತೀರ್ಮಾನಗಳನ್ನು ವಿಪರ್ಯಯಗೊಳಿಸುವ ಮೂಲಕ ಪರಿಹಾರ ಕ್ರಮಗಳನ್ನು ಕೂಡಲೇ ಕೈಗೊಳ್ಳಲು 
ಅಧಿಕಾರವನ್ನು ಎಲ್ಲಾ ಸಮಯದಲ್ಲಿ ಹೊಂದಿರತಕ್ಕದ್ದು ಮತ್ತು ಅಂಥ ಪರಿಹಾರ ಕ್ರಮದ ಪರಿಣಾಮವಾಗಿ ಅಧಿನಿಯಮದ ಉಪಬಂಧಗಳನ್ನು ಪಾಲಿಸದೇ 
ವಿಶ್ವವಿದ್ಯಾಲಯದ ಪದಾಧಿಕಾರಿ ಅಥವಾ ಸಂಸ್ಥೆಯು ಕೈಗೊಂಡಿದ್ದ ಎಲ್ಲಾ ಅಂಥ ಕ್ರಮಗಳು, ಮೊದಲಿನಿಂದಲೂ ಶೂನ್ಯ ಮತ್ತು ಅಕೃತ ಎಂದು 
ಭಾವಿಸತಕ್ಕದ್ದು ಹಾಗೂ ತತ್ಪರಿಣಾಮವಾಗಿ, ಉಪಬಂಧ ಪಾಲಿಸದೇ ಇದ್ದ ವಿಷಯ ಅಥವಾ ನಿರ್ಧಾರದ ಸಂಬಂಧದಲ್ಲಿ ಅದಕ್ಕೆ ಮುಂಚೆ ಇದ್ದ ವಸ್ತುಸ್ಥಿತಿಯೇ 
ಮುಂದುವರಿಯತಕ್ಕದ್ದು. 


ಅಧ್ಯಾಯ - V 


ಪರಿನಿಯಮಗಳು ಮತ್ತು ವಿನಿಯಮಗಳು 
32. ಪರಿನಿಯಮಗಳು.- ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ಪರಿನಿಯಮಗಳು ವಿಶ್ವವಿದ್ಯಾಲಯಕ್ಕೆ ಮತ್ತು ಸಿಬ್ಬಂದಿಗೆ ಸಂಬಂಧಿಸಿದ 
ಎಲ್ಲಾ ಅಥವಾ ಯಾವುದೇ ವಿಷಯಕ್ಕೆ ಈ ಕೆಳಗಿನಂತೆ ಉಪಬಂಧ ಕಲ್ಪಿಸಬಹುದು, ಎಂದರೆ : 
(6) ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳ ಕಾರ್ಯಕಲಾಪಗಳನ್ನು ನಡೆಸುವ ಮತ್ತು ಈ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸದಿರುವ ಸಂಸ್ಥೆಗಳ 

ರಚನೆಯ ಕಾರ್ಯವಿಧಾನ; 
ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ, ವಿಶ್ವವಿದ್ಯಾಲಯ ದತ್ತಿ ನಿಧಿ, ಸಾಮಾನ್ಯ ನಿಧಿ ಹಾಗೂ ಅಭಿವೃದ್ಧಿ ನಿಧಿಗಳ ನಿರ್ವಹಣೆ; 
ಕುಲಪತಿಗಳು , ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿ ಇವರ ನೇಮಕಾತಿಯ ನಿಬಂಧನೆಗಳು ಹಾಗೂ ಷರತ್ತುಗಳು ಹಾಗೂ 
ಅವರ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು; 
ವಿಶ್ವವಿದ್ಯಾಲಯದ ಇತರ ಅಧಿಕಾರಿಗಳ , ಅಧ್ಯಾಪಕರ ಮತ್ತು ನೌಕರರ ನೇಮಕಾತಿ ವಿಧಾನ ಹಾಗೂ ಸೇವಾ ನಿಬಂಧನೆಗಳು ಮತ್ತು 
ಷರತ್ತುಗಳು; 
ವಿಶ್ವವಿದ್ಯಾಲಯ ಹಾಗೂ ಅದರ ಅಧಿಕಾರಿಗಳು, ವ್ಯಾಸಂಗ ವಿಭಾಗದ ( ಫ್ಯಾಕಲ್ಟಿ) ಸದಸ್ಯರು, ನೌಕರರು ಹಾಗೂ ವಿದ್ಯಾರ್ಥಿಗಳ ನಡುವೆ 
ಉಂಟಾದ ವಿವಾದಗಳನ್ನು ಪರಿಹರಿಸುವ ಕಾರ್ಯವಿಧಾನ; 
ವಿಭಾಗಗಳು ಮತ್ತು ವ್ಯಾಸಂಗ ವಿಭಾಗಗಳ ( ಫ್ಯಾಕಲ್ಟಿಗಳ) ಸೃಜನೆ, ರದ್ಧತಿ ಅಥವಾ ಪುನಾರಚನೆ ; 
ಇತರ ವಿಶ್ವವಿದ್ಯಾಲಯಗಳು ಅಥವಾ ಉನ್ನತ ಕಲಿಕಾ ಸಂಸ್ಥೆಗಳ ಜೊತೆಯಲ್ಲಿ ಸಹಕರಿಸಬೇಕಾದ ರೀತಿ; 

ಗೌರವ ಪದವಿಗಳ ನೀಡಿಕೆಯ ಕಾರ್ಯವಿಧಾನ; 
(ix ) ಉಚಿತ ಶಿಕ್ಷಣ ( ಫಿಶಿಪ್) ಮತ್ತು ವಿದ್ಯಾರ್ಥಿವೇತನ ಮಂಜೂರಾತಿಗೆ ಸಂಬಂಧಿಸಿದ ಉಪಬಂಧಗಳು; 

ವಿವಿಧ ವ್ಯಾಸಂಗ ಕ್ರಮಗಳಲ್ಲಿನ ಸೀಟುಗಳ ಸಂಖ್ಯೆಗೆ ಸಂಬಂಧಿಸಿದ ಕಾರ್ಯನೀತಿಗಳು ಮತ್ತು ಅಂಥ ವ್ಯಾಸಂಗ ಕ್ರಮಗಳಿಗೆ 
ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಕಾರ್ಯವಿಧಾನ; 

ವಿವಿಧ ವ್ಯಾಸಂಗ ಕ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ವಿಧಿಸಬಹುದಾದ ಶುಲ್ಕಕ್ಕೆ ಸಂಬಂಧಿಸಿದ ಕಾರ್ಯನೀತಿ; 
( xi) ಸಂಶೋಧನಾ ವೇತನಗಳು ( ಫೆಲೋಶಿಪ್‌ಗಳು), ವಿದ್ಯಾರ್ಥಿವೇತನಗಳು , ಶಿಷ್ಯವೇತನಗಳು, ಉಚಿತ ಶಿಕ್ಷಣ , ಪದಕಗಳು ಹಾಗೂ 

ಬಹುಮಾನಗಳನ್ನು ಪ್ರಾರಂಭಿಸುವುದು; 
( xiii) ಪ್ರಬಂಧಕ ಮಂಡಳಿಯು ನಿರ್ಧರಿಸಬಹುದಾದ ಅಥವಾ ಈ ಅಧಿನಿಯಮದ ಅಡಿಯಲ್ಲಿ ಪರಿನಿಯಮಗಳ ಮೂಲಕ ಉಪಬಂಧ 

ಕಲ್ಪಿಸಬೇಕಾದ ಅಗತ್ಯತೆಯುಳ್ಳ ಯಾವುದೇ ಇತರ ವಿಷಯಗಳು. 
33 . ಪರಿನಿಯಮಗಳ ರಚನೆ ವಿಧಾನ. - (1) ವ್ಯವಸ್ಥಾಪನಾ ಮಂಡಳಿಯು ರಚಿಸಿದ ಮೊದಲ ಶಾಸನಗಳನ್ನು ಅನುಮೋದನೆಗಾಗಿ ಪ್ರಬಂಧಕ 
ಮಂಡಳಿಗೆ ಸಲ್ಲಿಸತಕ್ಕದ್ದು . 

(2) ವ್ಯವಸ್ಥಾಪನಾ ಮಂಡಳಿಯು ಸಲ್ಲಿಸಿದ ಮೊದಲ ಪರಿನಿಯಮಗಳನ್ನು ಪ್ರಬಂಧಕ ಮಂಡಳಿಯು ಪರಿಗಣಿಸತಕ್ಕದ್ದು ಹಾಗೂ ತಾನು 
ಅವಶ್ಯವೆಂದು ಭಾವಿಸಬಹುದಾದ ಅಂಥ ಮಾರ್ಪಾಡುಗಳು, ಯಾವುದಾದರು ಇದ್ದಲ್ಲಿ, ಅವುಗಳೊಡನೆ ತನ್ನ ಅನುಮೋದನೆಯನ್ನು ನೀಡತಕ್ಕದ್ದು. 

(3) ವಿಶ್ವವಿದ್ಯಾಲಯವು, ಪ್ರಬಂಧಕ ಮಂಡಳಿಯು ಅನುಮೋದಿಸಿದ ಮೊದಲ ಪರಿನಿಯಮಗಳನ್ನು ವಿಶ್ವವಿದ್ಯಾಲಯದ ಅಧಿಸೂಚನೆಯಲ್ಲಿ 
ಪ್ರಕಟಿಸತಕ್ಕದ್ದು ಮತ್ತು ತದನಂತರ ಮೊದಲ ಪರಿನಿಯಮಗಳ ಪ್ರಕಟಣೆಯ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

34 , ಪರಿನಿಯಮಗಳ ತಿದ್ದುಪಡಿಯ ಅಧಿಕಾರ.- ಪ್ರಬಂಧಕ ಮಂಡಳಿಯು ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸಬಹುದು 
ಅಥವಾ ಪರಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ಅವನ್ನು ನಿರಸನಗೊಳಿಸಬಹುದು. 

35 . ವಿನಿಯಮಗಳು.- ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ವಿನಿಯಮಗಳು ಈ ಮುಂದಿನ ಎಲ್ಲಾ ಅಥವಾ ಯಾವುದೇ 
ವಿಷಯಗಳಿಗೆ ಉಪಬಂಧಗಳನ್ನು ಕಲ್ಲಿಸಬಹುದು, ಎಂದರೆ: 

(1) ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳ ಪ್ರವೇಶ ಮತ್ತು ವಿದ್ಯಾರ್ಥಿ ಪಟ್ಟಿಯಲ್ಲಿ ಅವರುಗಳ ದಾಖಲಾತಿ ಹಾಗೂ ಮುಂದುವರಿಕೆ ; 
(i) ವಿಶ್ವವಿದ್ಯಾಲಯದ ಎಲ್ಲಾ ಪದವಿಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳಿಗಾಗಿ ನಿಗದಿಪಡಿಸತಕ್ಕ ವ್ಯಾಸಂಗ ಕ್ರಮಗಳು; 
(i) ಪದವಿಗಳ ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳ ಪ್ರದಾನ; 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೫೭೧ 


(iv) ಸಂಶೋಧನಾ ವೇತನಗಳು ( ಫೆಲೋಶಿಪ್ ), ವಿದ್ಯಾರ್ಥಿವೇತನಗಳು, ಶಿಷ್ಯವೇತನಗಳು, ಪದಕಗಳು ಮತ್ತು ಬಹುಮಾನಗಳನ್ನು 

ನೀಡಲು ಷರತ್ತುಗಳು; 
(v) ಪರೀಕ್ಷೆಗಳನ್ನು ನಡೆಸುವುದು ಹಾಗೂ ಪರೀಕ್ಷೆ ನಡೆಸುವ ಸಂಸ್ಥೆಗಳು, ಪರೀಕ್ಷಕರು, ಪರೀಕ್ಷಾ ಮೇಲ್ವಿಚಾರಕರು, ಟ್ಯಾಬುಲೇಟರ್‌ಗಳು 

ಮತ್ತು ಮಾಡರೇಟರ್‌ಗಳ ನೇಮಕಾತಿ ಷರತ್ತುಗಳು ಮತ್ತು ವಿಧಾನ ಹಾಗೂ ಅವರ ಕರ್ತವ್ಯಗಳು ; 
(vi) ವಿಶ್ವವಿದ್ಯಾಲಯದ ಪರೀಕ್ಷೆಗಳ , ಪದವಿಗಳ ಹಾಗೂ ಇತರ ಶೈಕ್ಷಣಿಕ ಪ್ರಶಸ್ತಿಗಳ ಪ್ರವೇಶಕ್ಕೆ ವಿಧಿಸತಕ್ಕ ಶುಲ್ಕ; 
( vi) ವಿಶ್ವವಿದ್ಯಾಲಯ ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಿವಾಸಕ್ಕಾಗಿ ಷರತ್ತುಗಳು; 
( vi) ವಿಶ್ವವಿದ್ಯಾಲಯ ಅಥವಾ ಒಂದು ಘಟಕ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಪಾಲನೆ; 
(ix) ಈ ಅಧಿನಿಯಮದ ಅಡಿಯಲ್ಲಿನ ಪರಿನಿಯಮಗಳಲ್ಲಿ ಉಪಬಂಧ ಕಲ್ಪಿಸಬಹುದಾಂಥ ಇತರ ಎಲ್ಲಾ ವಿಷಯಗಳು. 

36 . ವಿನಿಯಮಗಳ ರಚನೆ ವಿಧಾನ.- ವಿನಿಯಮಗಳನ್ನು ಶೈಕ್ಷಣಿಕ ಪರಿಷತ್ತು ರಚಿಸತಕ್ಕದ್ದು ಹಾಗೂ ವ್ಯವಸ್ಥಾಪನಾ ಮಂಡಳಿಯು 
ಅನುಮೋದಿಸತಕ್ಕದ್ದು. 

37 . ವಿನಿಯಮಗಳ ತಿದ್ದುಪಡಿಗೆ ಅಧಿಕಾರ - ವ್ಯವಸ್ಥಾಪನಾ ಮಂಡಳಿಯ ಅನುಮೋದನೆಯೊಡನೆ ಶೈಕ್ಷಣಿಕ ಪರಿಷತ್ತು ಹೊಸ ವಿನಿಯಮಗಳನ್ನು 
ಅಥವಾ ಹೆಚ್ಚುವರಿ ವಿನಿಯಮಗಳನ್ನು ರಚಿಸಬಹುದು ಅಥವಾ ವಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ನಿರಸನಗೊಳಿಸಬಹುದು. 

- 38. ಶುಲ್ಕ ನಿಯಂತ್ರಣ ಸಮಿತಿ.- (1) ಸರ್ಕಾರವು ರಚಿಸಿದ ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ಅಥವಾ ಉಚ್ಚ ನ್ಯಾಯಾಲಯದ 
ನ್ಯಾಯಾಧೀಶರು ಮುಖ್ಯಸ್ಥರಾಗಿರುವ ಮತ್ತು ವಿಶ್ವವಿದ್ಯಾಲಯದ ಕುಲಾಧಿಪತಿ , ಕುಲಪತಿ, ಉನ್ನತ ಶಿಕ್ಷಣ ಪ್ರಭಾರದಲ್ಲಿರುವ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಅಥವಾ ಕಾರ್ಯದರ್ಶಿ ಅಥವಾ ಉಪ ಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರು ವೈದ್ಯಕೀಯ ಶಿಕ್ಷಣದ ಪ್ರಧಾನ 
ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ ಅಥವಾ ಉಪಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರು, ಒಬ್ಬ ಮಹಿಳೆಯು 
ಸೇರಿದಂತೆ ಪ್ರಬಂಧಕ ಮಂಡಳಿಯು ನಾಮನಿರ್ದೇಶಿಸಿದ ಇಬ್ಬರು ಶಿಕ್ಷಣ ತಜ್ಞರು ಇವರುಗಳನ್ನು ಒಳಗೊಂಡ ಒಂದು ಶುಲ್ಕ ನಿಯಂತ್ರಣ ಸಮಿತಿಯು, 9ನೇ 
ಪ್ರಕರಣದ ಅಡಿಯಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಮೀಸಲಿರಿಸಿದ ವಿಶ್ವವಿದ್ಯಾಲಯದ ಸ್ಥಾನಗಳ ಶುಲ್ಕವನ್ನು ನಿಯಂತ್ರಿಸತಕ್ಕದ್ದು. ಸಮಿತಿಯಲ್ಲಿ ಸ 
ಉದ್ದೇಶಕ್ಕಾಗಿ ಒಬ್ಬರು ಖ್ಯಾತ ಚಾರ್ಟಡ್್ರ ಅಕೌಂಟೆಂಟ್ ರವರನ್ನು ಸಹ ಸದಸ್ಯನನ್ನಾಗಿ ಸೇರಿಸಿಕೊಳ್ಳತಕ್ಕದ್ದು .” 
(2) ಸಮಿತಿಯು ವಿಶ್ವವಿದ್ಯಾಲಯದ ಪ್ರವೇಶಗಳ ಮತ್ತು ಶುಲ್ಕದ ಸಂಗ್ರಹಣೆಯ ಅನುಪಾಲನೆಯನ್ನು ನೋಡಿಕೊಳ್ಳತಕ್ಕದ್ದು. 

ಅಧ್ಯಾಯ - V 

ಸಂಕೀರ್ಣ 
39. ನೌಕರರ ಸೇವಾ ಷರತ್ತುಗಳು.- (1) ಪರಿನಿಯಮಗಳ ಮತ್ತು ವಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಥವಾ ನಿಯಮಗಳ 
ಮೂಲಕ ನಿಯಮಿಸಬಹುದಾದ ಅಂಥ ನಿಬಂಧನೆಗಳು ಮತ್ತು ಷರತ್ತುಗಳು, ಯಾವುದಾದರೂ ಇದ್ದಲ್ಲಿ, ಅವುಗಳಿಗೆ ಒಳಪಟ್ಟು ಪ್ರತಿಯೊಬ್ಬ ನೌಕರನು 
ಲಿಖಿತ ಕರಾರಿನ ಅಡಿಯಲ್ಲಿ ನೇಮಕಗೊಳ್ಳತಕ್ಕದ್ದು ಮತ್ತು ಅದನ್ನು ವಿಶ್ವವಿದ್ಯಾಲಯದಲ್ಲಿ ಇಟ್ಟುಕೊಳ್ಳತಕ್ಕದ್ದು ಹಾಗೂ ಅದರ ಪ್ರತಿಯನ್ನು ಸಂಬಂಧಪಟ್ಟ 
ನೌಕರನಿಗೆ ನೀಡತಕ್ಕದ್ದು . 

(2) ನೌಕರರ ವಿರುದ್ಧ ಶಿಸ್ತು ಕ್ರಮವನ್ನು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಕಾರ್ಯವಿಧಾನಗಳ ಮೂಲಕ ನಿಯಂತ್ರಿಸತಕ್ಕದ್ದು. 

(3) ಕರಾರಿನಿಂದಾಗಿ ವಿಶ್ವವಿದ್ಯಾಲಯ ಮತ್ತು ನೌಕರನ ಮಧ್ಯದಲ್ಲಿ ಉದ್ಭವಿಸಬಹುದಾದ ಯಾವುದೇ ವಿವಾದವನ್ನು , ಲಿಖಿತ ಕರಾರಿನಲ್ಲಿ 
ಉಪಬಂಧಿಸಿದ ವಿಧಾನದಲ್ಲಿ ಹಾಗೂ ಪರಿನಿಯಮಗಳ ಅನುಸಾರವಾಗಿ ಪರಿಹರಿಸತಕ್ಕದ್ದು. 

40. ಮೇಲ್ಮನವಿ ಹಕ್ಕು.- ವಿಶ್ವವಿದ್ಯಾಲಯವು ತನ್ನ ನೌಕರರ ಅಥವಾ ವಿದ್ಯಾರ್ಥಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡ ಸಂದರ್ಭದಲ್ಲಿ, ಬಾಧಿತ 
ನೌಕರ ಅಥವಾ ವಿದ್ಯಾರ್ಥಿಗಳು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಮೇಲ್ಮನವಿ ಹಕ್ಕನ್ನು ಹೊಂದಿರತಕ್ಕದ್ದು. 

41 , ಭವಿಷ್ಯ ಅಥವಾ ನಿವೃತ್ತಿ ವೇತನ ನಿಧಿ .- ವಿಶ್ವವಿದ್ಯಾಲಯವು, ತನ್ನ ನೌಕರರ ಪ್ರಯೋಜನಕ್ಕಾಗಿ, ಪರಿನಿಯಮಗಳು ಮತ್ತು ಜಾರಿಯಲ್ಲಿರುವ 
ಕಾನೂನುಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಂಥ ವಿಧಾನದಲ್ಲಿ ಮತ್ತು ಅಂಥ ಷರತ್ತುಗಳಿಗೆ ಒಳಪಟ್ಟು ತಾನು ಸೂಕ್ತವೆಂದು ಭಾವಿಸಬಹುದಾದ 
ಅಂಥ ಭವಿಷ್ಯ ಅಥವಾ ನಿವೃತ್ತಿ ವೇತನ ನಿಧಿಯನ್ನು ರಚಿಸತಕ್ಕದ್ದು ಹಾಗೂ ಅಂಥ ವಿಮಾ ಯೋಜನೆಗಳನ್ನು ಒದಗಿಸತಕ್ಕದ್ದು. 

42. ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು ಮತ್ತು ಸಂಸ್ಥೆಗಳ ರಚನೆಯ ವಿವಾದಗಳು.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಇತರ 
ಸಂಸ್ಥೆಯ ಸದಸ್ಯನಾಗಿ ಯಾವೊಬ್ಬ ವ್ಯಕ್ತಿಯು ಸೂಕ್ತವಾಗಿ ಆಯ್ಕೆಯಾಗಿದ್ದಾನೆಯೇ ಅಥವಾ ನೇಮಕಗೊಂಡಿದ್ದಾನೆಯೇ ಅಥವಾ ಅದಕ್ಕೆ ಅರ್ಹನಾಗಿದ್ದಾನೆಯೇ 
ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ, ಆ ವಿಷಯವನ್ನು ತೀರ್ಮಾನಕ್ಕಾಗಿ ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು ಮತ್ತು ಅವರ ತೀರ್ಮಾನವು 
ಅಂತಿಮವಾಗಿರತಕ್ಕದ್ದು. 

43. ಸಮಿತಿಗಳ ರಚನೆ.- 22ನೇ ಪ್ರಕರಣದಲ್ಲಿ ನಮೂದಿಸಿದ ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರವು ತಾನು ಸೂಕ್ತವೆಂದು 
ಭಾವಿಸಬಹುದಾದ ಅಂಥ ಅಧಿಕಾರವನ್ನು ಹೊಂದಿರುವ ಅಂಥ ಸದಸ್ಯರನ್ನು ಒಳಗೊಂಡ ಅಂಥ ಪ್ರಾಧಿಕಾರದ ಒಂದು ಸಮಿತಿಯನ್ನು ರಚಿಸಲು 
ಅಧಿಕಾರವನ್ನು ಹೊಂದಿರತಕ್ಕದ್ದು. 

44 . ಆಕಸ್ಮಿಕವಾಗಿ ಖಾಲಿಯಾದ ಸ್ಥಾನಗಳನ್ನು ತುಂಬುವುದು. ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಸಂಸ್ಥೆಯ ಪದನಿಮಿತ್ತ 
ಸದಸ್ಯರನ್ನು ಹೊರತುಪಡಿಸಿ, ಸದಸ್ಯರ ಪೈಕಿ ಯಾವುದೇ ಸ್ಥಾನವು ಆಕಸ್ಮಿಕವಾಗಿ ಖಾಲಿಯಾದರೆ , ಯಾರ ಸ್ಥಾನವು ಖಾಲಿಯಾಗಿ ತುಂಬಬೇಕಾಗಿ 
ಬಂದಿದೆಯೋ ಆ ಸದಸ್ಯನನ್ನು ಯಾವ ರೀತಿಯಲ್ಲಿ ಆರಿಸಲಾಗಿತ್ತೋ ಅದೇ ರೀತಿಯಲ್ಲಿ ಹೊಸ ಸದಸ್ಯನನ್ನು ಆರಿಸಿ ಭರ್ತಿ ಮಾಡತಕ್ಕದ್ದು ಮತ್ತು ಹಾಗೆ 


೨೫೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಖಾಲಿ ಸ್ಥಾನವನ್ನು ಭರ್ತಿ ಮಾಡಿದ ವ್ಯಕ್ತಿಯು ಆತನು ಯಾವ ಸದಸ್ಯನ ಸ್ಥಾನದಲ್ಲಿ ಭರ್ತಿಯಾಗಿರುವನೋ ಆ ಸದಸ್ಯನು ಪ್ರಾಧಿಕಾರ ಅಥವಾ ಸಂಸ್ಥೆಯ 
ಸದಸ್ಯನಾಗಿ ಉಳಿಯುತ್ತಿದ್ದ ಬಾಕಿ ಅವಧಿಯವರೆಗೆ ಮಾತ್ರ ಸದಸ್ಯನಾಗಿರತಕ್ಕದ್ದು. 

45 . ಸದ್ಭಾವನೆಯಿಂದ ಕೈಗೊಂಡ ಕ್ರಮದ ರಕ್ಷಣೆ - ಈ ಅಧಿನಿಯಮ ಅಥವಾ ಪರಿನಿಯಮಗಳು ಅಥವಾ ನಿಯಮಗಳಿಗೆ ಅನುಸಾರವಾಗಿ 
ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದ ಯಾವುದೇ ಕಾರ್ಯಕ್ಕಾಗಿ ವಿಶ್ವವಿದ್ಯಾಲಯದ ಯಾವೊಬ್ಬ ಅಧಿಕಾರಿ ಅಥವಾ ಇತರ ನೌಕರರ 
ವಿರುದ್ಧ ಯಾವುದೇ ದಾವೆ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು ನಡೆಸಲು ಅವಕಾಶ ಇರತಕ್ಕದ್ದಲ್ಲ. 
46. ತಾತ್ಕಾಲಿಕ ಉಪಬಂಧಗಳು.- ಈ ಅಧಿನಿಯಮ ಮತ್ತು ಪರಿನಿಯಮಗಳ ಯಾವುದೇ ಇತರ ಉಪಬಂಧಗಳಲ್ಲಿ ಏನೇ ಇದ್ದರೂ , 

(1) ಮೊದಲ ಕುಲಪತಿ ಮತ್ತು ಸಹಕುಲಪತಿ, ಯಾರಾದರೂ ಇದ್ದರೆ, ಅವರನ್ನು ಕುಲಾಧಿಪತಿಯವರು ನೇಮಕಮಾಡತಕ್ಕದ್ದು ; 
- (i) ಮೊದಲ ಕುಲಸಚಿವರನ್ನು ಮತ್ತು ಮೊದಲ ಹಣಕಾಸು ಅಧಿಕಾರಿಯವರನ್ನು ಕುಲಾಧಿಪತಿಯವರು ನೇಮಕಮಾಡತಕ್ಕದ್ದು; 

ಮತ್ತು 
(ii) ಮೊದಲ ವ್ಯವಸ್ಥಾಪನಾ ಮಂಡಳಿ , ಮೊದಲ ಹಣಕಾಸು ಸಮಿತಿ, ಮೊದಲ ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು ಹಾಗೂ 

ಮೊದಲ ಶೈಕ್ಷಣಿಕ ಪರಿಷತ್ತನ್ನು ಕುಲಾಧಿಪತಿಯವರು ರಚಿಸತಕ್ಕದ್ದು. 
47. ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ.- (1) ವಿಶ್ವವಿದ್ಯಾಲಯವು, ಕನಿಷ್ಠ ಇಪ್ಪತ್ತೈದುಕೋಟಿ ರೂಪಾಯಿಗಳನ್ನುಳ್ಳ ಒಂದು ಶಾಶ್ವತ ಶಾಸನಬದ್ದ ದತ್ತಿ 
ನಿಧಿಯನ್ನು ಸ್ಥಾಪಿಸತಕ್ಕದ್ದು ಇದರ ಪೈಕಿ ಕನಿಷ್ಠ ಹದಿನೈದು ಕೋಟಿ ರೂಪಾಯಿಗಳು ನಗದು ರೂಪದಲ್ಲಿ ಮತ್ತು ಇನ್ನುಳಿದದ್ದು ಬ್ಯಾಂಕ್ ಗ್ಯಾರಂಟಿ ರೂಪದಲ್ಲಿ 
ಇರತಕ್ಕದ್ದು ಮತ್ತು ಇದನ್ನು ತಾನಾಗಿಯೇ ಹೆಚ್ಚಿಸಬಹುದಾಗಿದ್ದು ಆದರೆ ಕಡಿಮೆ ಮಾಡತಕ್ಕದ್ದಲ್ಲ: 

ಪರಂತು, ಬೆಂಗಳೂರು ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊರಗಿರುವ ವಿಶ್ವವಿದ್ಯಾಲಯದ ಸಂದರ್ಭದಲ್ಲಿ ಕನಿಷ್ಠ ಹತ್ತು ಕೋಟಿ 
ರೂಪಾಯಿಗಳು ನಗದು ರೂಪದಲ್ಲಿರತಕ್ಕದ್ದು ಮತ್ತು ಉಳಿದ ಐದು ಕೋಟಿರೂಪಾಯಿಗಳು ಬ್ಯಾಂಕ್ ಗ್ಯಾರಂಟಿಯ ರೂಪದಲ್ಲಿರತಕ್ಕದ್ದು . 

(2) ವಿಶ್ವವಿದ್ಯಾಲಯವು, ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯ ಹಣವನ್ನು ಹೂಡಲು ಅಧಿಕಾರವನ್ನು 
ಹೊಂದಿರತಕ್ಕದ್ದು . 

(3) ವಿಶ್ವವಿದ್ಯಾಲಯವು ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಗೆ 
ವರ್ಗಾವಣೆ ಮಾಡಬಹುದು. ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ, ಇತರ ಯಾವ ಸಂದರ್ಭಗಳಲ್ಲೂ ಶಾಶ್ವತ 
ಶಾಸನಬದ್ದ ದತ್ತಿ ನಿಧಿಯಿಂದ ಯಾವುದೇ ಮೊಬಲಗನ್ನೂ ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 

(4) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಿಂದ ಸ್ವೀಕರಿಸಿದ ವರಮಾನದ ಶೇಕಡಾ ಎಪ್ಪತ್ತೈದರಷ್ಟನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಥವಾ 
ಸಾಮಾನ್ಯ ಕೆಲಸಗಳ ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು . ಉಳಿದ ಶೇಕಡಾ ಇಪ್ಪತ್ತೈದರಷ್ಟನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಲ್ಲಿ ಪುನ: ತೊಡಗಿಸತಕ್ಕದ್ದು. 

- 48 , ವಿಶ್ವವಿದ್ಯಾಲಯದ ದತ್ತಿ ನಿಧಿ.- (1) ವಿಶ್ವವಿದ್ಯಾಲಯವು, ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ ನಿಧಿಗಳನ್ನು ಒಳಗೊಂಡ 
ವಿಶ್ವವಿದ್ಯಾಲಯದ ದತ್ತಿ ನಿಧಿಯನ್ನು ಸ್ಥಾಪಿಸತಕ್ಕದ್ದು. ಇದು ಕಾಲಕಾಲಕ್ಕೆ ಸ್ವೀಕರಿಸಬಹುದಾದ ದೇಣಿಗೆಗಳು ಮತ್ತು ಇತರ ನಿಧಿಗಳನ್ನು ಒಳಗೊಂಡಿರತಕ್ಕದ್ದು . 

(2) ವಿಶ್ವವಿದ್ಯಾಲಯವು, ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ವಿಧಾನದಲ್ಲಿ ವಿಶ್ವವಿದ್ಯಾಲಯದ ದತ್ತಿನಿಧಿಯನ್ನು ಹೂಡುವ 
ಅಧಿಕಾರವನ್ನು ಹೊಂದಿರತಕ್ಕದ್ದು. 

(3) ವಿಶ್ವವಿದ್ಯಾಲಯ ದತ್ತಿ ನಿಧಿಯು, ವಿಶ್ವವಿದ್ಯಾಲಯವು ತನ್ನ ಸಾಮಾಜಿಕ ಧೈಯೋದ್ದೇಶಗಳನ್ನು ನೆರವೇರಿಸುವ ಸಂದರ್ಭದಲ್ಲಿ ಮತ್ತು | 
ಅಥವಾ ಮುಂಗಾಣದ ಸನ್ನಿವೇಶದಲ್ಲಿ ಉದ್ಭವಿಸಬಹುದಾದ ಹಣಕಾಸು ಸವಾಲುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ , ಸ್ವಇಚ್ಛೆಯಿಂದ ನಿರ್ವಹಿಸಿಕೊಂಡು 
ಬರಲು ಮತ್ತು ಜವಾಬ್ದಾರಿಯಿಂದ ಹಣ ಹೂಡಿಕೆ ಮಾಡಲು ಇಚ್ಛೆಯುಳ್ಳವರಾಗಿ ಸ್ವಯಂ ವಿಧಿಸಿಕೊಂಡ ನಿಧಿಯಾಗಿರತಕ್ಕದ್ದು. 

(4) ವಿಶ್ವವಿದ್ಯಾಲಯವು, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ವಿಶ್ವವಿದ್ಯಾಲಯದ ದತ್ತಿ ನಿಧಿಗೆ 
ವರ್ಗಾಯಿಸಬಹುದು. ವಿಶ್ವವಿದ್ಯಾಲಯದ ಸಮಾಪಣೆಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ, ಇತರ ಯಾವ ಸಂದರ್ಭಗಳಲ್ಲೂ ವಿಶ್ವವಿದ್ಯಾಲಯದ 
ದತ್ತಿ ನಿಧಿಯಿಂದ ಯಾವುದೇ ಮೊಬಲಗನ್ನು ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 

(5) ವಿಶ್ವವಿದ್ಯಾಲಯದ ದತ್ತಿ ನಿಧಿಯಿಂದ ಬರುವ ವರಮಾನದ ಶೇಕಡಾ ಎಂಭತ್ತರಷ್ಟನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಥವಾ ಸಾಮಾನ್ಯ 
ಕೆಲಸದ ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು. ಉಳಿದ ಶೇಕಡಾ ಇಪ್ಪತ್ತರಷ್ಟನ್ನು ವಿಶ್ವವಿದ್ಯಾಲಯದ ದತ್ತಿ ನಿಧಿಯಲ್ಲಿ ಪುನಃ ತೊಡಗಿಸತಕ್ಕದ್ದು. 

49. ಸಾಮಾನ್ಯ ನಿಧಿ.- (1) ವಿಶ್ವವಿದ್ಯಾಲಯವು, ಒಂದು ಸಾಮಾನ್ಯ ನಿಧಿಯನ್ನು ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ ಮೊಬಲಗುಗಳನ್ನು 
ಜಮಾ ಮಾಡತಕ್ಕದ್ದು, ಎಂದರೆ: 

ವಿಶ್ವವಿದ್ಯಾಲಯವು ವಿಧಿಸಬಹುದಾದ ಎಲ್ಲಾ ಶುಲ್ಕಗಳು; 
(i) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವುದೇ ಇತರ ಮೂಲದಿಂದ 

ಸ್ವೀಕರಿಸಲಾದ ಎಲ್ಲಾ ಮೊತ್ತ; 
ವಿಶ್ವವಿದ್ಯಾಲಯಕ್ಕೆ ಮಾಡಿದ ಎಲ್ಲಾ ದೇಣಿಗೆಗಳು ; 
ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವೊಬ್ಬ ಇತರ ವ್ಯಕ್ತಿ ಅಥವಾ 

ಸಂಸ್ಥೆಯು ಈ ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು/ ವಂತಿಗೆಗಳು; 
(2) ಸಾಮಾನ್ಯ ನಿಧಿಗೆ ಜಮಾ ಮಾಡುವ ನಿಧಿಗಳನ್ನು ವಿಶ್ವವಿದ್ಯಾಲಯದ ಎಲ್ಲಾ ಆವರ್ತಕ ವೆಚ್ಚಗಳನ್ನು ಭರಿಸಲು ಉಪಯೋಗಿಸಿಕೊಳ್ಳತಕ್ಕದ್ದು. 


(1) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೫೭೩ 


50. ಅಭಿವೃದ್ಧಿ ನಿಧಿ.- (1) ವಿಶ್ವವಿದ್ಯಾಲಯವು, ಒಂದು ಅಭಿವೃದ್ಧಿ ನಿಧಿಯನ್ನು ಸಹ ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ 
ಮೊಬಲಗುಗಳನ್ನು ಜಮಾ ಮಾಡತಕ್ಕದ್ದು, ಎಂದರೆ : 

(1) ವಿದ್ಯಾರ್ಥಿಗಳಿಂದ ವಿಧಿಸಬಹುದಾದ ಅಭಿವೃದ್ಧಿ ಶುಲ್ಕಗಳು; 
(i) ವಿಶ್ವವಿದ್ಯಾಲಯದ ಅಭಿವೃದ್ದಿಯ ಉದ್ದೇಶಗಳಿಗಾಗಿ ಯಾವುದೇ ಇತರ ಮೂಲಗಳಿಂದ ಸ್ವೀಕರಿಸಿದ ಎಲ್ಲಾ ಮೊತ್ತ; 
(i) ವಿಶ್ವವಿದ್ಯಾಲಯಕ್ಕೆ ಮಾಡಿದ ಎಲ್ಲಾ ವಂತಿಗೆಗಳು; 
(iv) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವೊಬ್ಬ ಇತರ ವ್ಯಕ್ತಿ ಅಥವಾ ಸಂಸ್ಥೆಯು 

ಈ ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು / ವಂತಿಗೆಗಳು; ಮತ್ತು 

(v) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಿಂದ ಸ್ವೀಕರಿಸಲಾದ ಎಲ್ಲಾ ವರಮಾನಗಳು. 
(2) ಅಭಿವೃದ್ಧಿ ನಿಧಿಗೆ ಕಾಲಕಾಲಕ್ಕೆ ಜಮಾ ಮಾಡಿದ ನಿಧಿಯನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿಗಾಗಿ ಉಪಯೋಗಿಸಕೊಳ್ಳತಕ್ಕದ್ದು. 

51. ನಿಧಿಗಳ ನಿರ್ವಹಣೆ - 47, 48, 49 ಮತ್ತು 50ನೇ ಪ್ರಕರಣಗಳಡಿಯಲ್ಲಿ ಸ್ಥಾಪಿಸಲಾದ ನಿಧಿಗಳನ್ನು ಪ್ರಬಂಧಕ ಮಂಡಳಿಯ ಸಾಮಾನ್ಯ 
ಮೇಲ್ವಿಚಾರಣೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟು ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ನಿಯಂತ್ರಿಸತಕ್ಕದ್ದು ಹಾಗೂ ನಿರ್ವಹಿಸತಕ್ಕದ್ದು. 

52. ವಾರ್ಷಿಕ ವರದಿ.- (1) ವಿಶ್ವವಿದ್ಯಾಲಯದ ವಾರ್ಷಿಕ ವರದಿಯನ್ನು ವ್ಯವಸ್ಥಾಪನಾ ಮಂಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು 
ಅದರ ಅನುಮೋದನೆಗಾಗಿ ಪ್ರಬಂಧಕ ಮಂಡಳಿಗೆ ಸಲ್ಲಿಸತಕ್ಕದ್ದು . 

(2) ಪ್ರಬಂಧಕ ಮಂಡಳಿಯು ವಾರ್ಷಿಕ ವರದಿಯನ್ನು ತನ್ನ ಸಭೆಯಲ್ಲಿ ಪರಿಗಣಿಸತಕ್ಕದ್ದು ಹಾಗೂ ಅದನ್ನು ಮಾರ್ಪಾಡುಗಳೊಡನೆ ಅಥವಾ 
ಮಾರ್ಪಾಡುಗಳಿಲ್ಲದೆ ಅನುಮೋದಿಸಬಹುದು. 

(3) ಪ್ರಬಂಧಕ ಮಂಡಳಿಯು ಸೂಕ್ತವಾಗಿ ಅನುಮೋದಿಸಿದ ವಾರ್ಷಿಕ ವರದಿಯ ಒಂದು ಪ್ರತಿಯನ್ನು ಪ್ರತಿವರ್ಷದ ಮಾರ್ಚ್ 31ಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ಡಿಸೆಂಬರ್ 31ಕ್ಕೆ ಮೊದಲು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

53. ಲೆಕ್ಕಪತ್ರಗಳು ಮತ್ತು ಲೆಕ್ಕಪರಿಶೋಧನೆ.- (1) ವಿಶ್ವವಿದ್ಯಾಲಯದ ವಾರ್ಷಿಕ ಲೆಕ್ಕ ಪತ್ರ ಮತ್ತು ಜಮಾ ಖರ್ಚು ಪಟ್ಟಿಯನ್ನು ವ್ಯವಸ್ಥಾಪನಾ 
ಮಂಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು ವಿಶ್ವವಿದ್ಯಾಲಯಕ್ಕೆ ಎಲ್ಲಾ ಮೂಲಗಳಿಂದ ಪ್ರಾಪ್ತವಾಗುವ ಅಥವಾ ಸ್ವೀಕರಿಸಲಾಗುವ ಎಲ್ಲಾ ನಿಧಿಗಳು 
ಹಾಗೂ ವಿತರಿಸಿದ ಅಥವಾ ಸಂದಾಯ ಮಾಡಿದ ಎಲ್ಲಾ ಮೊಬಲಗುಗಳನ್ನು ವಿಶ್ವವಿದ್ಯಾಲಯವು ನಿರ್ವಹಿಸುವ ಲೆಕ್ಕಪತ್ರದಲ್ಲಿ ನಮೂದಿಸತಕ್ಕದ್ದು. 

(2) ವಿಶ್ವವಿದ್ಯಾಲಯದ ವಾರ್ಷಿಕ ಲೆಕ್ಕಪತ್ರಗಳನ್ನು ಪ್ರತಿ ವರ್ಷವೂ ಭಾರತದ ಚಾರ್ಟೆಡ್ ಅಕೌಟೆಂಟ್‌ಗಳ ಸಂಸ್ಥೆಯ ಸದಸ್ಯರಾಗಿರುವ ಒಬ್ಬ 
ಲೆಕ್ಕಪರಿಶೋಧಕರಿಂದ ಲೆಕ್ಕಪರಿಶೋಧನೆ ಮಾಡಿಸತಕ್ಕದ್ದು. 

(3) ವಾರ್ಷಿಕ ಲೆಕ್ಕಪತ್ರಗಳು ಮತ್ತು ಜಮಾ ಖರ್ಚು ಪಟ್ಟಿಯನ್ನು ಲೆಕ್ಕಪರಿಶೋಧನಾ ವರದಿಯೊಡನೆ, ಪ್ರತಿ ವರ್ಷದ ಮಾರ್ಚ್ 31ಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ನವೆಂಬರ್ 30ಕ್ಕೆ ಮೊದಲು ಪ್ರಬಂಧಕ ಮಂಡಳಿಗೆ ಸಲ್ಲಿಸತಕ್ಕದ್ದು. 

(4) ವಾರ್ಷಿಕ ಲೆಕ್ಕಪತ್ರಗಳು, ಜಮಖರ್ಚು ಪಟ್ಟಿ ಮತ್ತು ಲೆಕ್ಕಪರಿಶೋಧನಾ ವರದಿಯನ್ನು ಪ್ರಬಂಧಕ ಮಂಡಳಿಯು ತನ್ನ ಸಭೆಯಲ್ಲಿ 
ಪರ್ಯಾಲೋಚಿಸತಕ್ಕದ್ದು ಮತ್ತು ಪ್ರಬಂಧಕ ಮಂಡಳಿಯು ಅದನ್ನು ತನ್ನ ಅಭಿಪ್ರಾಯಗಳೊಡನೆ ಸಂದರ್ಶಕರಿಗೆ ಹಾಗೂ ಸರ್ಕಾರಕ್ಕೆ ಪ್ರತಿ ವರ್ಷದ 
ಡಿಸೆಂಬರ್ 31ಕ್ಕೆ ಮೊದಲು ಕಳುಹಿಸತಕ್ಕದ್ದು. 

54. ವಿಶ್ವವಿದ್ಯಾಲಯ ದಾಖಲೆಗಳ ರುಜುವಾತಿನ ಮಾದರಿ.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಸಮಿತಿಯ ಯಾವುದೇ ರಶೀದಿ, 
ಅರ್ಜಿ , ಸೂಚನೆ, ಆದೇಶ, ವ್ಯವಹರಣೆ ಅಥವಾ ಗೊತ್ತುವಳಿಯು ಅಥವಾ ವಿಶ್ವವಿದ್ಯಾಲಯದ ಸ್ವಾಧೀನದಲ್ಲಿರುವ ಇತರ ದಾಖಲೆಗಳು ಅಥವಾ 
ವಿಶ್ವವಿದ್ಯಾಲಯವು ಯುಕ್ತವಾಗಿ ನಿರ್ವಹಿಸುವ ಯಾವುದೇ ರಿಜಿಸ್ಟರ್‌ನಲ್ಲಿಯ ಯಾವುದೇ ನಮೂದುಗಳ ಪ್ರತಿಯನ್ನು , ಅದರ ಮೇಲೆ ಕುಲಸಚಿವರು 
ಪ್ರಮಾಣೀಕರಿಸಿದ್ದರೆ, ಅದನ್ನು ಅಂಥ ರಶೀದಿ, ಅರ್ಜಿ , ಸೂಚನೆ , ಆದೇಶ, ವ್ಯವಹರಣೆ, ಗೊತ್ತುವಳಿ ಅಥವಾ ದಾಖಲೆ ಅಥವಾ ರಿಜಿಸ್ಟರ್‌ನಲ್ಲಿ ಇರುವ 
ನಮೂದನ್ನು ಮೇಲ್ನೋಟದ ಸಾಕ್ಷ್ಯವೆಂಬುದಾಗಿ ಸ್ವೀಕರಿಸತಕ್ಕದ್ದು ಮತ್ತು ವಿಷಯಗಳ ಸಾಕ್ಷಿಯಾಗಿ ಅಂಗೀಕರಿಸತಕ್ಕದ್ದು ಹಾಗೂ ಮೂಲ ದಾಖಲೆಗಳನ್ನೇ 
ಸಲ್ಲಿಸಿದ್ದರೆ ಅದನ್ನು ದಾಖಲಿಸಿರುವ ವಿಷಯಗಳು ಮತ್ತು ವಹಿವಾಟುಗಳ ಸಾಕ್ಷ್ಯವಾಗಿ ಅಂಗೀಕರಿಸಲಾಗುತ್ತಿತ್ತೋ , ಅದೇ ರೀತಿಯಲ್ಲಿ ಇವನ್ನೂ ಸಾಕ್ಷ್ಯವಾಗಿ 
ಅಂಗೀಕರಿಸತಕ್ಕದ್ದು. 

55. ನಿರ್ದೇಶನಗಳನ್ನು ನೀಡಲು ರಾಜ್ಯ ಸರ್ಕಾರದ ಅಧಿಕಾರ.- ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ 
ಅಥವಾ ಅದರಲ್ಲಿ ಇರುವ ಯಾವುವೇ ಉಪಬಂಧಗಳನ್ನು ಅಥವಾ ಅದರಡಿಯಲ್ಲಿ ರಚಿಸಿದ ಯಾವುದೇ ನಿಯಮಗಳು ಅಥವಾ ಆದೇಶಗಳನ್ನು 
ಕಾರ್ಯಗತಗೊಳಿಸುವುದಕ್ಕಾಗಿ ನಿರ್ದೇಶನ ನೀಡುವುದು ಅವಶ್ಯವೆಂದು ಅಥವಾ ಉಚಿತವೆಂದು ಅಭಿಪ್ರಾಯಪಟ್ಟಲ್ಲಿ ಅದು ಅಂಥ ನಿರ್ದೇಶನಗಳನ್ನು 
ನೀಡಬಹುದು ಮತ್ತು ವಿಶ್ವವಿದ್ಯಾಲಯದ ಪ್ರಬಂಧಕ ಮಂಡಳಿ ಅಥವಾ ಸಂದರ್ಭಾನುಸಾರವಾಗಿ ವ್ಯವಸ್ಥಾಪನಾ ಮಂಡಳಿಯು ಅಂಥ ಪ್ರತಿಯೊಂದು 
ನಿರ್ದೇಶನವನ್ನು ಪಾಲಿಸತಕ್ಕದ್ದು . 

56. ದಂಡಗಳು. - (1) ಈ ಅಧಿನಿಯಮದ ಅಥವಾ ಅದರ ಅಡಿಯಲ್ಲಿ ರಚಿತವಾದ ನಿಯಮಗಳು ಉಪಬಂಧಗಳನ್ನು ಅಥವಾ ಯಾವುದೇ 
ಪರೀಕ್ಷಾ ವಿಷಯಗಳನ್ನು ಅಥವಾ ಪದವಿಗಳನ್ನು ನೀಡುವುದಕ್ಕೆ ಅಥವಾ ಅಂಕಪಟ್ಟಿಗಳನ್ನು ನೀಡುವುದಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಉಲ್ಲಂಘನೆಗಳನ್ನು 
ಮಾಡುವ ಯಾವೊಬ್ಬ ವ್ಯಕ್ತಿಯು, ಅಪರಾಧ ನಿರ್ಣಯವಾದ ಮೇಲೆ, ಐವತ್ತು ಸಾವಿರ ರೂಪಾಯಿಗಳಿಗೆ ಕಡಿಮೆಯಲ್ಲದ ಆದರೆ ಹತ್ತು ಲಕ್ಷ 
ರೂಪಾಯಿಗಳವರರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಆರು ತಿಂಗಳ ಅವಧಿಗಿಂತ ಕಡಿಮೆಯಲ್ಲದ ಆದರೆ ಎರಡು ವರ್ಷಗಳ ಅವಧಿಯವರೆಗೆ 
ವಿಸ್ತರಿಸಬಹುದಾದ ಕಾರಾವಾಸದಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದು: 


೨೫೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಪರಂತು, ವಿಶ್ವವಿದ್ಯಾಲಯವೂ ಸಹ ಒಳಗೊಂಡಿರುವಲ್ಲಿ, ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲು ಈ ಅಧಿನಿಯಮದ ಅಡಿಯಲ್ಲಿ ನೀಡಲಾದ 
ಅನುಮತಿ ಪತ್ರವನ್ನು ಹಿಂತೆಗೆದುಕೊಳ್ಳತಕ್ಕದ್ದು . 

(2 ) ಈ ಪ್ರಕರಣದ ಅಡಿಯಲ್ಲಿನ ದಂಡವನ್ನು ಇತರ ಯಾವುದೇ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸಲಾದ ದಂಡಕ್ಕೆ ಬಾಧಕವಾಗದಂತೆ 
ವಿಧಿಸಬಹುದು. 
57. ಪ್ರವೇಶಿಸುವ ಮತ್ತು ಪರಿಶೋಧಿಸುವ ಅಧಿಕಾರ.- ಈ ಉದ್ದೇಶಕ್ಕಾಗಿ, ರಾಜ್ಯ ಸರ್ಕಾರದಿಂದ ಪ್ರಾಧಿಕೃತಗೊಂಡ ಎ ಸಮೂಹದ ಅಧಿಕಾರಿ 

ಯ ಯಾವೊಬ್ಬ ಅಧಿಕಾರಿಯು, ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ (ಕ್ಯಾಪಿಟೇಶನ್ ಶುಲ್ಕ ನಿಷೇಧ) ಅಧಿನಿಯಮ , 1984ರ 
(1984ರ ಕರ್ನಾಟಕ ಅಧಿನಿಯಮ 37) ಅಡಿಯಲ್ಲಿ ನಿರ್ದಿಷ್ಟಪಡಿಸಿರಬಹುದಾದ ಅಂಥ ಷರತ್ತುಗಳಿಗೆ ಒಳಪಟ್ಟು, ಈ ಅಧಿನಿಯಮದ ಉದ್ದೇಶಗಳಿಗಾಗಿ, ಆ 
ಅಧಿನಿಯಮದ 9ನೇ ಪ್ರಕರಣದ ಅಡಿಯಲ್ಲಿ ಉಪಬಂಧಿಸಲಾದಂತಹವೇ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಪ್ರಕಾರ್ಯಗಳನ್ನು ನೆರವೇರಿಸಲು 
ಅಧಿಕೃತನಾದ ಅಧಿಕಾರಿ ಎಂಬುದಾಗಿ ಭಾವಿಸತಕ್ಕದ್ದು. 

- 58 . ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸಲು ನಿರ್ದೇಶನವನ್ನು ನೀಡುವ ಅಧಿಕಾರ . - (1) ವಿಶ್ವವಿದ್ಯಾಲಯವು ತನ್ನ ರಚನೆ ಅಥವಾ 
ನಿಗಮನವನ್ನು ನಿಯಂತ್ರಿಸುವ ಕಾನೂನಿಗೆ ಅನುಸಾರವಾಗಿ ತನ್ನ ಸಮಾಪನವನ್ನು ಉದ್ದೇಶಿಸಿದ್ದಲ್ಲಿ, ಅದು ಕನಿಷ್ಠ ಆರು ತಿಂಗಳ ಲಿಖಿತ ಪೂರ್ವ 
ಸೂಚನೆಯನ್ನು (ನೋಟೀಸು) ಸರ್ಕಾರಕ್ಕೆ ನೀಡತಕ್ಕದ್ದು. 

(2) ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು, ಈ ಕೆಳಗಿನವುಗಳ ಬಗ್ಗೆ , ಎಂದರೆ: 

(ಕ) ಪದವಿಯನ್ನು ನೀಡುವುದಕ್ಕಾಗಿ ಬೋಧನೆಯ ಗುಣಮಟ್ಟ; 
(i) ಶಿಕ್ಷಣದ ಗುಣಮಟ್ಟ; 
(i) ಉನ್ನತ ಶಿಕ್ಷಣದ ವ್ಯಾಪಾರೀಕರಣವನ್ನು ತಡೆಗಟ್ಟುವುದು; 

(iv) ಅಧಿನಿಯಮದ ಉಪಬಂಧಗಳ ಉಲ್ಲಂಘನೆಯ ಬಗ್ಗೆ, ಯಾವುದಾದರೂ ಇದ್ದಲ್ಲಿ, 
- ಇವುಗಳ ಬಗ್ಗೆ ನಿಯತಕಾಲಿಕ ಪರಿವೀಕ್ಷಣೆಯನ್ನು ನಡೆಸತಕ್ಕದ್ದು ಮತ್ತು ಸರ್ಕಾರಕ್ಕೆ ವರದಿಯನ್ನು ಕಳುಹಿಸತಕ್ಕದ್ದು. 

( 3) ದುರ್ವ್ಯವಹರಣೆ, ದುರಾಡಳಿತ ಮತ್ತು ಅಶಿಸ್ತು ಆಗಿದೆ ಎಂಬುದನ್ನು ಗುರುತಿಸಿದರೆ, ಸರ್ಕಾರವು, ವಿಶ್ವವಿದ್ಯಾಲಯದ ಆಡಳಿತ ವರ್ಗದವರಿಗೆ 
ಆಡಳಿತವನ್ನು ಸರಿಪಡಿಸಬೇಕೆಂದು ನಿರ್ದೇಶನಗಳನ್ನು ನೀಡತಕ್ಕದ್ದು. ನಿಯಮಿಸಬಹುದಾದ ಅಂಥ ಅವಧಿಯೊಳಗೆ ಆ ನಿರ್ದೆಶನಗಳನ್ನು ಪಾಲಿಸದಿದ್ದಲ್ಲಿ 
ವಿಶ್ವವಿದ್ಯಾಲಯವನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು (ಕೋರ್ಸ್) ಸಮಾಪನಗೊಳಿಸುವ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವ ಹಕ್ಕು 
ಸರ್ಕಾರದಲ್ಲಿ ನಿಹಿತವಾಗಿರತಕ್ಕದ್ದು. 

(4) ವಿಶ್ವವಿದ್ಯಾಲಯವನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು (ಕೋರ್ಸ್) ಸಮಾಪನಗೊಳಿಸುವ ವಿಧಾನವು, ಸರ್ಕಾರವು ಈ 
ಸಂಬಂಧದಲ್ಲಿ ನಿಯಮಿಸಬಹುದಾದಂತೆ ಇರತಕ್ಕದ್ದು: 

ಪರಂತು, ವಿಶ್ವವಿದ್ಯಾಲಯವು ತನ್ನ ಕಾರಣಗಳನ್ನು ಹೇಳಿಕೊಳ್ಳಲು ಸಮಂಜಸ ಅವಕಾಶಗಳನ್ನು ನೀಡಿದ ಹೊರತು ಅಂಥ ಯಾವುದೇ ಕ್ರಮವನ್ನು 
ಕೈಗೊಳ್ಳತಕ್ಕದ್ದಲ್ಲ. 

(5) (1) ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ನೋಟೀಸನ್ನು ಸ್ವೀಕರಿಸಿದ ಮೇಲೆ, ಸರ್ಕಾರವು ಸಂಬಂಧಿಸಿದ ನಿಯಂತ್ರಣಾ ಪ್ರಾಧಿಕಾರದೊಡನೆ 
ಸಮಾಲೋಚಿಸಿ, ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸಲು ಅಥವಾ ವ್ಯಾಸಂಗ ಕ್ರಮವನ್ನು ಪರಿಸಮಾಪನಗೊಳಿಸಲು ಉದ್ದೇಶಿಸಿದ ದಿನಾಂಕದಿಂದ, 
ವಿಶ್ವವಿದ್ಯಾಲಯದಲ್ಲಿ ನಿಯತ ವ್ಯಾಸಂಗ ಕ್ರಮಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಕೊನೆಯ ತಂಡ (ಬ್ಯಾಚ್) ತನ್ನ ವ್ಯಾಸಂಗ ಕ್ರಮವನ್ನು 
ಮುಗಿಸುವವರೆಗೆ ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ವಿಧಾನದಲ್ಲಿ ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡತಕ್ಕದ್ದು. 

59. ಸಮಾಪನೆಯ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ವೆಚ್ಚಗಳು .- (1) 58ನೇ ಪ್ರಕರಣದ (1) ನೇ ಉಪಪ್ರಕರಣದ ಅಡಿಯಲ್ಲಿ ವಿಶ್ವವಿದ್ಯಾಲಯದ 
ಆಡಳಿತವನ್ನು ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ಅದರ ಆಡಳಿತಾತ್ಮಕ ವೆಚ್ಚಗಳನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ 
ನಿಧಿಯಿಂದ ನೇಮಿಸಬಹುದಾದ ಅಂಥ ವಿಧಾನದಲ್ಲಿ ಭರಿಸತಕ್ಕದ್ದು. 

( 2) ವಿಶ್ವವಿದ್ಯಾಲಯದ ಆಡಳಿತವನ್ನು ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ವಿಶ್ವವಿದ್ಯಾಲಯದ ವೆಚ್ಚವನ್ನು ಭರಿಸಲು 47, 48 , 49 ಮತ್ತು 
50ನೇ ಪ್ರಕರಣಗಳ ಅಡಿಯಲ್ಲಿ ಉಲ್ಲೇಖಿಸಲಾದ ನಿಧಿಯು ಸಾಕಷ್ಟು ಇಲ್ಲದಿದ್ದಲ್ಲಿ, ಅಂಥ ವೆಚ್ಚವನ್ನು ಸರ್ಕಾರವು, ವಿಶ್ವವಿದ್ಯಾಲಯದ ಸ್ವತ್ತುಗಳು ಮತ್ತು 
ಆಸ್ತಿಗಳನ್ನು ವಿಲೇ ಮಾಡುವ ಮೂಲಕ ಭರಿಸತಕ್ಕದ್ದು. 

( 3) ವಿಶ್ವವಿದ್ಯಾಲಯದ ಸಮಾಪನೆಯು ದುರ್ವ್ಯವಹರಣೆ ಅಥವಾ ದುರಾಡಳಿತದ ಕಾರಣಗಳಿಗಾಗಿ ಆಗಿದ್ದರೆ, ಸರ್ಕಾರವು ಅಂಥ 
ದುರ್ವ್ಯವಹಾರಕ್ಕೆ ಅಥವಾ ದುರಾಡಳಿತಕ್ಕೆ ಹೊಣೆಯಾಗಿರುವ ವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅವರ ಮೇಲೆ ತಾನು ಸೂಕ್ತವೆಂದು ಭಾವಿಸಬಹುದಾದ ಅಂಥ 
ದಂಡನೆಯನ್ನು ವಿಧಿಸಲು ಸ್ವತಂತ್ರವಾಗಿರತಕ್ಕದ್ದು . 

60, ತೊಂದರೆಗಳ ನಿವಾರಣೆಗೆ ಅಧಿಕಾರ.- (1) ಈ ಅಧಿನಿಯಮದ ಉಪಬಂಧಗಳನ್ನು ಜಾರಿಗೊಳಿಸುವ ಸಂಬಂಧದಲ್ಲಿ ಯಾವುದೇ ತೊಂದರೆ 
ಉದ್ಭವಿಸಿದರೆ, ರಾಜ್ಯ ಸರ್ಕಾರವು, ಅಧಿಸೂಚನೆಯ ಅಥವಾ ಆದೇಶದ ಮೂಲಕ ತೊಂದರೆಯ ನಿವಾರಣೆಗಾಗಿ ಅವಶ್ಯಕ ಹಾಗೂ ಸಮಂಜಸವೆಂದು ತನಗೆ 
ಕಂಡುಬರುವಂಥ ಮತ್ತು ಈ ಅಧಿನಿಯಮದ ಉಪಬಂಧಗಳಿಗೆ ಅಸಂಗತವಲ್ಲದ ಉಪಬಂಧಗಳನ್ನು ರಚಿಸಬಹುದು: 

ಪರಂತು, ಈ ಅಧಿನಿಯಮವು ಪ್ರಾರಂಭವಾದ ದಿನಾಂಕದಿಂದ ಐದು ವರ್ಷಗಳು ಮುಕ್ತಾಯವಾದ ತರುವಾಯ ಈ ಪ್ರಕರಣದ ಅಡಿಯಲ್ಲಿ 
ಅಂಥ ಯಾವುದೇ ಅಧಿಸೂಚನೆ ಅಥವಾ ಆದೇಶವನ್ನು ಹೊರಡಿಸತಕ್ಕದ್ದಲ್ಲ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೫೭೫ 


( 2) (1) ನೇ ಉಪಪ್ರಕರಣದ ಅಡಿಯಲ್ಲಿ ಮಾಡಿದ ಪ್ರತಿಯೊಂದು ಆದೇಶವನ್ನು ಅದನ್ನು ರಚಿಸಿದ ತರುವಾಯ , ಆದಷ್ಟು ಬೇಗನೆ ರಾಜ್ಯ ವಿಧಾನ 
ಮಂಡಲದ ಮುಂದೆ ಮಂಡಿಸತಕ್ಕದ್ದು. 

61. ರಾಜ್ಯ ಸರ್ಕಾರದ ನಿಯಮಗಳ ರಚನಾಧಿಕಾರ .- (1) ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ 
ಅಧಿಸೂಚನೆಯ ಮೂಲಕ ನಿಯಮಗಳನ್ನು ರಚಿಸಬಹುದು. 

(2) ಈ ಅಧಿನಿಯಮದ ಅಡಿಯಲ್ಲಿ ಹೊರಡಿಸಲಾದ ಪ್ರತಿಯೊಂದು ನಿಯಮವನ್ನು , ಅದನ್ನು ರಚಿಸಿದ ತರುವಾಯ , ಆದಷ್ಟು ಬೇಗನೆ, ರಾಜ್ಯ 
ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ, ಒಂದು ಅಧಿವೇಶನದಲ್ಲಿ ಅಥವಾ ಎರಡು ಅಥವಾ ಹೆಚ್ಚು ನಿರಂತರ ಅಧಿವೇಶನಗಳಲ್ಲಿ 
ಅಡಕವಾಗಿರಬಹುದಾದ ಒಟ್ಟು ಮೂವತ್ತು ದಿನಗಳ ಅವಧಿಯವರೆಗೆ ಅದು ಅಧಿವೇಶನದಲ್ಲಿರುವಾಗ ಮಂಡಿಸತಕ್ಕದ್ದು ಮತ್ತು ಮೇಲೆ ಹೇಳಿದ ಅಧಿವೇಶನ 
ಅಥವಾ ನಿರಂತರ ಅಧಿವೇಶನಗಳ ನಿಕಟ ತರುವಾಯದ ಅಧಿವೇಶನವು ಮುಕ್ತಾಯವಾಗುವುದಕ್ಕೆ ಮೊದಲು ಉಭಯ ಸದನಗಳು ನಿಯಮದಲ್ಲಿ ಯಾವುದೇ 
ಮಾರ್ಪಾಡು ಮಾಡಲು ಒಪ್ಪಿದರೆ ಅಥವಾ ಆ ನಿಯಮವನ್ನು ರಚಿಸತಕ್ಕದ್ದಲ್ಲವೆಂದು ಉಭಯ ಸದನಗಳು ಒಪ್ಪಿದರೆ ತದನಂತರ ಅಂಥ ನಿಯಮವು ಹಾಗೆ 
ಮಾರ್ಪಾಟಾದ ರೀತಿಯಲ್ಲಿ ಪರಿಣಾಮಕಾರಿಯಾಗತಕ್ಕದ್ದು ಅಥವಾ ಸಂದರ್ಭಾನುಸಾರವಾಗಿ ಪರಿಣಾಮಕಾರಿಯಾಗತಕ್ಕದ್ದಲ್ಲ. ಆದಾಗ್ಯೂ , ಯಾವುದೇ ಅಂಥ 
ಮಾರ್ಪಾಡು ಅಥವಾ ರದ್ದತಿಯು ಆ ನಿಯಮದ ಅಡಿಯಲ್ಲಿ ಈ ಮೊದಲು ಮಾಡಲಾದ ಯಾವುದೇ ಕಾರ್ಯದ ಮಾನ್ಯತೆಗೆ ಬಾಧಕವನ್ನು 
ಉಂಟುಮಾಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ . ಕೆ.ಬೋರೇಗೌಡ 

ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A | ಬೆಂಗಳೂರು, ಸೋಮವಾರ, ಮಾರ್ಚ್ ೪ , ೨೦೧೩ ( ಫಾಲ್ಗುಣ ೧೩ , ಶಕ ವರ್ಷ ೧೯೩೪) 
Part - IV -A Bangalore, Monday , March 4 , 2013 (Phalguna 13 , Shaka Varsha 1934 ) 


ನಂ .೫೪೧ 
No. 541 


WOMEN AND CHILD DEVELOPMENT SECRETARIAT 

NOTIFICATION 
NO : WCD / 150 / SJD / 2007 , Bangalore , dated: 04 .03. 2013 
Whereas the draft of the Karnataka Department of Women and Child Development (Cadre & Recruitment) Rules 
2013 was published as required by sub -section (1) of section 3 read with section 8 of the Karnataka State Civil Services 
Act, 1978 (Karnataka Act 14 of 1990 ) in Notification No. WCD / 150 /SJD / 2007, BANGALORE , Dated 16 /01 / 2013 and in 
Part 4A of the Karnataka Gazette extraordinary dated 16 /01 / 2013 , inviting objections and suggestions from all persons 
likely to be affected thereby within fifteen days from the date of publication of the draft in the Official Gazette . 

Whereas the said Gazette was made available to the public on 16th January 2013 . 
And whereas the suggestions and objections received have been considered by the State Government. 

Now , therefore, in exercise of the powers conferred by sub -section (1) of section 3 read with section 8 of the 
Karnataka State Civil Services Act, 1978 (Karnataka Act 14 of 1990 ) the Government of Karnataka hereby makes the 
following rules, namely: 

1 . TITLE AND COMMENCEMENT: ( 1) These Rules may be called the Karnataka Department of Women and 
Child Development (Cadre & Recruitment) Rules 2013 . 

(2 ) They shall come into force on the date of its publication in the Official Gazette . 

2 . METHOD OF RECRUITMENT AND MINIMUM QUALIFICATION , ETC .:- The establishment of State Service 
Cadre in respect of the Karnataka Department of Women and Child Development shall consist of such category of posts 
with scales of pay specified in column ( 2) of the schedule and the number and nature of posts , the method of recruitment 
and theminimum qualification , if any shall be as specified in the corresponding entries in Columns ( 3), (4 ) and (5 ) thereof. 


3 . REPEAL AND SAVINGS : 


The Karnataka Women and Child Development Department (Cadre & Recruitment) Rules , 1991 is hereby 
repealed . 

Provided that such repeal shall not affect: 
(a ) The previous operation of the said rules or any duly done or any action taken there under ; or 
(b ) any right , privilege , obligation or liability acquired , accrued or incurred under the said rules . 


93322 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


SCHEDULE 


NO . OF POST 


Sl. 


METHOD OF RECRUITMENT MINIMUM QUALIFICATION 


No . 


CATEGORY OF 

POSTS & 
PAY SCALE 

( 2 ) 


( 1) 


PTD TOTAL 

(3 ) 
1 


- 


Encadred to 
Administrative Service 
Scale ) 


Indian 
(Senior 


Director of Women & 
Child Development. 
Encadred in IAS 
Scale . 
Joint 

Director 
(Administration ) 


1 


1 


0 


O 


1 


By deputation of an officer of 
Group A (Senior Scale ) from 
Karnataka Administrative 
Service . 


0 


3 


4 


By Promotion from the cadre of Promotion : 
Deputy Directors including | Must have put in a 
Deputy Project Director service of not less than 
(Streeshakti) 1 District Child | three years in the cadre 
Protection Officer , Bangalore specified in Column No. 4 
Urban District. 


40050-56550 
Joint 

Director 
(including Planning . 
Developing 
Monitoring 
Integrated Child 
Development services 
/ Project Director 
Streeshakti, Secretary 
Balbhavan / General 
manager , Karnataka 
Women Development 
Corporation / Joint 
Director Dept for 
Empowerment of 
differently abled and 
senior citizens, 
Project Officer, Bala 
Vikasa Academy, 
Dharwad) 


h 


38 


40050 -56550 
Deputy Directors 
including Deputy 
Project Director 
(Streeshakthi) 
District 

Child 
Protection Officer 
Bangalore Urban 
District. 

36300 -53850 


By Promotion from the cadre of For Promotion : 
Senior Assistant Directors Must have put in a service 
including Programme officers , bf not less than five years in 
Women and Child Development the cadre specified in 
Officers , 

Column 
Project Officers (Administration ) No. 4 . 
, ( Training) in Streeshakthi. / 
District Child Protection Officer . 


5 


n 


29 


102 


Senior Assistant 
Directors including: 
Programme Officers , 
Women and Child 
Development Officers , 
Project Officers 
(Administration ) 
( Training) 

in 
Streeshakthi / District 
Child Protection 
Officer . 


| By Promotion from the cadre of For Promotion : 

Child Development Project | Must have put in a 
Officers. 

service of not less than five 
years in the cadre of Child 
Development Project 
Officer . 


32800 -52500 
Assistant Director 
(Administration ) 


1 


0 


0 


1 


By deputation from the cadre of 
Under Secretary from 
Karnataka 

Government 
Secretariat Service / KAS 
( Junior Scale ). 


28100 -50100 


7 


Accounts Officer 


28100 -50100 


By deputation from the cadre 
of - Assistant Controller from 
the State Accounts Department. 

OR 
Accounts Officer from 
Accountant General Office . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


93822 


Sl. 


METHOD OF RECRUITMENT 


MINIMUM QUALIFICATION 


No . 


CATEGORY OF 

NO . OF POST 
POSTS & 
PAY SCALE 

PT DTOTAL 

( 3 ) 
Child Development 0 2030 203 
Project Officers 


( 1 ) 


( 2 ) 


(5 ) 


00 


28100 -50100 


Thirty Percent by Direct For Direct Recruitment: 
Recruitment in accordance with Must be holder of -Master 
Karnataka Civil Services (Direct 

of SocialWork . 
Recruitment by Competitive 

OR 
Examination and Selection ) 
(General) Rules , 2006 . 

Master of Home Science 
(Family 

Resource 
& 

Management) / (Food 
Seventy Percent by 

nutrition ) / / (Food Science 
Promotion : 

and Nutrition )/ (Human 

Development & family 
Sixty Percent from the cadre of relations) / 

(Human 
Superintendent 

Grade - I, development and Family 
including Superintendents of 

studies / 

Human 
Children Home for Boys , Girls , 

Development / Child 
Shishumandira , State Home for 

Development and Family 
Women , Observation Home, 

relations.) / 

(Child 
Bangalore ) Office Manager , 

Development) 
Research Officer , Assistant 

OR 
Project Officer (Streeshakthi) at 

Master of Science in Home 
Head Office / Manager, State 

Science. 
Level Warehouse. / Assistant 

OR 
Child Development Project 
Officers . 

Master of Arts in Women 
studies . 


OR 


Lady Medical Officer / | 0 


2 


0 


2 


28100 -50100 


29 2470 


276 


Superintendent 

Grade- I including 
Superintendents of 
Children Home for 
Boys , 

Girls , 
Shishumandira , State 
Home for Women , 
Observation Home, 
Bangalore / Office 
Manager , Research 
Officer , Assistant 
Project 
Officer (Streeshakthi) 
at Head Office / 
Manager , State Level 
Warehouse. 

Assistant Child 
Development Project 
Officers. 


Master of Arts in 
Ten Percent from the cadre of 

Sociology . 
Protection Officer . 

from any recognized 
University . 
For Promotion : 
Must have put in a service 
of not less than 5 years in 
cadre specified in Column 

No . 4 . 
By deputation from the cadre of 
Medical Officers from the 
Department of Health & Family 
Welfare Services . 
Forty percent by Direct For Direct Recruitment: 
Recruitment including 05 % for 

Must be holder of Master of 
in - service employees of Women Social Work 
and Child Development in any 

OR 
cadre . If no suitable in - service 
employees are available , the 

Master of Home Science 
same will be filled by Direct 

(Family 

Resource 
Recruitment in accordance with 

Management) / (Food 
Karnataka Civil Services (Direct 

nutrition ) / / (Food Science 

(Human 
Recruitment by 

and Nutrition ) / 

Competitive 
Examination and Selection ) 

Development & family 
(General) Rules , 2006 . 

relations) / 

(Human 
development and Family 
studies / 

Human 
Sixty Percent by Promotion : | Development/ Child 

Development and Family 
Twentyfive Percent from the relations.) / 

(Child 
cadre Superintendent Grade - II | Development) 
including Office Superintendent 

OR 
in Head Office , District Office , Master of Science in Home 
Children Homes for Boys , Girls , Science . 
Reception centers / Probation 

OR 
Officer of Probation of 
Offender s Act, Observation 

Master of Arts in Women 
Homes for Boys , Girls / Social 

studies . 
Case Workers of Children Homes 
for Boys , Girls , State Homes , 
Observation Homes for Boys , 
Girls Special Nutrition 


& 


22800 - 43200 


OR 


993205 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


METHOD OF RECRUITMENT 


MINIMUM QUALIFICATION 


No . 


CATEGORY OF 

POSTS & 
PAY SCALE 

(2) 


P 


NO . OF POST 
T DTOTAL 

(3 ) 


(1) 


(5 ) 


(4 ) 
Programme Inspector / Theatre Master of Arts in Sociology . 
Manager of Balbhavan . 

from any recognised 

University . 
Head Masters / Graduate 

& 
Assistant in the ratio of For in - service employees 
49 : 1 respectively . 

of Women and Child 

Development: 
Thirtyfive Percent from the The 

minimum 
cadre of Senior Supervisors . qualification shall be as 

specified for direct 
recruitment. 


11 


5 


For Promotion : 

Must have put in a 
service of not less than five 
years in the cadre specified 

in Column No. 4 . 
Protection Officers 0 | 47 | 0 | 47 Seventy five percent by Direct For Direct Recruitment : 

Recruitment in accordance | Must be a women who is 
22800 -43200 

with Karnataka Civil Services 

a holder of LLB Graduate 
(Direct Recruitment by 

from any recognized 
Competitive Examination and 

University . 
Selection ) (General) Rules , 2006 . 

For Promotion : 
& 

Must have put in a 
Twentyfive percent by 

service of not less than five 
Promotion from the cadre of years in the cadre specified 
Senior Supervisors . 

in Column No . 4 . 
Accounts 14 0 

By deputation from the State | - 
Superintendent) 

Accounts Department in the 
Audit Superintendent 

cadre 

of Accounts 
21600 -40050 

Superintendent. 
Superintendent Grade - | 81 | 185 0 266 By Promotion from the cadre of For Promotion : 
II including 

First Division Assistants & Must have put in a service 
Office Superintendent 

Stenographers in the ratio of of not less than five years 
in Head Office , 

29: 1 If no suitable person is in the cadre of FDAs / 
District Office , 

available for promotion in the Stenographers . 
Children Homes for 

cadre of Stenographers , then by 
Boys , Girls , Reception 

promotion from the cadre of 

In case of Stenographers 
centers / 

First Division Assistants . 
Probation 

they must have worked for 
Officer of Probation 

not less than one year in 
of Offender s Act , 

the cadre of First Division 
Observation Homes 

Assistants. 
for Boys , Girls / 
Social Case Workers 
of Children Homes for 
Boys , Girls , State 
Homes, Observation 
Homes for Boys , Girls 
/ Special Nutrition 
Programme Inspector 
/ Theatre Manager of 
Balbhavan . 
20000 - 36300 
Senior Supervisors . 0 | 4000 400 | By Promotion from the cadre of | For Promotion : 

female supervisors. 

Must have put in a service 
20000 - 36300 

of not less than five 
years as Female 

Supervisors . 
Head Master 1 | 17 | 8 | 0 | 25 | By Promotion from the cadre of For Promotion : 
Graduate Assistants . 

Teachers . 

Must have put in a service 
17650 - 32000 

of not less than five years 
in the cadre at Column 
No . 4 


14 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


93825 


Sl. 


NO . OF POST 
PT DTOTAL 


METHOD OF RECRUITMENT 


MINIMUM QUALIFICATION 


No . 


( 1 ) 


CATEGORY OF 

POSTS & 
PAY SCALE 

( 2 ) 
Chief Instructors . 
17650 -32000 


(3 ) 


10 


2 


By Promotion from the cadre of 
Instructors . 


(5 ) 
Must have put in a 
service of not less than five 
years in the cadre of 
Instructors . 


19 


0 


Staff Nurse . 
20000 - 36300 


18 


62 


7110 


First 

Division 
Assistants including 


Accountants / Deputy 
Superintendent of 
Children Homes for 
Boys , 

Girls 
/ Statistical 
Assistants / 


19 By deputation of Staff Nurse , 

from the Department of Health 

and Family Welfare Services 
773 Twenty - five percent by Direct For Promotion : 
Recruitment in accordance 

| Must have put in a 
with Karnataka Civil Services 

service of not less than five 
(Recruitment to Ministerial 

years in the cadre of 
Posts ) Rules 1978 . 

Second 

Division 
and 

Assistants / House Father / 
Seventy - five Percent by 

House Mother / Matron . 
Promotion from the cadre of 
Second Division Assistants 
/House Father / House 
Mother / Matron on the 
basis of combined seniority . 


First 

Division 
Assistants (Statistics) 


14550 -26700 


Provided that a stenographer 
may be posted to work as First 
Division Assistant for a period of 
not less than one year on the 
basis of seniority . 


Physiotherapist 


0 


1 


0 


By deputation 
Physiotherapist from 
Department of Health 
Family Welfare Services . 


of 
the 
and 


14550 - 26700 


Stenographers 


12 


0 


14550 - 26700 


2 


75 


1920 


O 


Female Supervisors 
14550 - 26700 


17 Forty percent by Direct For Promotion : 

Recruitment in accordance 1.Must have put in a 
with the Karnataka Civil 

service of not less than 
Services (Recruitment to the 

five years in the cadre 
posts of Stenographers and of Typists and Second 
Typists ) Rules 1983 , 

Division Assistants . 
& 

2 .Must have passed Senior 
Sixty percent by Promotion Kannada Typing & 
from the cadre of Typists . If no 

Senior 

Kannada 
suitable candidates are eligible Shorthand . 
in the cadre of typists for 
promotion , by promotion from 
the cadre of Second Division 

Assistant. 
1995 By Direct Recruitment in Notwithstanding , anything 

accordance with Karnataka Civil contained in the 
Services (Direct Recruitment by Karnataka Civil Services 
Competitive Examination and (General recruitment) 
Selection ) (General) Rules , 2006 , Rules , 1977 in the case of 
out of which , 

direct recruitment under 
Fifty - five percent by Direct (b ) and (c ), the maximum 
Recruitment possessing a 

age limit shall be relaxed 
Bachelors Degree in Home 

to the extent of the period 
Science , BSW , BA Home 

served as instructor , 
science , BA Sociology 

principal in the AWTCs 
including five percent for the 

and / OR Anganawadi 
in - service employees of 

worker subject to a 
Women 

and Child | maximum relaxation of 
Development Department. 

fifteen years and up to the 
and 

age of forty - five years . 
b) Twenty percent by Direct 

Recruitment of Anganawadi 
workers / Female instructors 


93300 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


CATEGORY OF 

POSTS & 


METHOD OF RECRUITMENT 


MINIMUM QUALIFICATION 


No . 


NO . OF POST 
T DTOTAL 

(3 ) 


PAY SCALE 

(2 ) 


P 


OT 


PAY SCALE 


(1) 


(5 ) 


(4 ) 
/ Principals of AWTCs 
possessing degree in any 
subject with 7 years of 
continuous 

working 
experience as Anganawadi 
Worker / Female instructors / 
Principals of AWTCs or Both 

and 
Twenty - five percent by Direct 
Recruitment of Anganawadi 
Workers / Female instructors 
of AW Training Centers 
possessing SSLC qualification 
with 10 years of continuous 
working experience as 
Anganawadi Workers / Female 
instructors of AWTCs or Both . 


Provided that if no sufficient 
number of eligible candidates 
falling under clause (c ) are 
available , those vacancies shall 
be filled by recruitment under 
clause (b ) and if sufficient 
number of candidates under 
clause (b ) and (c) are not 
available , these vacancies shall 
be filled by Direct recruitment 
under clause (a ). 
By deputation of Pharmacist 
from the Dept of Health and 
Family Welfare Services . 
By Promotion :- From the cadre For Promotion : 
of Typist , provided that a typist | Must have put in a service 
before promotion as Senior of ten years as typist. 
Typist shall exercise an 
irrevocable option . 


Pharmacist 
14550 - 26700 


|01 


| 21 10 


21 


Senior Typists 
14550 - 26700 


| 0 21 


Senior Drivers . 
14550 - 26700 


By Promotion from the Cadre of For Promotion : 
Drivers provided that a driver | Must have put in a service 
before promotion as Senior of ten years as Drivers . 
Driver shall exercise an 
irrevocable option . 


Gramasevikas / 
Balasevikas 


6 00 6 


No recruitmentbe made to these 
posts 


12500 - 24000 


Teachers 


71 


43 


0 


114 


12500 -24000 


6 


| 


0 


| 0 


6 


P . T . Instructor 
(Teacher ) 

12500 - 24000 


28 


| 0 


| 0 


6 


By Direct Recruitment 

1 . Must have passed SSLC 

examination . 
12 . Must possess TCH 

Certificate . 
By deputation of an officer in 
the cadre of physical training 
teacher from the Education 
Department. 
By Direct Recruitment |1 .Must have passed SSLC 

or its 

equivalent 
examination . 
Must possess Diploma in 
the concerned Trade or 
Certificate issued by the 
Department 

of 
Employment 

and 
Training 


Instructors inclusive 
of Junior Printing 
Instructor, Carpentry 
Instructor, Tailoring 
Instructor , Weaving 
Instructor, Craft 
Teacher , Spinning 
Instructor, Band 
Instructor , Basket 
making Instructor , 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


9h00 


si. 
No . 


METHOD OF RECRUITMENT MINIMUM QUALIFICATION 


( 1) 


(4 ) 


(5 ) 


CATEGORY OF 

NO . OF POST 
POSTS & 
PAY SCALE PT DTOTAL 
( 2 ) 

(3 ) 
Pattan Instructor , 
Foot-Rug making 
Instructor, Lady 
Weaving supervisor 
for Stree Samajas, 
Chappal making 
Instructor and 
Agricultural 
Instructor . 
12500 - 24000 
Nurse (ANMs) 

| 7 

22 


tor 


15 


O 


By deputation of ANMs from 
the Department of Health and 
Family Welfare Services . 


11600 - 21000 
Second Division 
Assistants / Store 
keeper 


73 | 264 


0 


11600 -21000 


30 


77 | 0 


Typist 
11600 - 21000 


337 Sixty seven percent by Direct For Promotion : 

Recruitment in accordance with Must have put in service 
Karnataka Civil Services of not less than five years 
(Recruitment to Ministerial in one or more cadres 
Posts ) Rules 1978 . 

specified in Column No. 4 , 
& 

A Pass in SSLC or its 
Thirty -three percent by transfer equivalent examination . 
from the cadre of Driver . If no 
suitable candidates are eligible 
in the cadre of Drivers for 
transfer , then by promotion 
from the cadre of Group D on 
the basis of combined seniority 
being determined by treating a 
person holding the post carrying 
a higher scale of pay as senior to 
a person holding the posts 
carrying a lower scale of pay . 
Seniority / inter - se among the 
persons holding the posts 
carrying the same scale of pay 
being determined on the basis of 
the length of service in the 

respective cadres . 
107 By Direct Recruitment:- In 

accordance with Karnataka 
Civil Service (Recruitment to 
the post of typists , 

Stenographers ) Rules , 1983 
3 By Direct Recruitment in A pass in SSLC or 

accordance with Karnataka equivalent examination 
Civil Services (Direct with Computer knowledge . 
Recruitment by Competitive 
Examination and Selection ) 

(General) Rules , 2006 . 
125 By Direct Recruitment in A pass in SSLC or 

accordance with Karnataka equivalent examination 
Civil Services (Direct 
Recruitment by Competitive 
Examination and Selection ) 

(General) Rules, 2006 . 
244 By Direct Recruitment 

A pass in SSLC or 
equivalent examination and 
valid Light Motor Vehicle 

driving license . 
2 By Promotion from the cadre Must have put in a service 

of Guards , Attender , Mutchi, of not less than seven 
Cook . 

years in the cadres 
specified in column no. 4 
who have not passed SSLC 
examination . 


3 


| 0 


Data Operator / |0 
Computer Operator 
11600 -21000 


47 0 


House Father / House | 78 | 
Mother / Matron . 
11600 - 21000 


17 


227 


0 


Drivers ( including 
Driver ( Toy train )) 

11600 -21000 


| 2 


0 


0 


Havaldar 

11600 - 21000 


೨೫೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


No . 


( 1 ) 


( 2 ) 


10400 -16400 


CATEGORY OF 

NO . OF POST 
POSTS & 

METHOD OF RECRUITMENT MINIMUM QUALIFICATION 
PAY SCALE 

| P | T | D TOTAL 
| ( 3) ( 4 ) 

( 5) 
Group D including - | 74 | 157 | 0 | 231 | By Promotion from the cadre of | Must have put in not less 

Peons / Ayah / Sweeper / Cycle | than five years of service in 
Attender /Guard / 

orderly / Dhobi / Night the cadre specified in 
Mutchi/ Cook, 

Watchman / Packer - cum Column 4 . 
Watchman / Scavenger / Washer 
Women on the basis of 

Combined Seniority . 
Group D including- | 73 | 645 | 6 | 718 By Direct recruitment in For Direct Recruitment: 
Peons / Ayah / 

accordance with Karnataka Civil 1. A pass in 7th standard 
Sweeper / Cycle 

Services (Direct Recruitment by 

examination . 
orderly / Dhobi / 

Competitive Examination and 

Preference being given to 
Night Watchman / 

Selection ) (General) Rules, 2006 , the inmates and ex 
Packer - cum 

out of which four percent by inmates of correctional 
Watchman / 

appointment of leprosy cured 

institutions and After 
Scavenger / Washer 

person . 

care Homes . 
Women Electrician 

If no Leprosy cured No educational 
(Sound & electrical 

persons are available , selection qualification is needed 
Sector), Assistant 

will be made from General 

for appointment as 
Projectionist. 

candidates . 

Sweeper / Scavenger . 
9600 - 14550 

2 . For Leprosy Cured 

persons: 
Pass in standard 
examination , certificate 
issued by the competent 
Authority as to the 
complete cure of the 
disease . 


ToTAL 


TOTAL 


757 


757 5355 34 6146 | 


By Order and in the name of the Governor of Karnataka 


B . KAMALAMMA 
Under Secretary to Government- 2 
Department of Women and Child Development 
and Empowerment of Differently Abled 

and Senior Citizens 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part - III 


ಬೆಂಗಳೂರು, ಸೋಮವಾರ, ಮಾರ್ಚ್ ೪ , ೨೦೧೩ (ಫಾಲ್ಗುಣ ೧೩ , ಶಕ ವರ್ಷ ೧೯೩೪) 
Bangalore , Monday , March 4 , 2013 (Phalguna 13, Shaka Varsha 1934 ) 


ನಂ . ೫೪೨ 
No . 542 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 3(1) ರಡಿ ಅಧಿಸೂಚನೆ 

ಸಂಖ್ಯೆ : ಸಿಐ 89 ಎಸ್ಪಿಕ್ಕೂ 2013 , ಬೆಂಗಳೂರು, ದಿನಾಂಕ: 02 .03. 2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966ರ ಕರ್ನಾಟಕ ಕಾಯ್ದೆ 18) ವಿಧಿ 3(1)ರ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಚಿತ್ರದುರ್ಗ ಜಿಲ್ಲೆ, ಹಿರಿಯೂರುತಾಲ್ಲೂಕು, ಜೆ.ಜಿ. ಹಳ್ಳಿ ಹೋಬಳಿ, ಯಲ್ಲದಕೆರೆ ಗ್ರಾಮದ ಸರ್ವೆ 
ನಂಬರ್‌ನಲ್ಲಿ ಕಾಲಂ 7ರಿಂದ 10ರಲ್ಲಿ ತೋರಿಸಿರುವ ಚೆಕ್ಕುಬಂದಿಯುಳ್ಳ ಕಾಲಂ 3ರಿಂದ 5ರಲ್ಲಿ ನಮೂದಿಸಿರುವ ವಿಸ್ತೀರ್ಣದ ಜಮೀನನ್ನು ಕೈಗಾರಿಕಾ 
ಪ್ರದೇಶವೆಂದು ಈ ಮೂಲಕ ಘೋಷಿಸಿದೆ. 


ವಿಶೇಷ ರಾಜ್ಯ ಪತ್ರಿಕೆ 


೨೫೮೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 
ತಾಲ್ಲೂಕು: ಹಿರಿಯೂರು ಹೋಬಳಿ: ಜೆ. ಜಿ. ಹಳ್ಳಿ ಗ್ರಾಮ : ಯಲ್ಲದಕೆರೆ 


ಜಿಲ್ಲೆ: ಚಿತ್ರದುರ್ಗ 


ಐನು 


ಚಕ್ಕುಬಂದಿ 


೫) 


ಸರ್ವೆ 
ನಂಬರ್ 


ಒಟ್ಟು ವಿಸ್ತೀರ್ಣ 

ಎ - ಗುಂ 


ಖರಾಬು 
ಎ - ಗುಂ 


ತರಹೆ 


ಎ - ಗುಂ 


ಪೂರ್ವ 


| 


ರ್ವ | ಪಶ್ಚಿಮ | ಉತ್ತರ | ದಕ್ಷಿಣ 


230 


98 - 32 | 


98 - 32 


ಸರ್ಕಾರ 


229 


| 


237 


231 


193 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ. ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 1(3) ರಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 89 ಎಸ್ಪಿಕ್ಕೂ 2013, ಬೆಂಗಳೂರು, ದಿನಾಂಕ: 02.03.2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966ರ ಕರ್ನಾಟಕ ಕಾಯ್ದೆ 18) ವಿಧಿ 1(3) ರ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲ್ಲೂಕು, ಜೆ.ಜಿ. ಹಳ್ಳಿ ಹೋಬಳಿ, ಯಲ್ಲದಕೆರೆ ಗ್ರಾಮದ ಸರ್ವೆ 
ನಂಬರ್‌ನಲ್ಲಿ ಕಾಲಂ 7ರಿಂದ 10ರಲ್ಲಿ ತೋರಿಸಿರುವ ಚೆಕ್ಕುಬಂದಿಯುಳ್ಳ ಕಾಲಂ 3ರಿಂದ 5ರಲ್ಲಿ ನಮೂದಿಸಿರುವ ವಿಸ್ತೀರ್ಣದ : 
ಕಾಯ್ದೆಯ ಅಧ್ಯಾಯ -7ರ ವಿಧಿಗಳು ಈ ಅಧಿಸೂಚನೆಯಲ್ಲಿ ಪ್ರಚುರಗೊಂಡ ದಿನಾಂಕದಿಂದ ಅನ್ವಯವಾಗುವಂತೆ ಘೋಷಿಸಲಾಗಿದೆ. 


ಜಿಲ್ಲೆ: ಚಿತ್ರದುರ್ಗ 


ತಾಲ್ಲೂಕು: ಹಿರಿಯೂರು 


ಹೋಬಳಿ : ಜೆ. ಜೆ. ಹಳ್ಳಿ 


ಗ್ರಾಮ : ಯಲ್ಲದಕೆರೆ 


೧ 
) 


ಐನು 


ಸರ್ವೆ 
ನಂಬರ್ 


ಒಟ್ಟು ವಿಸ್ತೀರ್ಣ 

ಎ - ಗುಂ 


ಖರಾಬು 
ಎ - ಗುಂ 


ತರಹ 


ಎ - ಗುಂ 


ಪೂರ್ವ 


ಚಕ್ಕುಬಂದಿ 
ಪಶ್ಚಿಮ ಉತ್ತರ 
237 | 231 


ದಕ್ಷಿಣ 


| 


1. 


230 


98 - 32 | 98 - 32 


- - - 


ಸರ್ಕಾರ 


229 


| 


193 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಮಾರ್ಚ್ ೫ , ೨೦೧೩ ( ಫಾಲ್ಗುಣ ೧೪, ಶಕ ವರ್ಷ ೧೯೩೪) || ನಂ . ೫೪೩ 

Varsha 1934) No. 543 
Bangalore , Tuesday , March 5 , 2013 (Phalguna 14 , Shaka Varsha 1934 ) 


ಭಾಗ – III 
Part - III 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ - 1 
ಸಂಖ್ಯೆ: ಡಿಪಿಎಆರ್ 14 ಹೆಚ್ ಹೆಚ್ಎಲ್ 2013, ಬೆಂಗಳೂರು, ದಿನಾಂಕ: 04 - 03 - 2013 
ದಿನಾಂಕ: 07 - 03 - 2013 ರ ಗುರುವಾರದಂದು ರಾಜ್ಯದ 30 ಜಿಲ್ಲೆಗಳ 201 ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ 07 ಮಹಾನಗರ ಪಾಲಿಕೆಯ 
ಚುನಾವಣೆಯು ನಡೆಯಲಿದ್ದು, ಸದರೀ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ (ಬೃಹತ್ ಬೆಂಗಳೂರು ಮಹಾನಗರ ವ್ಯಾಪ್ತಿ ಹೊರತು ಪಡಿಸಿ) ರುವಂತಹ ಮತದಾರರು ಮತ 
ಚಲಾಯಿಸಲು ಅನುಕೂಲವಾಗುವಂತೆ ಆಯಾ ಮತ ಕ್ಷೇತ್ರಗಳ ಎಲ್ಲಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಕಛೇರಿಗಳಿಗೆ, ಶಾಲಾ ಕಾಲೇಜುಗಳಿಗೆ , ( ಅನುದಾನಿತ 
ಶಿಕ್ಷಣ ಸಂಸ್ಥೆಗಳು ಒಳಗೊಂಡಂತೆ) ಸರ್ಕಾರವು ಆಯಾ ಚುನಾವಣಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುವ ದಿನಾಂಕ:07 - 03- 2013ರಂದು ಸಾರ್ವತ್ರಿಕ 
ರಜೆಯನ್ನು ಸರ್ಕಾರವು ಘೋಷಿಸಿದೆ. ಈ ರಜೆಯು ತುರ್ತು ಸೇವೆಗಳಿಗೆ ಅನ್ವಯಿಸುವುದಿಲ್ಲ. 

ಈ ಚುನಾವಣಾ ಕಾರ್ಯಗಳಿಗೆ ನಿಯೋಜಿಸಲ್ಪಟ್ಟ ಎಲ್ಲಾ ಸರ್ಕಾರಿ ನೌಕರರುಗಳು ಚುನಾವಣಾ ಕಾರ್ಯಕ್ಕೆ ಹಾಜರಾಗತಕ್ಕದ್ದು. 

ಈ ಕ್ಷೇತ್ರಗಳಲ್ಲಿ ಮತದಾನವು ಸುಸೂತ್ರವಾಗಿ ನಡೆಯಲು ಅನುಕೂಲವಾಗುವಂತೆ ಮತದಾನ ನಡೆಯುವ ಮತಗಟ್ಟೆಯನ್ನು ಸರ್ಕಾರಿ ಕಛೇರಿಗಳಲ್ಲಿ 
ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಸ್ಥಾಪಿಸಿದ್ದಲ್ಲಿ ಅಂತಹ ಕಛೇರಿ ಹಾಗೂ ಶಾಲೆಗಳಿಗೆ ದಿನಾಂಕ: 06 - 03 - 2013ರಂದು ಬುಧವಾರ (ಪೂರ್ವ ತಯಾರಿಗಾಗಿ) 


೨೫೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ಹಾಗೂ ಮತ ಎಣಿಕೆ ನಡೆಯುವ ದಿನಾಂಕದಂದು ಮತ ಎಣಿಕೆ ನಡೆಯುವ ಕೇಂದ್ರಗಳಲ್ಲಿ ಮಾತ್ರ ರಜೆ ಘೋಷಿಸುವ ಅವಶ್ಯಕತೆ ಇದ್ದಲ್ಲಿ ಸಂಬಂಧಪಟ್ಟ 
ಚುನಾವಣಾಧಿಕಾರಿಗಳು ಕ್ರಮ ತೆಗೆದುಕೊಳ್ಳತಕ್ಕದ್ದು. 


ದಿನಾಂಕ:07- 03 -2013ರಂದು ನಡೆಯುವ ರಾಜ್ಯದ 201 ನಗರ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ವಿವರವನ್ನು ಅನುಬಂಧ -1ರಲ್ಲಿ ಹಾಗೂ 7 
ಮಹಾನಗರ ಪಾಲಿಕೆಯ ಕ್ಷೇತ್ರದ ವಿವರವನ್ನು ಅನುಬಂಧ - 2ರಲ್ಲಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪದ್ಮರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಿಆಸು ಇಲಾಖೆ ( ರಾಜ್ಯ ಶಿಷ್ಠಾಚಾರ -1) 

ಅಧಿಸೂಚನೆ - 2 
ಸಂಖ್ಯೆ : ಡಿಪಿಎಆರ್ 14 ಹೆಚ್ಹೆ ಚ್ ಎಲ್ 2013 , ಬೆಂಗಳೂರು, ದಿನಾಂಕ : 04 - 03 - 2013 
ಭಾರತ ಸರ್ಕಾರದ ಒಳಾಡಳಿತ ವ್ಯವಹಾರಗಳ ಇಲಾಖೆಯ ಕ್ರಮಾಂಕ:20.25 .26 (ಪಿಯುಬಿ -1), ದಿನಾಂಕ: 
15 - 06 -1957ರ ಅಧಿಸೂಚನೆಯಲ್ಲಿ ಪ್ರಸ್ತಾಪಿಸಲಾಗಿರುವ ನೆಗೋಷಿಯೆಬಲ್ ಇನ್‌ಸ್ಟುಮೆಂಟ್ ಆಕ್ಟ್ -1881 ( 1881ರ ಅಧಿನಿಯಮ ಸಂಖ್ಯೆ:26) ರ 25ನೇ 
ಸೆಕ್ಷನ್‌ನಲ್ಲಿರುವ ವಿವರಣೆಯೆಂತೆ ರಾಜ್ಯದ 201 ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ 7 ಮಹಾನಗರ ಪಾಲಿಕೆಗಳಿಗೆ ( ಬೃಹತ್ ಬೆಂಗಳೂರು ಮಹಾನಗರ 
ವ್ಯಾಪ್ತಿ ಹೊರತು ಪಡಿಸಿ) ದಿನಾಂಕ:07 - 03 - 2013ರಂದು ಚುನಾವಣೆ ನಡೆಯುವ ಪ್ರಯುಕ್ತ ರಾಜ್ಯದ 201 ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ 07 
ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ರಾಷ್ಟ್ರೀಕೃತ ಬ್ಯಾಂಕುಗಳು , ಇತರೆ ಬ್ಯಾಂಕುಗಳು , ಜೀವವಿಮಾ ನಿಗಮ ಮುಂತಾದ ಕಛೇರಿಗಳಿಗೆ 
ಸೀಮಿತಗೊಳಿಸಿ ಸರ್ಕಾರವು ಸಾರ್ವಜನಿಕ ರಜೆಯನ್ನು ಘೋಷಿಸಿದೆ. ಹಾಗೆಯೇ , ಯಾವುದೇ ಬಿಸಿನೆಸ್ ಟ್ರೇಡ್, ಇಂಡಸ್ಟ್ರಿಯಲ್ ಅಂಡರ್‌ಟೇಕಿಂಗ್ ಅಥವಾ 
ಇನ್ನಿತರ ಎಸ್ಟಾಬ್ಲಿಷ್‌ಮೆಂಟ್‌ಗಳಲ್ಲಿ ಮತ್ತು ದಿನಗೂಲಿ ( Casual Work ) ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ ನೌಕರರು ಮತದಾನ ದಿನಾಂಕದಂದು ವೇತನ 
ಸಹಿತ ರಜೆಗೆ ಅರ್ಹರಿರುತ್ತಾರೆ. 

ದಿನಾಂಕ:07 - 03 - 2013ರಂದು ನಡೆಯುವ ರಾಜ್ಯದ 201 ನಗರ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ವಿವರವನ್ನು ಅನುಬಂಧ- 1ರಲ್ಲಿ ಹಾಗೂ 7 
ಮಹಾನಗರ ಪಾಲಿಕೆಯ ಕ್ಷೇತ್ರದ ವಿವರವನ್ನು ಅನುಬಂಧ - 2ರಲ್ಲಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಪದ್ಮರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಆಸು ಇಲಾಖೆ ( ರಾಜ್ಯ ಶಿಷ್ಠಾಚಾರ -1) 

ಅನುಬಂಧ - 1 
ದಿನಾಂಕ :07 - 03 - 2013 ( ಗುರುವಾರ) ರಂದು ಚುನಾವಣೆ ನಡೆಯಲಿರುವ ನಗರ ಸ್ಥಳೀಯ ಸಂಸ್ಥೆಗಳ ವಿವರ 


ಕ್ರಮ ಸಂಖ್ಯೆ 


- 


ಕ್ರಮ ಸಂಖ್ಯೆ 

3 


| 


ಜಿಲ್ಲೆಯ ಹೆಸರು 

2 
ಬೆಂಗಳೂರು ನಗರ 
ಬೆಂಗಳೂರು ಗ್ರಾಮಾಂತರ 


_ 5 
6 


. 


| ರಾಮನಗರ 


ಆನೇಕಲ್ 
ದೊಡ್ಡಬಳ್ಳಾಪುರ 
ದೇವನಹಳ್ಳಿ 
ವಿಜಯಪುರ 
ಹೊಸಕೋಟೆ 
ನೆಲಮಂಗಲ 
ರಾಮನಗರ 
ಚನ್ನಪಟ್ಟಣ 
ಕನಕಪುರ 
ಮಾಗಡಿ 
ಚಿತ್ರದುರ್ಗ 
ಚಳ್ಳಕೆರೆ 
ಹಿರಿಯೂರು 
ಹೊಸದುರ್ಗ 


ನಗರ ಸ್ಥಳೀಯ ಸಂಸ್ಥೆಯ ಹೆಸರು 

- 5 
ಪುರಸಭೆ 
ನಗರಸಭೆ 
ಪುರಸಭೆ 
ಪುರಸಭೆ 
ಪುರಸಭೆ 
ಪುರಸಭೆ 
ನಗರಸಭೆ 
ನಗರಸಭೆ 
ಪುರಸಭೆ 
ಪುರಸಭೆ 
ನಗರಸಭೆ 
ಪುರಸಭೆ 
ಪುರಸಭೆ 
ಪುರಸಭೆ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 


| ಚಿತ್ರದುರ್ಗ 


ಹೊಳಲ್ಕೆರೆ 


16 


ಮೊಳಕಾಲ್ಲೂರು 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೫೮೫ 


ಕ್ರಮ ಸಂಖ್ಯೆ | 


ಜಿಲ್ಲೆಯ ಹೆಸರು 


ಕ್ರಮ ಸಂಖ್ಯೆ | 


ನಗರ ಸ್ಥಳೀಯ ಸಂಸ್ಥೆಯ ಹೆಸರು | 


| ದಾವಣಗೆರೆ 


- 17 


20 
21 


ಕೋಲಾರ 


| ಚಿಕ್ಕಬಳ್ಳಾಪುರ 


| ಹರಿಹರ 
ಹರಪನಹಳ್ಳಿ 
ಹೊನ್ನಾಳಿ 
| ಚನ್ನಗಿರಿ 
| ಜಗಳೂರು 
ಕೋಲಾರ 
ರಾಬರ್ಟ್‌ಸನ್‌ಪೇಟ್ 
ಬಂಗಾರಪೇಟೆ 
ಮುಳಬಾಗಿಲು 
ಮಾಲೂರು 
ಶ್ರೀನಿವಾಸಪುರ 
ಚಿಕ್ಕಬಳ್ಳಾಪುರ 
ಚಿಂತಾಮಣಿ 
ಗೌರಿಬಿದನೂರು 
| ಶಿಡ್ಲಘಟ್ಟ 
| ಬಾಗೇಪಲ್ಲಿ 
| ಗುಡಿಬಂಡೆ 
| ಶಿವಮೊಗ್ಗ 
) ಭದ್ರಾವತಿ 
ಸಾಗರ 
ಶಿಕಾರಿಪುರ 
ಶಿರಾಳಕೊಪ್ಪ 
ತೀರ್ಥಹಳ್ಳಿ 
ಸೊರಬ 
ಹೊಸನಗರ 
ತುಮಕೂರು 


32 
33 
34 
35 


ಶಿವಮೊಗ್ಗ 


ನಗರಸಭೆ 
ಪುರಸಭೆ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ನಗರಸಭೆ 
ನಗರಸಭೆ 
ಪುರಸಭೆ 
ಪುರಸಭೆ 
ಪುರಸಭೆ 
ಪುರಸಭೆ 
ನಗರಸಭೆ 
ನಗರಸಭೆ 
ಪುರಸಭೆ 
ಪುರಸಭೆ 
ಪುರಸಭೆ 
ಪಟ್ಟಣ ಪಂಚಾಯತಿ 
ನಗರಭೆ 
ನಗರಸಭೆ 
ನಗರಸಭೆ 
ಪುರಸಭೆ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ನಗರಸಭೆ 
ನಗರಸಭೆ 
ನಗರಸಭೆ 
ಪುರಸಭೆ 
ಪುರಸಭೆ 
ಪುರಸಭೆ 
ಪುರಸಭೆ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ನಗರಸಭೆ 


ತುಮಕೂರು 


43. 


ತಿಪಟೂರು 


44 


ಸಿರಾ 


ಕುಣಿಗಲ್ 
ಚಿಕ್ಕನಾಯಕನಹಳ್ಳಿ 
ಮಧುಗಿರಿ 
ಪಾವಗಡ 
ತುರುವೇಕೆರೆ 
ಕೊರಟಗೆರೆ 


ಗುಬ್ಬಿ 


10 


| ಬಳ್ಳಾರಿ 


53 


ಪುರಸಭೆ 


55 
56 


ಹೊಸಪೇಟೆ 
| ಕಂಪ್ಲಿ 
ಸಿರಗುಪ್ಪ 
ಹೆಚ್ .ಹಡಗಲಿ 
| ಸಂಡೂರು 
ತೆಕ್ಕಲಕೋಟೆ 
ಕಮಲಾಪುರ 
| ಕೊಟ್ಟೂರು 
ಕೂಡಲಗಿ 


ಪುರಸಭೆ 
ಪುರಸಭೆ 
ಪುರಸಭೆ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 


59 
60 


೨೫೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರಮ ಸಂಖ್ಯೆ 
- 1 
- 11 


ಜಿಲ್ಲೆಯ ಹೆಸರು 

2 


| 


| ಬೀದರ್ 


62 


12 


| ಗುಲ್ಬರ್ಗಾ 


_ 13 


| ಯಾದಗಿರಿ 


ರಾಯಚೂರು 


80 


ಮಾನ್ವಿ 


ಕ್ರಮ ಸಂಖ್ಯೆ 

ನಗರ ಸ್ಥಳೀಯ ಸಂಸ್ಥೆಯ ಹೆಸರು 
3 

5 
61 | ಬೀದರ್ 

ನಗರಸಭೆ 
ಬಸವ ಕಲ್ಯಾಣ 

ನಗರಸಭೆ 
ಹುಮ್ಮಾಬಾದ್ 

ಪುರಸಭೆ 
ಚಿಟಗುಪ್ಪ 

ಪುರಸಭೆ 
| ಭಾಲ್ಕಿ 

ಪುರಸಭೆ 
ಔರಾದ್ 

ಪಟ್ಟಣ ಪಂಚಾಯತಿ 
ಶಹಾಬಾದ್ 

ನಗರಸಭೆ 
ಆಳಂದ 

ಪುರಸಭೆ 
ಸೇಡಂ 

ಪುರಸಭೆ 
ಅಫಜಲ್‌ಪುರ 

ಪಟ್ಟಣ ಪಂಚಾಯತಿ 
ಚಿಂಚೋಳಿ 

ಪಟ್ಟಣ ಪಂಚಾಯತಿ 
ಜೇವರ್ಗಿ 

ಪಟ್ಟಣ ಪಂಚಾಯತಿ 
ಚಿತ್ತಾಪುರ 

ಪಟ್ಟಣ ಪಂಚಾಯತಿ 
ಶೋರಾಪುರ 

ಪುರಸಭೆ 
75 ಯಾದಗಿರಿ 

ನಗರಸಭೆ 
ಗುರುಮಿಟ್ಕಲ್ 

ಪುರಸಭೆ 
77 | ಶಹಾಪುರ 

ಪುರಸಭೆ 
ರಾಯಚೂರು 

ನಗರಸಭೆ 
79 | ಸಿಂಧನೂರು 

| ನಗರಸಭೆ 

ಪುರಸಭೆ 
_ 81 ಲಿಂಗಸುಗೂರು 

ಪುರಸಭೆ 
ದೇವದುರ್ಗ 

ಪುರಸಭೆ 
ಮುದಗಲ್ 

ಪಟ್ಟಣ ಪಂಚಾಯತಿ 
ಕೊಪ್ಪಳ 

ನಗರಸಭೆ 
ಗಂಗಾವತಿ 

ನಗರಸಭೆ 
ಕುಷ್ಟಗಿ 

ಪುರಸಭೆ 
ಯಲಬುರ್ಗಾ 

ಪಟ್ಟಣ ಪಂಚಾಯತಿ 
ಕೆ.ಆರ್ . ನಗರ 

ಪುರಸಭೆ | 
ನಂಜನಗೂಡು 

ಪುರಸಭೆ 
ಹುಣಸೂರು 

ಪುರಸಭೆ 
ಬನ್ನೂರು 

ಪುರಸಭೆ 
ಟಿ. ನರಸೀಪುರ 

ಪಟ್ಟಣ ಪಂಚಾಯತಿ 
ಹೆಚ್ . ಡಿ .ಕೋಟೆ 

ಪಟ್ಟಣ ಪಂಚಾಯತಿ 
ಪಿರಿಯಪಟ್ಟಣ 

ಪಟ್ಟಣ ಪಂಚಾಯತಿ 
ಚಾಮರಾಜನಗರ 

ನಗರಸಭೆ 
ಕೊಳ್ಳೇಗಾಲ 

ನಗರಸಭೆ 
ಗುಂಡ್ಲುಪೇಟೆ 

ಪುರಸಭೆ 
ಯಳಂದೂರು 

ಪಟ್ಟಣ ಪಂಚಾಯತಿ 
ಹನೂರು 

ಪಟ್ಟಣ ಪಂಚಾಯತಿ 
100 ಚಿಕ್ಕಮಗಳೂರು 

ನಗರಸಭೆ 
101 ಕಡೂರು 

| ಪುರಸಭೆ 
102 ಬೀರೂರು 

ಪುರಸಭೆ 
103 ತರೀಕೆರೆ 

ಪುರಸಭೆ 
104 ಮೂಡಿಗೆರೆ 

ಪಟ್ಟಣ ಪಂಚಾಯತಿ 
105 ) ನರಸಿಂಹರಾಜಪುರ 

ಪಟ್ಟಣ ಪಂಚಾಯತಿ 


82 


| ಕೊಪ್ಪಳ 


86 


16 


| ಮೈಸೂರು 


ಚಾಮರಾಜನಗರ 


- 18 


| ಚಿಕ್ಕಮಗಳೂರು 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೫೮೭ 


ಕ್ರಮ ಸಂಖ್ಯೆ 

1 


ಜಿಲ್ಲೆಯ ಹೆಸರು 

2 


| 


. 


ಕ್ರಮ ಸಂಖ್ಯೆ 

3 
106 
107 
108 
109 
110 
111 


ದಕ್ಷಿಣ ಕನ್ನಡ 


112 


113 


| ಉಡುಪಿ 


114 
115 
116 


117 


- 21 


| ಹಾಸನ 


118 


119 


120 


121 
122 
123 
124 


125 


| ಮಂಡ್ಯ 


126 . 


127 
128 | 


ನಗರ ಸ್ಥಳೀಯ ಸಂಸ್ಥೆಯ ಹೆಸರು | 
| 4 

5 
| ಕೊಪ್ಪ 

ಪಟ್ಟಣ ಪಂಚಾಯತಿ 
ಶೃಂಗೇರಿ 

ಪಟ್ಟಣ ಪಂಚಾಯತಿ 
ಪುತ್ತೂರು 

| ಪು 

( ಪುರಸಭೆ 
ಮೂಡಬಿದ್ರೆ 

| ಪುರಸಭೆ 
ಬಂಟ್ವಾಳ 

| ಪುರಸಭೆ 
ಉಲ್ಲಾಳ 

ಪುರಸಭೆ 

ಪಟ್ಟಣ ಪಂಚಾಯತಿ 
ಬೆಳ್ತಂಗಡಿ 

ಪಟ್ಟಣ ಪಂಚಾಯತಿ 
ಉಡುಪಿ 

ನಗರಸಭೆ 
ಕುಂದಾಪುರ 

ಪುರಸಭೆ 
ಕಾರ್ಕಳ 

| ಪುರಸಭೆ 
ಸಾಲಿಗ್ರಾಮ 

ಪಟ್ಟಣ ಪಂಚಾಯತಿ 
ಹಾಸನ 

ನಗರಸಭೆ 
ಅರಸೀಕೆರೆ 

ಪುರಸಭೆ 
ಹೊಳೆನರಸೀಪುರ 

ಪುರಸಭೆ 
ಸಕಲೇಶಪುರ 

ಪುರಸಭೆ 
| ಬೇಲೂರು 

ಪುರಸಭೆ 
ಚನ್ನರಾಯಪಟ್ಟಣ 

ಪುರಸಭೆ 
ಆಲೂರು 

ಪಟ್ಟಣ ಪಂಚಾಯತಿ 
ಅರಕಲಗೂಡು 

ಪಟ್ಟಣ ಪಂಚಾಯತಿ 
ಮಂಡ್ಯ 

ನಗರಸಭೆ 
ಮದ್ದೂರು 

ಪುರಸಭೆ 
ಮಳವಳ್ಳಿ 

ಪುರಸಭೆ 
ಶ್ರೀರಂಗಪಟ್ಟಣ 

ಪುರಸಭೆ 
ಕೆ. ಆರ್. ಪೇಟೆ 

ಪುರಸಭೆ 
ಪಾಂಡವಪುರ 

ಪಟ್ಟಣ ಪಂಚಾಯತಿ 
ನಾಗಮಂಗಲ 

ಪಟ್ಟಣ ಪಂಚಾಯತಿ 
ಕುಶಾಲನಗರ 

ಪಟ್ಟಣ ಪಂಚಾಯತಿ 
ವಿರಾಜಪೇಟೆ 

ಪಟ್ಟಣ ಪಂಚಾಯತಿ 
ಸೋಮವಾರಪೇಟೆ 

ಪಟ್ಟಣ ಪಂಚಾಯತಿ 
ಗೋಕಾಕ್ 

ನಗರಸಭೆ 
ನಿಪ್ಪಾಣಿ 

ನಗರಸಭೆ 
| ರಾಮದುರ್ಗ 

ಪುರಸಭೆ 
ಸಂಕೇಶ್ವರ 

ಪುರಸಭೆ 
| ಬೈಲಹೊಂಗಲ 

ಪುರಸಭೆ 
ಚಿಕ್ಕೋಡಿ 

ಪುರಸಭೆ 
ಅಥಣಿ 

ಪುರಸಭೆ 
ಮೂಡಲಗಿ 

ಪುರಸಭೆ 
ಸವದತ್ತಿ 

ಪುರಸಭೆ 
ಹುಕ್ಕೇರಿ 

ಪಟ್ಟಣ ಪಂಚಾಯತಿ 
ಖಾನಪುರ 

ಪಟ್ಟಣ ಪಂಚಾಯತಿ 
ಸದಲಗಾ 

ಪಟ್ಟಣ ಪಂಚಾಯತಿ 
ರಾಯಬಾಗ್ 

ಪಟ್ಟಣ ಪಂಚಾಯತಿ 
ಕುಡಚಿ 

ಪಟ್ಟಣ ಪಂಚಾಯತಿ 
ಕೊಲ್ಲೂರು 

ಪಟ್ಟಣ ಪಂಚಾಯತಿ 


129 
130 | 
131 
132 


23 


| ಕೊಡಗು 


133 


134 
135 


24 


| ಬೆಳಗಾಂ 


136 


137 
138 


139 


140 


141 


142 


143 


144 
145 


146 


147 


148 
149 
150 


೨೫೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರಮ ಸಂಖ್ಯೆ 

1 
25 || ಬಿಜಾಪುರ 


ಜಿಲ್ಲೆಯ ಹೆಸರು 

2 


| 


ತೆ 


6 


ಬಾಗಲಕೋಟೆ 


163 | 


166 


27 


| ಧಾರವಾಡ 


ಕ್ರಮ ಸಂಖ್ಯೆ : 

ನಗರ ಸ್ಥಳೀಯ ಸಂಸ್ಥೆಯ ಹೆಸರು 
3 

- 5 
151 | ಬಿಜಾಪುರ 

ನಗರಸಭೆ 
152 ಮುದ್ದೇಬಿಹಾಳ 

ಪುರಸಭೆ 
153 ತಾಳಿಕೋಟೆ 

ಪುರಸಭೆ 
154 ಇಂಡಿ 

ಪುರಸಭೆ 
155 ಸಿಂಧಗಿ 

ಪುರಸಭೆ 
156 ಬಸವನ ಬಾಗೇವಾಡಿ 

ಪುರಸಭೆ 
157 ಬಾಗಲಕೋಟೆ 

ನಗರಸಭೆ 
158 ಜಮಖಂಡಿ 

ನಗರಸಭೆ 
159 | ಆರ್‌. ಬನಹಟ್ಟಿ 

ನಗರಸಭೆ 
160 ಇಳಕಲ್ 

ನಗರಸಭೆ 
161 ಮುದೋಳ| 

ಪುರಸಭೆ 
162 ಮಹಾಲಿಂಗಪುರ 

ಪುರಸಭೆ 
ಗುಳೇದಗುಡ್ಡ 

ಪುರಸಭೆ 
164 ಬಾದಾಮಿ 

ಪುರಸಭೆ 
165 ತೇರದಾಳ 

| ಪುರಸಭೆ 
ಹುನಗುಂದ 

ಪಟ್ಟಣ ಪಂಚಾಯತಿ 
167 | ಕೆರೂರು 

ಪಟ್ಟಣ ಪಂಚಾಯತಿ 
168 ಬೀಳಗಿ, 

ಪಟ್ಟಣ ಪಂಚಾಯತಿ 
169 ಅಣ್ಣಿಗೇರಿ 

ಪುರಸಭೆ 
170 ನವಲಗುಂದ 

ಪುರಸಭೆ 
171 ಕುಂದಗೋಳ 

ಪಟ್ಟಣ ಪಂಚಾಯತಿ 
ಅಳ್ಳಾವರ 

ಪಟ್ಟಣ ಪಂಚಾಯತಿ 
173 ಕಲಘಟಗಿ 

ಪಟ್ಟಣ ಪಂಚಾಯತಿ 
174 ಗದಗ ಬೆಟಗೇರಿ 

ನಗರಸಭೆ 
ಮುಂಡರಗಿ 

ಪುರಸಭೆ 
176 ರೋಣ 

ಪುರಸಭೆ 
177 ನರಗುಂದ 

ಪುರಸಭೆ 
178 ಗಜೇಂದ್ರಗಢ 

ಪುರಸಭೆ 
179 ಲಕ್ಷೇಶ್ವರ 

ಪುರಸಭೆ 
180 ಮುಳಗುಂದ 

ಪಟ್ಟಣ ಪಂಚಾಯತಿ 
181 | ನರೇಗಲ್ 

ಪಟ್ಟಣ ಪಂಚಾಯತಿ 
ಶಿರಹಟ್ಟಿ 

ಪಟ್ಟಣ ಪಂಚಾಯತಿ 
183 ರಾಣೇಬೆನ್ನೂರು 

ನಗರಸಭೆ 
184 ಹಾವೇರಿ 

ನಗರಸಭೆ 
185 ಬ್ಯಾಡಗಿ 

ಪುರಸಭೆ 
ಹಾನಗಲ್ 

ಪುರಸಭೆ 
187 ಸವಣೂರು 

ಪುರಸಭೆ 
ಬಂಕಾಪುರ 

ಪುರಸಭೆ 
189 ಶಿಗ್ಗಾಂವ್ 

ಪುರಸಭೆ 
190 ಹಿರೇಕೆರೂರು 

ಪಟ್ಟಣ ಪಂಚಾಯತಿ 
191 ದಾಂಡೇಲಿ 

ನಗರಸಭೆ 
192 | ಕಾರವಾರ 

ನಗರಸಭೆ 
193 ಶಿರಸಿ 

ನಗರಸಭೆ 
194 | ಕುಮಟಾ 

| ಪುರಸಭೆ 
195 ಭಟ್ಕಳ 

ಪುರಸಭೆ 


172 


28 


) ಗದಗ 


175 


182 


ಹಾವೇರಿ 


186 


188 


- 30 


| ಉತ್ತರ ಕನ್ನಡ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೫೮೯ 


ಕ್ರಮ ಸಂಖ್ಯೆ 

1 


ಜಿಲ್ಲೆಯ ಹೆಸರು 

2 


ನಗರ ಸ್ಥಳೀಯ ಸಂಸ್ಥೆಯ ಹೆಸರು | 


| 


ಕ್ರಮ ಸಂಖ್ಯೆ 

3 
196 


197 


198 


| ಹೊನ್ನಾವರ 
ಅಂಕೋಲ 
ಹಳಿಯಾಳ 
| ಸಿದ್ದಾಪುರ 
ಯಲ್ಲಾಪುರ 
ಮುಂಡಗೋಡ 


ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 


199 


200 


201 


ಪದ್ಮರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಆಸು ಇಲಾಖೆ (ರಾಜ್ಯ ಶಿಷ್ಠಾಚಾರ - 1) 


ಅನುಬಂಧ - 2 
ದಿನಾಂಕ: 07 - 03 - 2013 ಗುರುವಾರದಂದು ಚುನಾವಣಾ ನಡೆಯಲಿರುವ ಮಹಾನಗರ ಪಾಲಿಕೆಗಳ ವಿವರ 
ಕ್ರಮ ಸಂಖ್ಯೆ ಜಿಲ್ಲೆಯ ಹೆಸರು 

ನಗರ ಸ್ಥಳೀಯ ಸಂಸ್ಥೆಯ ಹೆಸರು 
ದಾವಣಗೆರೆ 

ದಾವಣಗೆರೆ ಮಹಾನಗರ ಪಾಲಿಕೆ 
ಬಳ್ಳಾರಿ | 

ಬಳ್ಳಾರಿ ಮಹಾನಗರ ಪಾಲಿಕೆ | 
ಗುಲ್ಬರ್ಗಾ 

ಗುಲ್ಬರ್ಗಾ ಮಹಾನಗರ ಪಾಲಿಕೆ | 
ಮೈಸೂರು 

ಮೈಸೂರು ಮಹಾನಗರ ಪಾಲಿಕೆ 
ದಕ್ಷಿಣ ಕನ್ನಡ 

ಮಂಗಳೂರು ಮಹಾನಗರ ಪಾಲಿಕೆ 
ಬೆಳಗಾಂ 

ಬೆಳಗಾಂ ಮಹಾನಗರ ಪಾಲಿಕೆ 
ಧಾರವಾಡ 

ಹುಬ್ಬಳ್ಳಿ - ಧಾರವಾಡ ಮಹಾನಗರ ಪಾಲಿಕೆ 


ಪದ್ಮರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸು ಇಲಾಖೆ ( ರಾಜ್ಯ ಶಿಷ್ಠಾಚಾರ -1) 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A 
Part - IV - A 


ಬೆಂಗಳೂರು, ಮಂಗಳವಾರ, ಮಾರ್ಚ್ ೫ , ೨೦೧೩ (ಫಾಲ್ಗುಣ ೧೪, ಶಕ ವರ್ಷ ೧೯೩೪) | 
Bangalore , Tuesday , March 5 , 2013 (Phalguna 14 , Shaka Varsha 1934 ) 


ನಂ .೫೪೭ 
No . 547 


FINANCE SECRETARIAT 


NOTIFICATION - I 
No . FD 36 CSL 2013 , Bangalore, dated: 05- 03- 2013 
In exercise of the powers conferred by sub -section (1) of section 5 of the Karnataka Value Added Tax Act, 2003 
(Karnataka Act 32 of 2004 ), the Government of Karnataka hereby exempts with effect from the first day of April , 2013 and 
up to thirty first day of March , 2014 , the tax payable by a dealer under the said Act on the sale of the following goods, 


namely , 


(1) 
(2) 


Paddy and rice. 
Wheat. 


( 3) 


Pulses . 


(4) 
(5 ) 


Flour and soji of rice and wheat. 
Maida of wheat. 


By Order and in the name of the Governor of Karnataka , 


D . R . SHASHIDHAR 
Under Secretary to Government 

Finance Department (C . T .- 1 ) 


9380 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


NOTIFICATION - II 
No . FD 36 CSL 2013 , Bangalore, dated : 05 -03 -2013 
In exercise of the powers conferred by sub - section (3) of Section 4 of the Karnataka Value Added Tax Act, 2003 
(Karnataka Act 32 of 2004 ), the Government of Karnataka hereby reduces with effect from the first day of April , 2013 , the 
tax payable by a dealer under the said Act to five and one half per cent on the sale of following goods , namely , 

(1) Containers used in kitchen or household , namely , tiffin carriers; vessels, pots , boxes, cans and drums of 

different shapes with or without lids; basins ; bowls; tumblers; jars ; and jugs. 
Doors and window frames and door and window shutters made from waste plastic . 
Supplementary nutrition food sold to Women and Child Welfare Department. 

Cocoa husk . 
(5 ) Refractory Monolithic Powder. 


By Order and in the name of the Governor of Karnataka, 


D . R . SHASHIDHAR 
Under Secretary to Government 

Finance Department (C . T .- 1) 


NOTIFICATION - III 


No. FD 36 CSL 2013 , Bangalore , dated : 05 -03 - 2013 
In exercise of the powers conferred by sub -section (1) of section 5 of the Karnataka Value Added Tax Act, 2003 
(Karnataka Act 32 of 2004 ), the Government of Karnataka hereby exempts with effect from the first day of April, 2013 , the 
tax payable by a dealer under the said Act on the sale of footwear of all kinds costing up to two hundred rupees per pair . 


By Order and in the name of the Governor of Karnataka , 


D . R . SHASHIDHAR 
Under Secretary to Government 

Finance Department (C . T .- 1) 


NOTIFICATION - IV 
No . FD 36 CSL 2013 , Bangalore , dated : 05 -03 - 2013 


In exercise of the powers conferred by sub -section (3 ) of Section 4 of the Karnataka Value Added Tax Act, 2003 
(Karnataka Act 32 of 2004 ), the Government of Karnataka hereby reduces with effect from the first day of April , 2013 , the 
tax payable by a dealer under the said Act to one per cent on soya bean de -oiled cake. 


By Order and in the name of the Governor of Karnataka , 


D . R . SHASHIDHAR 
Under Secretary to Government 
Finance Department (C . T.- 1) 


NOTIFICATION - V 
No . FD 36 CSL 2013 , Bangalore , dated : 05 -03 - 2013 


In exercise of the powers conferred by entry 20 of Third schedule of the Karnataka Value Added Tax Act, 2003 
(Karnataka Act 32 of 2004 ) read with clause (a ) of sub - section ( 1) of section 4 of the said Act, the Government of Karnataka 
hereby specifies with effect from the first day of April, 2013 the goods specified in column (3 ) of the table below , having 
heading and sub -heading numbers given under the Central Excise Tariff Act, 1985 (Central Act 5 of 1986 ) as specified in 
corresponding entry in columns ( 2 ) thereof to be the capital goods for the purpose of the said entry . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೪, ೨೦೧೩ 


99350 


TABLE 


Si. 


Heading and 
sub -heading No. 


DESCRIPTION 


No. 


( 1) 


( 2 ) 


(3 ) 


1. 


8408 9090 


Compression -ignition internal combustion piston engines (diesel or semi- diesel engines) for 
air compressors mounted on a wheeled chassis for towing 


8414 4090 


Air compressors mounted on a wheeled chassis for towing 


8414 9090 


Parts of portable air compressors and water well compressors 


Arecanut dehusking machine 


Explanations : (1) The Rules for the interpretation of the Central Excise Tariff Act , 1985 along with the Explanatory Notes 
as updated from time to time published by the Customs Co -operation Council , Brussels mutatis mutandis apply for the 
interpretation of entries in this notification . 


(2) Where any commodities are described against any heading or , as the case may be, sub -heading , and the aforesaid 
description is different in any manner from the corresponding description in the Central Excise Tariff Act , 1985 , then only 
those commodities described as specified in column (3 ) of the table shall be covered by the scope of this notification and 
other commodities though covered by the corresponding description in the Central Excise Tariff shall not be covered by the 
scope of this notification . 


(3 ) Subject to Explanation 2 , for the purpose of any entry contained in this notification , where the description against any 
heading or, as the case may be , sub- heading, matches fully with the corresponding description in the Central Excise Tariff 
Act, 1985 then all the commodities covered for the purposes of the said tariff under that heading or sub -heading shall be 
covered by the scope of this notification . 


By Order and in the name of the Governor of Karnataka , 


D . R . SHASHIDHAR 
Under Secretary to Government 
Finance Department (C . T .- 1 ) 


NOTIFICATION - VI 


No . FD 36 CSL 2013 , Bangalore , dated : 05 -03 - 2013 


In exercise of the powers conferred by sub -section (1) of Section 8 - A of the Karnataka Sales Tax Act, 1957 
(Karnataka Act 25 of 1957) read with Section 21 of the Karnataka General Clauses Act, 1899 (Karnataka Act III of 1899 ), 
the Government of Karnataka hereby exempts with effect from the first day of April , 2013 upto the thirty first day of 
March , 2014 , the tax payable by a dealer under Section 5 of the said Act, on the sale of diesel not exceeding one lakh and 
thirty thousand (1, 30 ,000 ) kilo litres , for supply to fishermen for use in fishing activities as per the indents issued on a 
monthly basis by the Director of Fisheries, Government of Karnataka, during this period so as to however not exceed one 
lakh and thirty thousand kilo litres. 


By Order and in the name of the Governor of Karnataka , 


D . R . SHASHIDHAR 
Under Secretary to Government 
Finance Department (C . T . - 1) 


೨೫೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಮಾರ್ಚ್ ೫ , ೨೦೧೩ (ಫಾಲ್ಗುಣ ೧೪, ಶಕ ವರ್ಷ ೧೯೩೪) || ನಂ .೫೪೮ 
Bangalore, Tuesday , March 5 , 2013 (Phalguna 14 , Shaka Varsha 1934 ) No.548 


ಭಾಗ - IN - A 
Part - IV -A 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಂವ್ಯಶಾಇ 18 ಶಾಸನ 2013, ಬೆಂಗಳೂರು, ದಿನಾಂಕ: 05.03. 2013 


ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ವಿಧೇಯಕ, 2013ಕ್ಕೆ 20 ರ ಮಾರ್ಚ್ ತಿಂಗಳ ಎರಡನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ 
ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 25 ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು 
ಆದೇಶಿಸಲಾಗಿದೆ. 


2013ನೇ ಕರ್ನಾಟಕ ಅಧಿನಿಯಮ ಸಂಖ್ಯೆ 25 


( 2013ರ ಮಾರ್ಚ್ ಐದನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 


ಕರ್ನಾಟಕ ಧನವಿನಿಯೋಗ(ಲೇಖಾನುದಾನ) ಅಧಿನಿಯಮ , 2013 


( 2013ರ ಮಾರ್ಚ್ ಎರಡನೇ ದಿನಾಂಕದಂದು ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯಲಾಗಿದೆ) 


2013 -14ನೇ ಹಣಕಾಸು ಭಾಗ ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಕೆಲವು ಮೊತ್ತ 
ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡಲು ಒಂದು ಅಧಿನಿಯಮ. 

2013 - 14ನೇ ಹಣಕಾಸು ಭಾಗ ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಆ ಪೈಕಿಯಿಂದ ಕೆಲವು 
ಮೊತ್ತಗಳಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡುವುದು ಯುಕ್ತವಾಗಿರುವುದರಿಂದ: 


ಇದುಭಾರತಗಣರಾಜ್ಯದಅರವತ್ತನಾಲ್ಕನೇ ವರ್ಷದಲ್ಲಿ ಕರ್ನಾಟಕರಾಜ್ಯವಿಧಾನ ಮಂಡಲದಿಂದ ಈ ಕೆಳಕಂಡಂತೆ ಅಧಿನಿಯಮವಾಗಲಿ. 


1. ಸಂಕ್ಷಿಪ್ತ ಹೆಸರು: ಈ ಅಧಿನಿಯಮವನ್ನು ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ ) ಅಧಿನಿಯಮ , 2013 ಎಂದು ಕರೆಯತಕ್ಕದ್ದು . 


2. ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ 2013 -14ನೇ ಹಣಕಾಸುಭಾಗವರ್ಷಕ್ಕಾಗಿ 4041371.72 ಲಕ್ಷ ರೂಪಾಯಿಗಳ ನೀಡಿಕೆ: ಅನುಸೂಚಿಯ 
2ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾದ ಸೇವೆಗಳ ಸಂಬಂಧದಲ್ಲಿ 2013 - 14ನೇ ಹಣಕಾಸು ಭಾಗ ವರ್ಷದಲ್ಲಿ ಸಂದಾಯ ಮಾಡುವಾಗ ಒದಗಿಬರುವ 
ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ ಅನುಸೂಚಿಯ 5ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ನಲವತ್ತು ಸಾವಿರದ ನಾಲ್ಕು ನೂರಾ 
ಹದಿಮೂರುಕೋಟಿ ಎಪ್ಪತ್ತೊಂದು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿಗಳಿಗೆ ಮೀರದಷ್ಟು ಮೊಬಲಗನ್ನು ಮಾತ್ರ ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ 
ಮತ್ತು ಅದರೊಳಗಿಂದ ಸಂದಾಯ ಮಾಡತಕ್ಕದ್ದು . 


3 . ಧನವಿನಿಯೋಗ: ಈ ಅಧಿನಿಯಮದ ಮೂಲಕ, ಕರ್ನಾಟಕ ರಾಜ್ಯದಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡಲು 
ಮತ್ತು ಉಪಯೋಗಿಸಲು ಅಧಿಕಾರ ನೀಡಲಾದ ಮೊತ್ತಗಳನ್ನು ಸದರಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಅನುಸೂಚಿಯಲ್ಲಿ ತಿಳಿಸಲಾದ ಸೇವೆಗಳು ಮತ್ತು 
ಉದ್ದೇಶಗಳಿಗಾಗಿ ವಿನಿಯೋಗಿಸತಕ್ಕದ್ದು . 


ಅನುಸೂಚಿ 
(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 


({, ಲಕ್ಷಗಳಲ್ಲಿ) 


ಮೀರದ ಮೊಬಲಗು 


ಬೇಡಿಕೆ 
ಸಂಖ್ಯೆ 


ಸೇವೆಗಳು ಮತ್ತು ಉದ್ದೇಶಗಳು 


ಒಟ್ಟು 


ವಿಧಾನಸಭೆಯಿಂದ | ಸಂಚಿತನಿಧಿಯಿಂದ 
ಪುರಸ್ಕೃತವಾದುದನ್ನು | ಪ್ರಜೃತವಾದುದನ್ನು 


_ 5 


- 01 | ಕೃಷಿ ಮತ್ತು ತೋಟಗಾರಿಕೆ 


ರಾಜಸ್ವ 


1,43, 085 .90 


9 .18 


1,43,095.08 


ಬಂಡವಾಳ 


3 , 636.30 


3 , 636 .30 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೪, ೨೦೧೩ 


೨೫೯೩ 


ಮೀರದ ಮೊಬಲಗು 


ಬೇಡಿಕೆ 
ಸಂಖ್ಯೆ 


ಸೇವೆಗಳು ಮತ್ತು ಉದ್ದೇಶಗಳು 


ಒಟ್ಟು 


ವಿಧಾನಸಭೆಯಿಂದ | ಸಂಚಿತನಿಧಿಯಿಂದ 
ಪುರಸ್ಕೃತವಾದುದನ್ನು ಪ್ರವೃತವಾದುದನ್ನು 


1 


. 


- 


2 


02 ] ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 


ರಾಜಸ್ವ 


40,481.78 


3.33 


40,485.11 


ಬಂಡವಾಳ 


4 ,766 .19 


4 ,766 .19 


03 


| ಆರ್ಥಿಕ 


ರಾಜಸ್ವ 


3,65 ,343. 23 


14 . 42 


3 , 65 ,357.65 


ಬಂಡವಾಳ 


675 .29 


675 . 29 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 


ರಾಜಸ್ವ 


27, 025. 78 


5 ,435 . 63 


32 ,461 . 41 


ಬಂಡವಾಳ 


366 .63 


366. 63 


05 


| ಒಳಾಡಳಿತ ಮತ್ತು ಸಾರಿಗೆ 


ರಾಜಸ್ವ 


1 ,41,593 .77 


1 ,41,593 .77 


ಬಂಡವಾಳ 


8 ,560.15 


8 ,560.15 


ಮೂಲಭೂತ ಸೌಕರ್ಯ ಅಭಿವೃದ್ಧಿ 


ರಾಜಸ್ವ 


554 .94 


554.94 


ಬಂಡವಾಳ 


23 .137.69 


23 .137 .69 


ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ 


ರಾಜಸ್ವ 


1 ,72 ,783 .42 


533.28 


1,73, 316.70 


ಬಂಡವಾಳ 


74 ,520. 88 


74 ,520.88 


08 


| ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ 


34, 416 . 31 


14 ,003 .93 


48,420.24 


ಬಂಡವಾಳ 


674.93 


674.93 


09 


| ಸಹಕಾರ 


ರಾಜಸ್ವ 


46.161. 67 


46.161 . 67 


ಬಂಡವಾಳ 


1, 441.52 


1,441.52 


| ಸಮಾಜ ಕಲ್ಯಾಣ 


ರಾಜಸ್ವ 


1,42 , 043. 62 


1, 42 ,043.62 


ಬಂಡವಾಳ 


14 ,553 .83 


14 ,553 . 83 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 


ರಾಜಸ್ವ 


1 . 07 .277. 68 


1 .07 .277 .68 


ಬಂಡವಾಳ 


4 ,387 .89 


4 .387. 89 


ರಾಜಸ್ವ 


10 ,510.93 


ವಾರ್ತಾ , ಪ್ರವಾಸೋದ್ಯಮ ಮತ್ತು ಯುವಜನ 
ಸೇವೆಗಳು 


10 ,510 .93 


ಬಂಡವಾಳ 


8 ,391.83 


8 ,391 . 83 


ಆಹಾರ ಮತ್ತು ನಾಗರೀಕ ಸರಬರಾಜು 


ರಾಜಸ್ವ 


43 ,301.72 


0. 97 


43,302. 69 


ಬಂಡವಾಳ 


26. 66 


26. 66 


ಕಂದಾಯ 


ರಾಜಸ್ತ 


119 , 862 . 63 


999 .90 


1 ,20,862.53 


ಬಂಡವಾಳ 


45 .42 


45 . 42 


15 


| ಮಾಹಿತಿ ತಂತ್ರಜ್ಞಾನ 


ರಾಜಸ್ವ 


6 ,070 .31 


6 , 070.31 


ಬಂಡವಾಳ 


416 . 63 


416 . 63 


16 


| 


ವಸತಿ 


39 ,859 ,74 


39 , 859 .74 


ಬಂಡವಾಳ 


17 


| ಶಿಕ್ಷಣ 


6, 08 ,651. 62 


6, 08, 651. 62 


ಬಂಡವಾಳ 


16, 843.92 


16 , 843. 92 


೨೫೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಮೀರದ ಮೊಬಲಗು 


ಬೇಡಿಕೆ 
ಸಂಖ್ಯೆ 


ಸೇವೆಗಳು ಮತ್ತು ಉದ್ದೇಶಗಳು 


ಒಟ್ಟು 


ವಿಧಾನಸಭೆಯಿಂದ | ಸಂಚಿತನಿಧಿಯಿಂದ 
ಪುರಸ್ಕೃತವಾದುದನ್ನು ಪ್ರವೃತವಾದುದನ್ನು 


- 


5 


18 | ವಾಣಿಜ್ಯ ಮತ್ತು ಕೈಗಾರಿಕೆ 


ರಾಜಸ್ವ 


22 ,006 .51 


22 ,006.51 


ಬಂಡವಾಳ 


9 .195 .53 


9195 .53 


19 


| 


ನಗರಾಭಿವೃದ್ಧಿ 


ರಾಜಸ್ವ 


2, 46 ,343. 67 


2 ,46 ,343 .67 


ಬಂಡವಾಳ 


42 , 762 . 39 


42 , 762 .39 


20 | ಲೋಕೋಪಯೋಗಿ 


79 ,906. 41 


79 ,906. 41 


ಬಂಡವಾಳ 


1, 24 ,669 .52 


1,24 ,669 .52 


21 


ಜಲಸಂಪನ್ಮೂಲ 


ರಾಜಸ್ವ 


41,048. 21 


41,048 .21 


ಬಂಡವಾಳ 


2 ,43 ,794 . 26 


2 , 43 , 794. 26 


22 | ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ರಾಜಸ್ವ 


1, 64 ,781.51 


1, 64,781,51 


ಬಂಡವಾಳ 


12 ,845 . 05 


12,845 .05 


23 | ಕಾರ್ಮಿಕ 


ರಾಜಸ್ವ 


20.108 . 91 


20 ,108. 91 


ಬಂಡವಾಳ 


1 .133 . 22 


1,133 . 22 


24 | ಇಂಧನ 


ರಾಜಸ್ವ 


1,93 ,185 . 11 


99. 99 


1,93 ,285.10 


ಬಂಡವಾಳ 


38,942 . 77 


38 ,942.77 


ಕನ್ನಡ ಮತ್ತು ಸಂಸ್ಕೃತಿ 


ರಾಜಸ್ವ 


9 , 492 .25 


9 ,492. 25 


ಬಂಡವಾಳ 


183 .32 


183 .32 


| ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 


ರಾಜಸ್ವ 


7 , 454, 47 


7 , 454,47 


ಬಂಡವಾಳ 


15 .221. 81 


15 . 221. 81 


27 | ಕಾನೂನು 


19146 . 73 


19 ,146, 73 


ಬಂಡವಾಳ 


28 


| 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ | ರಾಜಸ್ವ 


5 ,122. 60 


159. 83 


5 ,282. 43 


29 | ಋಣ ಮೇಲುಸ್ತುವಾರಿ 


ರಾಜಸ್ವ 


3 ,16, 635 . 00 


3 ,16,635 . 00 


ಬಂಡವಾಳ 


1, 94 ,661.20 


1 ,94 , 661.20 


ಜುಮ್ಮಾ 


3 ,508, 815 .06 


532 ,556.66 


4 ,041 ,371. 72 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಜಿ .ಕೆ.ಬೋರೇಗೌಡ 

ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

೨೫೯೫ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಶುಕ್ರವಾರ, ಫೆಬ್ರವರಿ ೨೨ , ೨೦೧೩ ( ಫಾಲ್ಗುಣ ೩ , ಶಕ ವರ್ಷ ೧೯೩೪) | ನಂ . ೫೧೭ 
Part - III || Bangalore, Friday , February 22 , 2013 ( Phalguna 3 , Shaka Varsha 1934 ) | No . 517 

ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 3(1) ರಡಿ ಅಧಿಸೂಚನೆ 

ಸಂಖ್ಯೆ : ಸಿಐ 528 ಎಸ್ಪಿಕ್ಕೂ 2012, ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ 2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ( ಕರ್ನಾಟಕ ಕಾಯ್ದೆ 18 :1966)ನೇದ್ದರ ಕಲಂ 3ರ ಉಪ ಕಲಂ (1) ರನ್ವಯ 
ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕ ಬಸಾಪೂರ ಗ್ರಾಮದಲ್ಲಿ ಕೆ.ಎಸ್ . ಎಸ್. ಐ. ಡಿ. ಸಿ ಲಿ. ರವರ 
ಕೈಗಾರಿಕಾ ವಸಾಹತು ಸ್ಥಾಪಿಸಲು ಕೈಗಾರಿಕಾ ಪ್ರದೇಶದ ಸಲುವಾಗಿ ಅಂಕಣ ( 2) ರಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು ಅಂಕಣ (3) ರಲ್ಲಿ ಕಾಣಿಸಿರುವಂತೆ 
ಅಂಕಣ ( 4) ರಿಂದ (7) ರ ವರೆಗೆ ವಿವರಿಸಿದ ಚಕಬಂದಿ ( ಚತು:ಸೀಮೆ) ಯನ್ನು ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ 
ಕಾಯ್ದೆಯ ಉದ್ದೇಶದನ್ವಯ ಘೋಷಿಸುತ್ತದೆ. 

ಅನುಸೂಚಿ 
ಜಿಲ್ಲೆ : ಕೊಪ್ಪಳ ತಾಲೂಕ : ಕೊಪ್ಪಳ 

ಹೋಬಳಿ : ಕೊಪ್ಪಳ 

ಗ್ರಾಮ : ಬಸಾಪೂರ 
ಸ್ವಾಧೀನ 

ಚಕಬಂದಿ ( ಚತು:ಸೀಮೆ) 
ಅ . ನಂ . ರಿ . ಸ. ನಂ . ಪಡಿಸುವ ಅಂದಾಜು ವಿಸ್ತೀರ್ಣ 
ಎ - ಗುಂ ಪೂರ್ವ ಪಶ್ಚಿಮ ಉತ್ತರ 

ದಕ್ಷಿಣ 
2 | 3 

5 | 
115 / ಎ 02 - 21 113 ,108 125 

115ಉಳಿದ ಭಾಗ 
115 / ಬಿ 02 - 21 

113 ,108 125 

115ಉಳಿದ ಭಾಗ 
07 - 20 
115/3 00 - 06ಖ 

113 ,108 125 

115ಉಳಿದ ಭಾಗ 
07 - 14 


07 - 20 


11574 


00 - 15ಖ 


113 .108 


125 


116 


115ಉಳಿದ ಭಾಗ 


07 - 05 


116A 


03 - 20 
00 - 36ಖ 
02 - 24 


108117 


_ 124 


* 


118 


116 / 2 


02 - 13 
00 - 13ಖ 
02 - 00 


108 .117 


118 


116 /3 


02 -13 | 


108 , 117 


116 / 4 


02 - 13 
00 - 09ಖ 
02 - 04 


108, 117 


118 


116/ 5 


03 - 19 
00 - 35ಖ 
02 - 24 


108 ,117 


124 


118 


14 - 11 


118 


03 - 20ಖ 


117 


120, 123 


10 - 31 


04 - 00 


119ರ 


119ರ ಉಳಿದ 
ಭಾಗ 85 


00 - 10ಖ 
03 - 30 


_ 120 


119 o evet 

ಭಾಗ. 


೨೫೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಚಕಬಂದಿ ( ಚತು:ಸೀಮೆ) 


ಅ . ನಂ . 


ರಿ . ಸ. ನಂ . 


ಸ್ವಾಧೀನ 
ಪಡಿಸುವ ಅಂದಾಜು ವಿಸ್ತೀರ್ಣ 

ಎ - ಗುಂ 


ಪೂರ್ವ 


ದಕ್ಷಿಣ 


ಪಶ್ಚಿಮ 
5 


ಉತ್ತರ 
6 


2 


- 


3 


| 


119 / 2 


02 - 04 
00 - 02ಖ 
00 - 05ಖ 
01 - 37 


119ರ ಉಳಿದ 
ಭಾಗ 85 


120 


119 ರ ಉಳಿದ 

ಭಾಗ 


118 


02 - 03 
00 - 05ಖ 
00 - 05ಖ 


119 ರ ಉಳಿದ 


119 / 3 


119ರ ಉಳಿದ 
ಭಾಗ 85 


120 


118 


ಭಾಗ. 


01 - 33 


14 


11974 


02 - 01 
00 - 19ಖ 
00 - 06ಖ 
01 - 16 


119ರ ಉಳಿದ 
ಭಾಗ 85 


- 120 


119 ರ ಉಳಿದ 

ಭಾಗ 


119/ 5 


05 - 01 
00 - 30ಖ 
04 - 11 


119ರ ಉಳಿದ 
ಭಾಗ 85 


120 


119 ರ ಉಳಿದ 

ಭಾಗ 


118 


16 


| 


124 / ಎ 


02 - 20 


116,118 


123 


118 .120 


125 


17 


| 


124 / ಬಿ 


01 - 00 | 


116118 


123 


118 ,120 


125 


124 / 2 


03 - 29 
00 - 23ಖ 
03 - 06 


116,118 


123 


118 ,120 


125 


124 / 3 


01 - 01 
00 - 01ಖ 
01 - 00 


116118 


118,120 


125 


12474 


00 - 23 
00 - 02ಖ 
00 - 21 


116118 


118120 


125 


124 /5 


00 - 08 


116 ,118 


118 ,120 


125 


124 / 6 


01 - 14 
00 - 03ಖ 

01 - 11 


116118 


118120 


23 


| 


124 / 7 


00 - 04 


116 ,118 


118120 


124 /8 


03 - 36 
0 - 06ಖ 
03 - 30 


116118 


118120 


125 


124 / 9 


02 - 26 
00 - 02ಖ 
00 - 03ಖ 
02 - 21 


116118 


_ 123 


118 .120 


125 


26 


| 


125 / ಎ . ಪಿ1 


09 - 25 
00 - 10ಖ 
00 - 11ಖ 
09 - 04 


115114 


_ 129 


124 


| 


ಗಡಿ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೫೯೭ 


ಚಕಬಂದಿ ( ಚತು:ಸೀಮೆ) 


ಅ . ನಂ . 


ರಿ . ಸ. ನಂ . 


ಸ್ವಾಧೀನ 
ಪಡಿಸುವ ಅಂದಾಜು ವಿಸ್ತೀರ್ಣ 

ಎ - ಗುಂ 


ಪೂರ್ವ 


ಉತ್ತರ 
6 


- 


ಪಶ್ಚಿಮ 

5 
129 


3 


| 


125 / ಎ. ಪಿ2 


02 - 10 


115, 114 


_ 124 


6 - 35 


125 / 2 


00 - 15ಖ 


115114 


129 


06 - 20 


05 - 00 


125 / 3 


00 - 05ಖ 


115 .114 


_ 129 


124 


|| 


04 - 35 


104 - 10 


ಒಟ್ಟು 


007 - 35ಖ 


096 - 15 


ಘೋಷ್ಟಾರೆ 
ಒಟ್ಟು ಕ್ಷೇತ್ರ 


ಅ . ನಂ . 


ಗ್ರಾಮದ ಹೆಸರು 


ಖರಾಬು ಕ್ಷೇತ್ರ 


ನಿವ್ವಳ ಕ್ಷೇತ್ರ 


1 


| 


| 


104 - 10 


07 - 35 


96 - 15 


ಬಸಾಪೂರ 
ಒಟ್ಟು 


04 -10 


07 - 35 


96 -15 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 1(3)ರಡಿ ಅಧಿಸೂಚನೆ 
ಸಂಖ್ಯೆ : ಸಿಐ 528 ಎಸ್ ಪಿಕ್ಯೂ 2012 , ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ 2013 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966)ನೇದ್ದರ ಕಲಂ 1ರ ಉಪ ಕಲಂ ( 3) ರನ್ವಯ 
ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕ ಬಸಾಪೂರ ಗ್ರಾಮದಲ್ಲಿ ಕೆ.ಎಸ್. ಎಸ್. ಐ . ಡಿ.ಸಿ ಲಿ. ರವರ 
ಕೈಗಾರಿಕಾ ವಸಾಹತು ಸ್ಥಾಪಿಸಲು, ಕೈಗಾರಿಕಾ ಪ್ರದೇಶದ ಸಲುವಾಗಿ ಈ ಕೆಳಗಿನ ಅನುಸೂಚಿಯ 2ನೇ ಅಂಕಣದಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು 3ನೇ 
ಅಂಕಣದಲ್ಲಿ ಕಾಣಿಸಿರುವಂತೆ ಅಂಕಣ ( 4) ರಿಂದ (7) ರ ವರೆಗೆ ವಿವರಿಸಿದ ಚಕಬಂದಿ ( ಚತು:ಸೀಮೆ) ಯನ್ನು ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ 
ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಅಧ್ಯಾಯ 1 ರಲ್ಲಿಯ ಉಪ ಬಂಧಗಳನ್ನು ಈ ಅಧಿಸೂಚನೆ ದಿನಾಂಕದಿಂದ ಚಲಾಯಿಸಲಾಗುತ್ತದೆ ಅಂತಾ ಈ ಮೂಲಕ 
ನಿಗದಿಪಡಿಸಿದೆ. 

ಅನುಸೂಚಿ 


ಜಿಲ್ಲೆ : ಕೊಪ್ಪಳ 


ಹೋಬಳಿ : ಕೊಪ್ಪಳ ಗ್ರಾಮ : ಬಸಾಪೂರ 

ಚಕಬಂದಿ ( ಚತು:ಸೀಮೆ) 


ತಾಲೂಕ : ಕೊಪ್ಪಳ 
ಸ್ವಾಧೀನ ಪಡಿಸುವ 
ಅಂದಾಜು ವಿಸ್ತೀರ್ಣ 

ಪೂರ್ವ 
ಎ - ಗುಂ 


ಅ . ನಂ . 


ರಿ. ಸ. ನಂ . 


ಪಶ್ಚಿಮ | 


ಉತ್ತರ 


ದಕ್ಷಿಣ 


- 


3 . 


2 


6 


115 / ಎ 


02 - 21 


113 ,108 


116 


115ಉಳಿದ ಭಾಗ 
115ಉಳಿದ ಭಾಗ 


2 


| 


115 / ಬಿ 


02 - 21 


113 , 108 


116 


115 / 3 


07 - 20 
00 - 06ಖ 
07 - 14 


113,108 


116 


115ಉಳಿದ ಭಾಗ 


೨೫೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಚಕಬಂದಿ ( ಚತು:ಸೀಮೆ) 


ಅ . ನಂ . | 


ರಿ . ಸ . ನಂ . 


ಸ್ವಾಧೀನ ಪಡಿಸುವ 
ಅಂದಾಜು ವಿಸ್ತೀರ್ಣ 

ಎ - ಗುಂ 


ಪೂರ್ವ 


ಉತ್ತರ 


ದಕ್ಷಿಣ 


3 


11574 


07 - 20 
00 - 15ಖ 
07 - 05 


113,108 


115ಉಳಿದ ಭಾಗ 


1161 


03 - 20 
00 - 36ಖ 
02 - 24 


108 . 117 


116 / 2 


02 - 13 
00 - 13ಖ 
02 - 00 


108117 


116 / 3 


02 - 13 


108117 


11674 


02 - 13 
00 - 09ಖ 
02 - 04 


108117 


11675 


03 - 19 
00 - 35ಖ 
02 - 24 


108 .117 


124 


115 


118 


14 - 11 
03 - 20ಖ 
10 - 31 


- 117 


_ 119 


116 


1191 


04 - 00 
00 -10ಖ 
03 - 30 


119ರ ಉಳಿದ ಭಾಗ 

85 


120 


119 ರ ಉಳಿದ ಭಾಗ 


118 


12 


| 


119 /2 


02 - 04 
00 - 02ಖ 
00 - 05ಖ 
01 - 37 


119ರ ಉಳಿದ ಭಾಗ 

85 


120 


119 ರ ಉಳಿದ ಭಾಗ 


118 


_ 13 


| 


119 /3 


02 - 03 
00 - 05ಖ 
00 - 05ಖ 
01 - 33 


119ರ ಉಳಿದ ಭಾಗ 

85 


| 119 ರ ಉಳಿದ ಭಾಗ 


118 


14 


119 / 4 


02 - 01 
00 - 19ಖ 
00 - 06ಖ 

01 - 16 


119ರ ಉಳಿದ ಭಾಗ 

85 


120 


| 


119 ರ ಉಳಿದ ಭಾಗ 


118 


05 - 01 


119ರ ಉಳಿದ ಭಾಗ 


15 


| 


119 /5 


120 


119 ರ ಉಳಿದ ಭಾಗ 


118 


00 - 30ಖ 
04 - 11 


85 


1240ಎ 


02 - 20 


116118 


118 ,120 


125 


17 


| | 


124 / ಬಿ 


01 - 00 


116, 118 


118120 


125 


18 


| 


124 / 2 


03 - 29 
00 - 23ಖ 
03 - 06 


116118 


118120 


125 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೫೯೯ 


ಚಕಬಂದಿ ( ಚತು:ಸೀಮೆ) 


ಅ . ನಂ . | 


ರಿ . ಸ . ನಂ . 


ಸ್ವಾಧೀನ ಪಡಿಸುವ 
ಅಂದಾಜು ವಿಸ್ತೀರ್ಣ 

ಎ - ಗುಂ 


ಪೂರ್ವ 


ಉತ್ತರ 


ದಕ್ಷಿಣ 


2 


3 


01 - 01 


19 


| 


124 / 3 


116.118 


118 ,120 


125 


00 - 01ಖ 
01 - 00 


124 / 4 


_ 00 - 23 
00 - 02ಖ 
00 - 21 


116,118 


118 ,120 


125 


124 /5 


00 - 08 


116 , 118 


118,120 


125 


01 - 14 


124 / 6 


00 - 03ಖ 


116118 


118.120 


125 


01 - 11 


124 /7 


00 - 04 


116 ,118 | 


118,120 


125 


124 / 8 


03 - 36 
0 - 06ಖ 
03 - 30 


116118 | 


118 . 120 


125 


25 


| 


124 /9 


02 - 26 
00 - 02ಖ 
00 - 03ಖ 
02 - 21 


116,118 


118 ,120 


125 


26 | 125/ ಎ. ಪಿ 


09 - 25 
00 - 10ಖ 
00 - 11ಖ 
09 - 04 


115114 


124 


ಗಡಿ 


27 


| 125 / ಎ . ಪಿ2 


02 - 10 


115114 


124 


ಗಡಿ 


125 / 2 


6 - 35 
00 - 15ಖ 
06 - 20 


115114 


124 


125 /3 


05 - 00 
00 - 05ಖ 
04 - 35 


115114 


124 


ಗಡಿ 


ಒಟ್ಟು 


104 - 10 
007 - 35ಖ 
096 - 15 


ಘೋಷ್ಟಾರೆ 
ಒಟ್ಟುಕ್ಷೇತ್ರ 


ಅ . ನಂ . 


ಗ್ರಾಮದ ಹೆಸರು 


ಖರಾಬು ಕ್ಷೇತ್ರ 


1 


| 


4 


ನಿವ್ವಳ ಕ್ಷೇತ್ರ 

5 . 
96 - 15 
96-15 


1 


| 


ಬಸಾಪೂರ 


104 -10 


07 - 35 
07 - 35 


ಒಟ್ಟು 


104 -10 | 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


೨೬೦೦ 


೨೬೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 28 (1) ರಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 528 ಎಸ್ಪಿಕ್ಕೂ 2012, ಬೆಂಗಳೂರು, ದಿನಾಂಕ : 22ನೇ ಫೆಬ್ರವರಿ 2013 
ಈ ಮುಂದಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಅಂದರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕ ಬಸಾಪೂರ ಗ್ರಾಮದಲ್ಲಿ ಕೆ.ಎಸ್.ಎಸ್.ಐ. ಡಿ.ಸಿ ಲಿ. ರವರ ಕೈಗಾರಿಕಾ ವಸಾಹತು ಸ್ಥಾಪಿಸಲು, 
ಕೈಗಾರಿಕಾ ಪ್ರದೇಶದ ಸಲುವಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಅವಶ್ಯವಿರುತ್ತದೆಯೆಂದು ಕರ್ನಾಟಕ ಸರಕಾರವು ಉದ್ದೇಶಿಸಿದೆ. 

- ಆದ್ದರಿಂದ 1966 ನೇ ಸಾಲಿನ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ (ಕರ್ನಾಟಕ ಕಾಯ್ದೆ 18 :1966) ರ ಕಲಂ 28ರ ಉಪಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಪ್ರಸ್ತುತ 
ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿ ಈ ಮೂಲಕ ಸೂಚನೆ ಕೊಡಲಾಗಿದೆ. 
ಪ್ರಸ್ತುತ ಕಾಯ್ದೆಯ ಕಲಂ 35 ರ ಉದ್ದೇಶಕ್ಕಾಗಿ ಅಂಥ ಜಮೀನುಗಳಲ್ಲಿ ಪ್ರವೇಶಿಸುವ ವ್ಯಕ್ತಿಗಳೊಡನೆ ಮಧ್ಯೆ ಪ್ರವೇಶಿಸುವದಾಗಲಿ ಅಥವಾ ಅವರನ್ನು ತಡೆಯುವುದಾಗಲಿ ಮಾಡಬಾರದು ಅಂತಾ ಪ್ರಸ್ತುತ ಜಮೀನುಗಳಲ್ಲಿ ಆಸಕ್ತಿ 

ಎಚ್ಚರಿಸಲಾಗಿದೆ. ಸದರಿ ಜಮೀನಿನ ಮಾರಾಟ, ವಿಲೇವಾರಿ, ಗುತ್ತಿಗೆ ಅಡಮಾನ, ಹಸ್ತಾಂತರಣ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಭೂ 
ಅಭಿವೃದ್ದಿಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ ದಿನಾಂಕದ ನಂತರ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಧಾರವಾಡ ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ 
ಪಕ್ಷದಲ್ಲಿ ಕೇಂದ್ರಿಯ ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 24( 7) ಮೇರೆಗೆ ಪರಿಹಾರಧನ ಕೊಡಲು ಪರಿಗಣಿಸುವುದಿಲ್ಲವೆಂಬ ಹಾಗೂ ಅಧಿಕೃತವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ , ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, 33/ ಎ ಲಕಮನಹಳ್ಳಿ ಕೈಗಾರಿಕಾ ಪ್ರದೇಶ, ಪಿ.ಬಿ. ರಸ್ತೆ ಧಾರವಾಡ-580004 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ : ಕೊಪ್ಪಳ ತಾಲೂಕ : ಕೊಪ್ಪಳ ಹೋಬಳಿ : ಕೊಪ್ಪಳ 

ಗ್ರಾಮ : ಬಸಾಪರ 
ಅನುಭವದಾರರ 

ಸ್ವಾಧೀನ ಪಡಿಸುವ 
ಆಕಾರ ಜಮೀನಿನ 

ಚಕಬಂದಿ ( ಚತು :ಸೀಮೆ ) 
ಖಾತೆದಾರರ ಹೆಸರು 

ರಿ . ಸ. ನಂ . ಅಂದಾಜು ವಿಸ್ತೀರ್ಣ 
ಹೆಸರು 

ರೂ - ಪೈ | ತರಹ 
ಎ - ಗುಂ 

ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 

| 6 | 7 | 8 | 9 | 10 | 11 
ರಾಜೇಂದ್ರ ಪ್ರಸಾದ ಬಿನ್ ವಾಸುದೇವ 

115 / ಎ 
ಸ್ವಂತ 

02 - 21 2 . 00 

113 , 108 

125 

116 115ಉಳಿದ ಭಾಗ 
ವೇರ್ಣೇಕರ 
ರಾಜೇಂದ್ರ ಪ್ರಸಾದ ಬಿನ್ ವಾಸುದೇವ 

115 / ಬಿ. 02 - 21 2 .00 113,108 

115ಉಳಿದ ಭಾಗ 
ವೇರ್ಣೇಕರ 

07 - 20 
| ರಾಮಪ್ಪ ಬಿನ್ ನೀಲಪ್ಪ ಕೋರಗಲ್ 

115 /3 00 - 06ಖ 5 .50 113 ,108 

115ಉಳಿದ ಭಾಗ 
07 - 14 

07 - 20 
ಗುಡದಪ್ಪ ಬಿನ್ ನೀಲಪ್ಪ ಕೋರಗಲ್ ಸ್ವಂತ 

11574 00 - 15ಖ 

5 .50 ಖುಷ್ಠಿ 113 .108 

115ಉಳಿದ ಭಾಗ 
07 - 05 


ಅ . ನಂ 


- 


3 


ಖುಷಿ 


ಸ್ವಂತ 


ಖುಷಿ 


125 


3 


| 


ಸ್ವಂತ 


ಖುಷಿ 


125 


125 


03 - 20 


ಮೂಕಪ್ಪ ಬಿನ್ ಮಡಿವಾಳಪ್ಪ ಅಗಸರ 


ಸ್ವಂತ 


1160 


1 .88 


ಖುಷಿ 


108,117 


( 


124 


118 


00 - 36ಖ 
02 - 24 


115 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೬೦೧ 


7 


ಸೈಯದ ಬಾಬ ಹುಸೇನ ಬಿನ್ 
ಸೈಯದ ರಾಜ ಹುಸೇನ 


ಸ್ವಂತ 


116 / 2 


02 - 13 
00 - 13ಖ 
02 - 00 


1.50 


ಖುಷ್ಠಿ 


108,117 


118 


ಸೈಯದ ಸಾಹೇಬ ಪೀರಾ ಹುಸೇನ 
ಬಿನ್ ಸೈಯದ ರಾಜಾಹುಸೇನ 


ಸ್ವಂತ 


116 /3 


02 - 13 


1.50 


ಖುಷಿ 


108 , 117 


18. 


ಸೈಯದ ರಾಜಮಾಬೇಗಂ ಕೋಂ . 
ಸೈಯದ ರಾಜಾ ಹುಸೇನಸಾಬ 


11674 


1.50 


ಖುಷಿ 


108 ,117 


118 


02 - 13 
00 - 09ಖ 
02 - 04 
03 - 19 
00 - 35ಖ 
02 - 24 


ಗೌತಮ್ ಬಿನ್ ನರಶಿಂಗ್ 
ರಾಜಪುರೋಹಿತ 


ಸ್ವಂತ 


116 / 5 


1.82 | 


1.82 


ಖುಷಿ 


ಖುಷ್ಠಿ 


108. 117 


_ 118 


| 


14 - 11 


ಸ್ವಂತ 


| 


118 


118 


| | 


03-20ಖ 


| 7.76 


ಖುಷ್ಠಿ | 


117 


11h 


| 120.123 | _ 19 


1 16 


10 - 31 


1) ಖಾಜಾ ಬಾನು ಕೋಂ . 
ಮೈನುದ್ದೀನ 
2) ನೂರಜಹಾ ಕೋಂ ಸೈಯದ 
ಪಾಷಾ 
4) ಬಿಬೀಕುತುಜಾ ಕೋಂ . ಅಬ್ದುಲ್ 
ರೆಹಮಾನ 
5) ಹುಸೇನಪೀರಾ ಬಿನ್ ಶೇಪವಲಿ 
6) ಶಷಾವಲಿ ಫೀರಮಹಮ್ಮದಸಾಬ 
ಶಾಹಿದಾಬೇಗಂ ಕೋಂ , ಸೈಯದ 
ಅಖರಪಾಶಾ 
ಸೈಯದ ಆಸಿಫಲಿ ಬಿನ್ 
ಸೈಯದಗೌಸ್ 
ಶಿರಾಜಪಾಷಾ ಬಿನ್ ಮೌಲಾಹುಸೇನ 
ಅರಗುಂಜಿ 
ಮಹ್ಮದಖಾಸೀಮ ಬಿನ್ 
ಮೌಲಾಹುಸೇನ ಅರಗುಂಜಿ 
ಇಸ್ಮಾಯಿಲ್ ಪಾಷಾ ಬಿನ್ 
ಮೌಲಾಹುಸೇನ ಅರಗುಂಜಿ 
ಮೆಹಬೂಬಪಾಷಾ ಬಿನ್ 
ಮೌಲಾಹುಸೇನ ಅರಗುಂಜಿ 
ಶಾಂತವ್ವ ಕೋಂ . ಗುಡದಪ್ಪ ಲಿಂಗದಳ್ಳಿ | 
ನಿಂಗಪ್ಪ ಬಿನ್ ಗುಡದಪ್ಪ ಲಿಂಗದಳ್ಳಿ | 


11 


ಸ್ವಂತ 


04 - 00 
00 -10ಖ 
03 - 30 


119 ರ 
ಉಳಿದ 


119 


2 . 36 


ಖುಷಿ 


119ರ ಉಳಿದ 
ಭಾಗ 85 


120 


118 


ಭಾಗ 


೨೬೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 
6 | 7 


| 


3 


| 


4 | 


10 


12 


| ಮಲ್ಲಪ್ಪ ಬಿನ್ ಸಣ್ಣಫಕ್ಕೀರಪ್ಪ 
ಕುಟಗನಹಳ್ಳಿ 


ಸ್ವಂತ 


119 / 2 


ಖುಷ್ಠಿ 


119ರ ಉಳಿದ 
ಭಾಗ 85 


120 


119 ರ 
ಉಳಿದ 
ಭಾಗ. 


118 


ಶಿವಪ್ಪ ಬಿನ್ ದೊಡ್ಡ ಫಕ್ಕೀರಪ್ಪ 
ಕುಟಗನಹಳ್ಳಿ 


119 /3 


ಸ್ವಂತ 


ಖುಷಿ 


119ರ ಉಳಿದ 
ಭಾಗ 85 


119 ರ 
ಉಳಿದ 


_ 120 


ಭಾಗ 


02 - 04 
00 - 02ಖ 
00 - 05ಖ 

01 - 37 
02 - 03 
00 - 05ಖ 
00 - 05ಖ 

01 - 33 
02 - 01 
00 - 19ಖ 
00 - 06ಖ 

01 - 16 
05 - 01 
00 - 30ಖ 
04 - 11 


ಮೈಲಾರಪ್ಪ ಬಿನ್ ನೀಲಪ್ಪ ಲಿಂಗದಳ್ಳಿ 


ಸ್ವಂತ 


11974 


0 . 88 


ಖುಷಿ 


119ರ ಉಳಿದ 

ಭಾಗ 85 


120 


119 ರ 
ಉಳಿದ 
ಭಾಗ 


ಮೈಲಾರಪ್ಪ ಬಿನ್ ನೀಲಪ್ಪ ಲಿಂಗದಳ್ಳಿ 


ಸ್ವಂತ 


119 /5 


2 . 70 


ಖುಷ್ಠಿ 


119ರ ಉಳಿದ 
ಭಾಗ 85 


120 


119 ರ 
ಉಳಿದ 
ಭಾಗ 


124lಎ 


ಸ್ವಂತ 


02 - 20 


1. 80 


116 , 118 


123 


118,120 


ನರಸಮ್ಮ ಕೋಂ . ಮರಿಯಪ್ಪ 
ಧರ್ಮಪೂರ| 
ಈರಪ್ಪ ಬಿನ್ ಮಲ್ಲಪ ಗಡ್ಡಾದ 


125 


ಖುಷಿ 
ಖುಷಿ 


ಸ್ವಂತ 


I24 / ಬಿ 


01 - 00 


0 . 72 


| 


- 116, 118 | 


123 


118,120 | 


125 


18 


| 


ಹನಮವ್ವ ಕೋಂ . ಮಲ್ಲಪ್ಪ ಸಿಂದೋಗಿ 


ಸ್ವಂತ 


124 / 2 


2.26 


ಖುಷಿ 


116 ,118 


123 


118,120 


125 


ಹನಮಪ್ಪ ಬಿನ್ ಮಲ್ಲಪ್ಪ ಗಡಾದಾರ 


ಸ್ವಂತ 


124/3 


0 .72 


ಖುಷಿ 


116118 


123 


118 ,120 


125 


03 - 29 
00 - 23ಖ 
03 - 06. 

01 - 01 
00 - 01ಖ 
01 - 00 
00 - 23 
00 - 02ಖಿ 

00 - 21 
00 - 08 

01 - 14 
00 - 03ಖ 

01 - 11 


ಶರಣವ್ವ ಕೋಂ . ಹನಮಪ್ಪ 
ಸಿಂದೋಗಿ 


ಸ್ವಂತ 


12474 


0.38 


ಖುಷ್ಠಿ 


116 ,118 


123 


118 .120 


125 


ಶರಣವ್ವ ಕೋಂ . ಹನಮಪ್ಪ ಸಿಂದೋಗಿ. 


ಸ್ವಂತ 


124 /5 


0 .14 


ಖುಷ್ಠಿ 


116118 


123 


118 ,120 | 


125 


ಚಂದ್ರಕಾಂತ ಬಿನ್ ವೀರಣ್ಣ ಬಟಗೇರಿ 


ಸ್ವಂತ 


124/ 6 


0.92 


ಖುಷಿ 


116118 


123 


118,120 


125 


ರಾಜಹುಸೇನ ಬಿನ್ ಸೈಯದ 
ರಾಜಹುಸೇನ ಪೈಲವಾನ 


ಸ್ವಂತ 


124 /7 


00 - 04 


0 . 80 
0 . 80 


| 


ಖುಷಿ 


116118 


123 


| 


118 . 120 


125 


ರಾಜಹುಸೇನ ಬಿನ್ ಸೈಯದ 
ರಾಜಹುಸೇನ ಪೈಲವಾನ 


) 


03 - 36 
0 - 06ಖ 
03 - 30 


124 / 8 


2 . 70. 


) 


ಸ್ವಂತ 


116 ,118 


| 


118,120 


125 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೬೦೩ 


7 


25 | ಚಂದ್ರಕಾಂತ ಬಿನ್ ವೀರಣ್ಣ ಬಟಗೇರಿ 


ಸ್ವಂತ 


124 / 9 


1. 82 


ಖುಷಿ 


116118 


125 


02 - 26 
00 - 02ಖ 
00 - 03ಖ 

02 - 21 
09 - 25 
00 - 10ಖ 
00 - 11ಖ 
09 - 04 


ನಿಂಗಪ್ಪ ಬಿನ್ ಹುನ್ನುಪ್ಪ ಹುಳ್ಳಿ 
ಹನ್ನಪ್ಪ ಬಿನ್ ಹುಪ್ಪ ಹುಳ್ಳಿ 


ಸ್ವಂತ 


125 / ಎ. ಪಿ1 


6 .83 


ಖುಷ್ಠಿ 


115114 


129 


ನೀಲವ್ವ ತಾಯಿ ಅಂಬವ್ವ ಸಾ 
ಕಂಪಸಾಗರ 


ಸ್ವಂತ 


125 / ಎ. ಪಿ2 


02 - 10 


1. 36 


ಖುಷ್ಠಿ 


11514 


129 


ನರೇಶಕುಮಾರ ಬಿನ್ ಎಸ್ . 
ಪೆಕ್ಟಸುಬ್ಬಯ್ಯ 


ಸ್ವಂತ 


125 /2 


4.68 


ಖುಷಿ 


115114 


29 


ಎಸ್ . ಪೆಟ್ಟಸುಬ್ಬಯ್ಯ ಬಿನ್ 
ಸುಬ್ಬರಾಯಡು 


ಸ್ವಂತ 


125 / 3 


6 - 35 
00 - 15ಖ 
06 - 20 
05 - 00 
00 - 05ಖ 

04 - 35 
104 - 10 
007 - 35ಖ 
096 - 15 


3.50 


ಖುಷಿ 


115114 


129 


ఒట్టు 


ಘೋಷ್ಟಾರೆ 
ಒಟ್ಟು ಕ್ಷೇತ್ರ 


ಅ . ನಂ . 


ಗ್ರಾಮದ ಹೆಸರು 


ಖರಾಬು ಕ್ಷೇತ್ರ 


ನಿವ್ವಳ ಕ್ಷೇತ್ರ 


- 5 


2 
ಬಸಾಪೂರ 


07 - 35 


104 - 10 
104 - 10 


96- 15 
96 - 15 


| 


ಒಟ್ಟು 


07 - 35 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


೨೬೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಶನಿವಾರ, ಫೆಬ್ರವರಿ ೧೬ , ೨೦೧೩ ( ಮಾಘ ೨೭, ಶಕ ವರ್ಷ ೧೯೩೪) 

ನಂ . ೪೮೨ 
Part - III Bangalore , Saturday , February 16 , 2013 (Magha 27 , Shaka Varsha 1934 ) 

No. 482 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28(4) ರ ಮೇರೆಗೆ ಅಧಿಸೂಚನೆ 

ಸಂಖ್ಯೆ : ಸಿಐ 527 ಎಸ್ಪಿಕ್ಕೂ 2012 , ಬೆಂಗಳೂರು, ದಿನಾಂಕ : 15 .02. 2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ 1966 (ಕರ್ನಾಟಕ ಕಾಯ್ದೆ 1966) ( ಈ ಮುಂದೆ ಪ್ರಸ್ತುತ ಕಾಯ್ದೆ ಎಂದು ಹೇಳಲಾಗಿದೆ) ಕಲಂ 28 (1) ರನ್ವಯ ವಿಹಿತವಾಗಿರುವ ಅಧಿಕಾರದಡಿ ಅಧಿಸೂಚನೆ ಸಂಖ್ಯೆ: ಸಿಐ 
124 ಎಸ್‌ಪಿಕ್ಯೂ 2012 , ದಿನಾಂಕ: 19 . 03.2012 ( ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ) ರಂದು ಹೊರಡಿಸಿ, ದಿನಾಂಕ: 19.03.2012 ರಂದು ಪ್ರಕಟವಾದ ರಾಜ್ಯ ಪತ್ರದ ಪುಟ: 1 ರಿಂದ 4 ರವರೆಗೆ ( ಭಾಗ -3) ರಲ್ಲಿ 
ಕರ್ನಾಟಕ ಸರ್ಕಾರವು ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಕೈಗಾರಿಕಾ ಅಭಿವೃದ್ಧಿಗೋಸ್ಕರ ಅಂದರೆ, ಮೆ : ಬಿ. ಎಂ . ಎಂ . ಇಸ್ಪಾಟ್ ಲಿ. ವತಿಯಿಂದ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಸಲುವಾಗಿ ಸ್ವಾಧೀನಪಡಿಸಿಕೊಳ್ಳಲು ತನ್ನ 
ಉದ್ದೇಶವನ್ನು ಪ್ರಕಟಿಸಿತ್ತು. 

ಅದರಂತೆ ಪ್ರಸ್ತುತ ಕಾಯ್ದೆಯನ್ವಯ 28ರ ಉಪ ಕಲಂ (3) ರನ್ವಯ ಆದೇಶವನ್ನು ಹೊರಡಿಸಲಾಗಿದೆ ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಪ್ರಸ್ತುತ ಅಧಿಸೂಚನೆಯಲ್ಲಿಯೂ ಕಾಣಿಸಲ್ಪಟ್ಟಿವೆ ಹಾಗೂ 
ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆಯಾಗಿದೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966) ರ ಕಲಂ 28 ರ ಉಪ ಕಲಂ (4) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಉದ್ದೇಶಕ್ಕಾಗಿ ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರ್ಕಾರವು ಘೋಷಿಸಿದೆ. 

ಜಿಲ್ಲೆ : ಬಳ್ಳಾರಿ ತಾಲ್ಲೂಕು : ಹೊಸಪೇಟೆ ಹೋಬಳಿ : ಮರಿಯಮ್ಮನಹಳ್ಳಿ 

ಗ್ರಾಮ : ಡಾಣಾಪುರ 


ಚಕಬಂದಿ ( ಚತುಃಸೀಮೆ) 


9 


ರಿ. ಸ. 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸ್ವಾಧೀನಪಡಿಸುವ 

ವಿಸ್ತೀರ್ಣ 
( ಎ - ಗು೦) 


ಆಕಾರ 
( ರೂ - ಪೈ ) 


ಜಮೀನಿನ 
ತರಹ 


ಷರಾ 


R 


ನಂ . 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


|- 


5 


7 


| 


8 


10 


ಸ್ವಂತ 


52 / ಬಿ / 


1 - 27 


0 - 58 


52/2/ 

2 


52/ಎ ಪೈಕಿ 589 /ಎ /21 


4 | 


1. 11) ಈಡಿಗೆರ ಹುಲಿಗೆಮ್ಮ ಗಂಡ ಮಾನಪ್ಪ ( 0 - 71 ) 

2 ) ಈಡಿಗರ ಕರೆಹನಮಪ್ಪ ದಾಸಪ್ಪ (0 - 56) 
ಜಿ . ಲಕ್ಷ್ಮೀನಾರಾಯಣ ತಂದೆ ಜಿ . ಚಿನ್ನತಿಮ್ಮಪ್ಪ 


ಸ್ವಂತ 


52/ ಬಿ /2 


2 - 00 


0 - 90 


| 


ಖುಷಿ 


52 / ಬಿ/3 | 52 / ಬಿ / | 


589 / ಎ /21 


| 


47 


ಒಟ್ಟು | 


3 - 27 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೬೦೫ 


- :ಘೋಷ್ಟಾರೆ :: - 


ಅ . ನಂ . 


ಗ್ರಾಮದ ಹೆಸರು 


ಖರಾಬು ಕ್ಷೇತ್ರ 


ಒಟ್ಟು ಕ್ಷೇತ್ರ 

3 - 27 
_ 3 -27 


ನಿವ್ವಳ ಕ್ಷೇತ್ರ 

3 - 27 


ಡಾಣಾಪೂರ 


| 


- - - 


3 - 27 


ರ್೧ಟಕ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ , ಫೆಬ್ರವರಿ ೧೯ , ೨೦೧೩ ( ಮಾಘ ೩೦, ಶಕ ವರ್ಷ ೧೯೩೪) 
Bangalore , Tuesday , February 19 , 2013 (Magha 30 , Shaka Varsha 1934 ) 


ಭಾಗ – III 
Part – III 


ನಂ . ೪೯೮ 
_ No . 498 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28 (4)ರ ಮೇರೆಗೆ ಅಧಿಸೂಚನೆ 

ಸಂಖ್ಯೆ : ಸಿಐ 199 ಎಸ್ಪಿಕ್ಕೂ 2010, ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ 2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 1966) ( ಈ ಮುಂದೆ ಪ್ರಸ್ತುತ ಕಾಯ್ದೆ ಎಂದು ಹೇಳಲಾಗಿದೆ) ಕಲಂ 28(1) ರನ್ವಯ ವಿಹಿತವಾದ ಅಧಿಕಾರದಡಿ ಅಧಿಸೂಚನೆ 
ಸಂಖ್ಯೆ / ಸಿಐ / 43/ ಎಸ್ . ಪಿ. ಕ್ಯೂ /2009 ದಿನಾಂಕ:5 - 6 - 2009 ( ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ) ರಂದು ಹೊರಡಿಸಿ ದಿನಾಂಕ:8 - 6 - 2009 ರಂದು ಪ್ರಕಟವಾದ ರಾಜ್ಯ ಪತ್ರದ ಪುಟ 31 ರಿಂದ 87 ರವರೆಗೆ ( ಭಾಗ - 3) ರಲ್ಲಿ 
ಕರ್ನಾಟಕ ಸರಕಾರವು ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಮತ್ತು ಧಾರವಾಡ ತಾಲೂಕಿನ ಇಟಗಟ್ಟಿ ಗ್ರಾಮಗಳಲ್ಲಿ ಕೈಗಾರಿಕಾ ಪ್ರದೇಶಕೋಸ್ಕರ ಪ್ರಸ್ತುತ ಅಧಿಸೂಚನೆಯಲ್ಲಿ 
ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ತನ್ನ ಉದ್ದೇಶವನ್ನು ಪ್ರಕಟಿಸಿತ್ತು . 

ಅದರಂತೆ ಪ್ರಸ್ತುತ ಕಾಯ್ದೆಯನ್ವಯ 28 ರ ಉಪ ಕಲಂ ( 3) ರನ್ವಯ ಆದೇಶವನ್ನು ಹೊರಡಿಸಲಾಗಿದೆ. ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಪ್ರಸ್ತುತ ಅಧಿಸೂಚನೆಯಲ್ಲಿಯೂ ಕಾಣಿಸಲ್ಪಟ್ಟಿವೆ 
ಹಾಗೂ ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆಯಾಗಿದೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966 ) ರ ಕಲಂ 28 ರ ಉಪ ಕಲಂ (4) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಉದ್ದೇಶಕ್ಕಾಗಿ ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರಕಾರವು ಘೋಷಿಸಿದೆ. 


೨೬೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 

ಅನುಸೂಚಿ 
ಗ್ರಾಮ : 1. ಗಾಮನಗಟ್ಟಿ 2. ಇಟಿಗಟ್ಟಿ 

ತಾಲೂಕ: 1) ಹುಬ್ಬಳ್ಳಿ 2) ಧಾರವಾಡ 


ಜಿಲ್ಲೆ: ಧಾರವಾಡ 


ಚೆಕಬಂದಿ( ಚತು :ಶಿಮೆ ) 


9 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ರಿ . ಸ . ನಂ . 


ಸ್ವಾಧೀನ 
ಪಡಿಸುವ 
ವಿಸ್ತೀರ್ಣ 
ಎ - ಗುಂ 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


5 


| 


6 


| | 


8 


9 | 


10 


ಗ್ರಾಮ : ಗಾಮನಗಟ್ಟಿ 


ತಾಲ್ಲೂಕ: ಹುಬ್ಬಳ್ಳಿ 


1. ಅಬ್ದುಲ್‌ರಹಿಮಾನ್ ದರಗಾದ ಮುಗದ | 
2 . ಅಬ್ದುಲ್ ರಜಾಕ್ ಅಬ್ದುಲ್ ಖಾದರ ಮುಗದ 
3. ಶೌಕತಲಿ ಅಬ್ದುಲ್ ಖಾದರ್ ಮುಗದ 
4. ಶ್ರೀಕಾಂತ ಹನಮಂತಪ್ಪ ಮಲ್ಲೂರ 
5 . ಮಹ್ಮದನವರ ಇಮಾಮಸಾಬ ಹಸನಸಾಬ ಉರ್ಫ 
ಗಿಡ್ಡುಸಾಬ 6. ಮಹ್ಮದನವರ ಮಕ್ತುಮ ಹುಸೇನ 

ತಂ .ಸಣ್ಣಹುಸೇನ 7. ಕುಂಬಾರ ತಿಪ್ಪಣ್ಣ ತಂ , ಈರಪ್ಪ 
8. ಮಹ್ಮದನವರ ಕರೀಂಸಾಬ 9 .ಮಹ್ಮದನವರ 
- ದೊಡ್ಡರಾಜೇಸಾಬ 10 . ಮಹ್ಮದನವರ 
ಮಕ್ಕುಂಹುಸೇನ 11 . ಮಹ್ಮದನವರ ಖಲಂದರ 
12. ಮಹ್ಮದನವರ ಉಮರಲಿ ತಂ . ಅಲ್ಲಿಸಾಬ 
13. ಸಿದ್ದಿಕ ಅಬ್ದುಲ್ ರಹಿಮಾನ ತಂ . ಇಮಾಮಸಾಬ 
14. ಟಾಕಿವಾಲೆ ಶಂಷಾನಬೇಗಂ ಕೋಂ . ಅಬ್ದುಲ್ 

ಮುನಾಫ 15 . ಮಹದನವರ ಹಸನಸಾಬ ತಂ . . 
ಹುಸೇನಸಾಬ 16 . ಮಹ್ಮದನವರ ಶಂಷಾನಬೇಗಂ ಕೋಂ . 
ನಬಿಸಾಬ 17. ಮಹ್ಮದನವರ ಮಹ್ಮದಸಲೀಮ ನಬಿಸಾಬ 
18 . ಮಹ್ಮದನವರ ಮಹ್ಮದಲಿ ನಬಿಸಾಬ 
19 . ಗಾಮನಗಟ್ಟಿ ಪರೀದಾಬೇಗಂ ಹಜರತಬೇಗಂ 
20. ಹುಣಸಿಮರದ ಅಡಿವೆಪ್ಪ ನಿಂಗಪ್ಪ 
21. ಹುಣಸೀಮರದ ಬಸಪ್ಪ ನಿಂಗಪ್ಪ 
22 . ಬಸಲಿಂಗಪ್ಪ 23 ಮಹದೇವಪ್ಪ 
24 ಶಿವಮೂರ್ತಪ್ಪ 25 ಶಿದ್ರಾಮಪ್ಪ ತಂ . ಕರೆಪ್ಪ 
ಹುಣಸಿಮರದ 26 . ಬಸಮ್ಮ ಗಂಗಪ್ಪ ಗೊರವನಕೊಳ್ಳ 


ಸ್ವಂತ 


198ಪೈ 


12 -17 


ಖುಷ್ಠಿ 


197 
203 
202 


ತಾರೀಹಾಳ ಗಡಿ 


ಗೋಕುಲ 
ಗ್ರಾಮದ ಗಡಿ 


ರಸ್ತೆ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೬೦೭ 


27. ಕರಬಸಪ್ಪ 28 .ಮಡಿವಾಳಪ್ಪ ತಂ . ಗಂಗಪ್ಪ 
ಗೊರವನಕೊಳ್ಳ 
29. ನೀಲವ್ವ ಫಕ್ಕೀರಪ್ಪ ಗೊರವನಕೊಳ್ಳ 
30. ಗೀತಾ ಕರೆಪ್ಪ ವಾಲಿಕಾರ 
31 . ಕರೆಪ್ಪ 32. ಬಸವರಾಜ ತಂ . ಫಕ್ಕೀರಪ್ಪ 

ಗೊರವನಕೊಳ್ಳ 
33. ರಮೇಶ ಗಂಗಪ್ಪ ಗೊರವನಕೊಳ್ಳ 
34. ಗಂಗವ್ವ ಮಲ್ಲೇಶಪ್ಪ ತಿಮ್ಮಣ್ಣವರ 
35 . ಕರೆಮ್ಮ ಮುದಕಪ್ಪ ಮಾದರ 36 . ಕಮಲವ್ವ 
- ಪರಮೇಶ್ವರ ಕರ್ಲಕಟ್ಟಿ 
37. ಕರಬಸವ್ವ ಹನಮಂತಪ್ಪ ಸಿಂದೋಗಿ 
38. ಭರಮಪ್ಪ ಗದಿಗೆಪ್ಪ ಗೊರವನಕೊಳ್ಳ 
39. ಭೀಮಪ್ಪ ಭರಮಪ್ಪ ಗೊರವನಕೊಳ್ಳ 
40. ಗೊರವನಕೊಳ್ಳ ಹನಮಂತಪ್ಪ ತಂ . ಫಕ್ಕೀರಪ್ಪ 
41. . ಕರಿಯಪ್ಪ 42. ಬಸಪ್ಪ 
43 . ಕರಬಸಪ್ಪ ತಂ . ಹನಮಂತಪ್ಪ ಗೊರವನಕೊಳ್ಳ 


1. ದೇಸಾಯಿ ಮೋಹನರಾವ ತಂ . ವೆಂಕಟರಾವ 0 - 09 
2 . ಮಾಳಗಿ ಕರೆಪ್ಪ ತಂ . ಭೀಮಪ್ಪ 13 - 03 


ಸ್ವಂತ 


210 / 


13 -12 


9 - 96 


ಖುಷ್ಠಿ 


208 
212 


ಇಟಿಗಟ್ಟಿ 
ಗ್ರಾಮದ ಗಡಿ 


ಸುತಗಟ್ಟಿ ಗ್ರಾಮ 


209 
208 


% 


208 


ಅಂಗಡಿ ಈರಪ್ಪ ತಂ . ಶಿವಪ್ಪ 


ಸ್ವಂತ 


210 / 2 


4 - 02 


2 - 64 


ಖುಷಿ 


ಇಟಿಗಟ್ಟಿ 
ಗ್ರಾಮದ ಗಡಿ 


ಸುತಗಟ್ಟಿ ಗ್ರಾಮ 


209 
208 


212 


4 | ಶಿಗ್ಗಾಂವಿ ಈರಪ್ಪ ತಂ . ಬಸಪ್ಪ 


ಸ್ವಂತ 


210 /3ಅ 


3 - 24 
0 - 03 ಖ 

3 - 21 


2 - 29 


ಖುಷಿ 


ಇಟಿಗಟ್ಟಿ 
ಗ್ರಾಮದ ಗಡಿ 


208 
212 


ಸುತಗಟ್ಟಿ ಗ್ರಾಮ 


209 
208 


5 | ಶಿಗ್ಗಾಂವಿ ರಾಮಪ್ಪ ತಂ . ಬಸಪ್ಪ 


209 


ಸ್ವಂತ 


210 /3ಬ 


3 - 16 
0 - 01 ಖ 

3 - 15 


2- 20 


ಖುಷಿ 


ಇಟಿಗಟ್ಟಿ 
ಗ್ರಾಮದ ಗಡಿ 


208 
212 


| ಸುತಗಟ್ಟಿ ಗ್ರಾಮ 


208 


6 


| ಶಿಗ್ಗಾಂವಿ ಕರೆಪ್ಪ ತಂ . ಬಸಪ್ಪ 


| 


ಸ್ವಂತ 


210/3ಕ 


3 - 16 
0 - 01 ಖ 

3 - 15 


2 - 20 


ಖುಷಿ 


208 
212 


ಇಟಿಗಟ್ಟಿ 
ಗ್ರಾಮದ ಗಡಿ 


ಸುತಗಟ್ಟಿ ಗ್ರಾಮ 


209 
208 


೨೬೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


- 


3 


6 


| 


7 


ಇಟಿಗಟ್ಟಿ 


ಉಳ್ಳಿಗೇರಿ ದ್ಯಾಮವ್ವ ಕೋಂ . ಚನ್ನಬಸಪ್ಪ 


210 /3ಡ 


3 - 16 
0 - 01 ಖ 

3 - 15 


2- 20 


208 
212 


ಖುಷಿ 


ಸುತಗಟ್ಟಿ ಗ್ರಾಮ 


209 
208 


ಗ್ರಾಮದ ಗಡಿ 


ಮನಗುಂಡಿ ಶಂಕ್ರಪ್ಪ ತಂ . 


210 /39 / 


ಸ್ವಂತ 


1 - 00 


0 - 62 


ಖುಷಿ 


208 
212 


ಇಟಿಗಟ್ಟಿ 
ಗ್ರಾಮದ ಗಡಿ 


ಸುತಗಟ್ಟಿ ಗ್ರಾಮ 


209 
208 


ಶಿವಪ್ಪ 


208 


209 


ಉಳ್ಳಿಗೇರಿ ದ್ಯಾಮವ್ವ ಕೋಂ . ಚನ್ನಬಸಪ್ಪ 


ಸ್ವಂತ 


210 / 3 / 2 


2 - 24 
0 - 03 ಖ 

2 - 21 


1 - 66 


ಖುಷಿ 


ಇಟಿಗಟ್ಟಿ 
ಗ್ರಾಮದ ಗಡಿ 


ಸುತಗಟ್ಟಿ ಗ್ರಾಮ 


212 


208 


10 


211 / 


3 - 30 


2 - 09 


210 


212 


211 / 2 


211 / 2 


3 - 25 


2 - 03 


210 


212 


211 / 2 


ಸ್ವಂತ 
ಸ್ವಂತ 
ಸ್ವಂತ | 
ಸ್ವಂತ 
ಸ್ವಂತ 


211 /3 


3 - 25 


2 - 03 


210 


211 / 2 


ಖುಷಿ 
ಖುಷ್ಠಿ 
ಖುಷ್ಠಿ | 
ಖುಷಿ 
ಖುಷ್ಠಿ 
ಖಷ್ಠಿ 


3 - 25 


2 - 03 


210 


212 
212 
212 


211 /4 
211 /5 


ಸುತಗಟ್ಟಿ ಗಡಿ 
ಸುತಗಟ್ಟಿ ಗಡಿ | 
ಸುತಗಟ್ಟಿ ಗಡಿ 
ಸುತಗಟ್ಟಿ ಗಡಿ | 
ಸುತಗಟ್ಟಿ ಗಡಿ 
ಸುತಗಟ್ಟಿ ಗಡಿ | 
ಸುತಗಟ್ಟಿ ಗಡಿ | 


211 / 2 


| 


3 - 24 


2 - 02 


210 | 


211 / 2 


211 /6 


3 - 24 


2 - 02 


210 


212 


211 / 2 


ಸ್ವಂತ 


211/7 


3 - 24 


2 - 02 


ಖುಷಿ 


210 


212 


211 /2 


ಅವರಾದಿ ಕರಬಸಪ್ಪ ಕೆಂಚಪ್ಪ 
11 | ಅವರಾದಿ ಶಿವಮೂರ್ತೆಪ್ಪ ಕೆಂಚಪ್ಪ 
12 | ಅವರಾದಿ ಅಡಿವೆಪ್ಪ ಕೆಂಚಪ್ಪ 

ಅವರಾದಿ ಚನ್ನಬಸಪ್ಪ ಕೆಂಚಪ್ಪ 
14 | ಅವರಾದಿ ಪರಮೇಶ್ವರ ಉಳವಪ್ಪ 

ಅವರಾದಿ ಕುಶ ಉಳವಪ್ಪ 
16 | ಅವರಾದಿ ಲವ ಉಳವಪ್ಪ 

1. ಕರೆಪ್ಪ 4 - 20 2. ಕಲ್ಲಪ್ಪ 4 - 20 
3.ಶಿದ್ರಾಮಪ್ಪ 4 - 20 4, ಯಲ್ಲಪ್ಪ 5 - 00 5, ಶಿವಾನಂದ 

ತಂ .ಕರಬಸಪ್ಪ ಅವರಾದಿ 5 -00 
18 | ಬಾಗವಾನ ದೊಡ್ಡಮೀನಸಾಬ ತಂ . ಹಸನಸಾಬ 

ಬಾಗವಾನ ಪೀರಸಾಬ ಹಸನಸಾಬ 
ಬಾಗವಾನ ಸಣ್ಣಮೀನಸಾಬ ತಂ , ಹಸನಸಾಬ 
1. ದೊಡ್ಡ ಅಮೀನಸಾಬ 2. ಪೀರಸಾಬ 
3. ಸಣ್ಣಮೀನಸಾಬ 4 . ರಾಜೇಸಾಬ 5. ಇಮಾಮಸಾಬ 
6. ನನ್ನೆಸಾಬ ತಂ , ಹಸನಸಾಬ ಬಾಗವಾನ 


ಸ್ವಂತ 


212 


23 - 20 


11 - 05 


ಖುಷಿ 


213, 214 


ಸುತಗಟ್ಟಿ ಗಡಿ 


221 


213 


3 - 00 


1 - 68 


231 


212 


214 


ಸ್ವಂತ 
ಸ್ವಂತ 
ಸ್ವಂತ 


213 / 2 


2 - 37 


1 - 31 


ಖುಷಿ 
ಖುಷಿ 
ಖುಷ್ಠಿ 


231 


212 


ಸುತಗಟ್ಟಿ ಗ್ರಾಮ 
ಸುತಗಟ್ಟಿ ಗ್ರಾಮ 
ಸುತಗಟ್ಟಿ ಗ್ರಾಮ 


214 


213 / 3 


2 - 38 


1 - 32 


231 


212 


214 


ಸ್ವಂತ | 


214 


7 -36 


6 - 53 


231 


231 


212 


213 


215 


ಒಟ್ಟು 


114 - 35 
0 - 09ಖ 
114 - 26 


೨೬೦೯ 


| 


6 


| 


7 


9 


| 


| 8 | 
ತಾಲ್ಲೂಕ: ಧಾರವಾಡ 


ವಿಶೇಷ ರಾಜ್ಯ ಪತ್ರಿಕೆ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

| 3 | 4 | 5 

ಗ್ರಾಮ : ಇಟಗಟ್ಟಿ 
1. ಗಾಮನಗಟ್ಟಿ ಕರೆಪ್ಪ ಭೀಮಪ್ಪ 2. ಪೂಜಾರ ಬಸಪ್ಪ 
ತಂ . ಗದಿಗೆಪ್ಪ 3 . ಪೂಜಾರ ರಾಯಪ್ಪ ತಂ . ಗದಿಗೆಪ್ಪ 
4. ಪೂಜಾರ ಮುದಕಪ್ಪ ತಂ . ಗದಿಗೆಪ್ಪ 
5. ಪೂಜಾರ ತುಕಾರಾಮ ತಂ . ಭೀಮಪ್ಪ 
6. ಪೂಜಾರ ಕರೆಪ್ಪ ತಂ . ಭೀಮಪ್ಪ 

20 - 06 
7. ಪೂಜಾರ ರಾಮಪ್ಪ ತಂ . ಭೀಮಪ್ಪ 

ಸ್ವಂತ | 10 

0 - 07ಖ 
8. ಲಕ್ಕಪ್ಪನವರ ಅಕ್ಕವ್ವ ಕೋಂ . ಫಕ್ಕೀರಪ್ಪ 

19 - 39 
9. ಗಟ್ಟೂರ ಕರೆವ್ವ ಕೋಂ , ದೊಡ್ಡಪ್ಪ 10 . ಜಾಲಿಹಾಳ 
- ಗೌರವ್ವ ಕೋಂ . ಸೋಮಪ್ಪ 
11. ಹುಲೆಪ್ಪನವರ ಗಂಗವ್ವ ಕೋಂ , ರಾಮಪ್ಪ 
12. ಹುಲೆಪ್ಪನವರ ಹನಮವ್ವ ಕೋಂ .ಭರಮಪ್ಪ 
13 . ಪೂಜಾರ ಫಕ್ಕೀರಪ್ಪ ತಂ . ಭೀಮಪ್ಪ 


18 - 38 


| ಖುಷಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 


13 


| 


9 


| 


N 


2 


. 


ಕರಿಗಾರ ಶಿವಾನಂದ ತಂ . ಫಕ್ಕೀರಪ್ಪ 


ಸ್ವಂತ 


11 / 


1 - 19 


1 - 36 


ಖುಷಿ 


# 
7 


ಗಾಮನಗಟ್ಟಿ 
ಗ್ರಾಮದ ಗಡಿ 
ಗಾಮನಗಟ್ಟಿ 
ಗ್ರಾಮದ ಗಡಿ 


ಕರಿಗಾರ ಅಡಿವೆಪ್ಪ ತಂ . ಫಕ್ಕೀರಪ್ಪ 


ಸ್ವಂತ 


11 / 2 


1 - 19 


1 - 36 


ಖುಷ್ಠಿ 


??|N 


27 
| 
೧ 
- 


ಕರಿಗಾರ ಶಿವಾನಂದ ತಂ . ಫಕ್ಕೀರಪ್ಪ 


ಸ್ವಂತ 


11 / 4 


1 - 13 


1 - 22 


ಖಷ್ಠಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 


| 


| ಕರಿಗಾರ ಅಡಿವೆಪ್ಪ ತಂ . ಫಕ್ಕೀರಪ್ಪ 


ಸ್ವಂತ 


1 - 19 
0 - 02ಖ 
1 - 17 


1 - 30 


ಖುಷ್ಠಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 


N#7|8 


6 | ಕರಿಗಾರ ಅಡಿವೆಪ್ಪ ತಂ . ಫಕ್ಕೀರಪ್ಪ 


ಸ್ವಂತ 


1 - 19 


1 - 36 


ಖುಷ್ಠಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 


| 


ಕರಿಗಾರ ಶಿವಾನಂದ ತಂ . ಫಕ್ಕೀರಪ್ಪ 


ಸ್ವಂತ 


1 - 13 
0 - 03ಖ 
1 - 10 


1 - 14 


ಖುಷ್ಠಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 


12 


# 


8 | ಕರಿಗಾರ ಅಡಿವೆಪ್ಪ ತಂ . ಫಕ್ಕೀರಪ್ಪ 


1 - 13 
0 - 01ಖ 
1 - 12 


1- 20 


ಖುಷಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 


೨೬೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


3 


| 


6 


| 


7 


| ಕರಿಗಾರ ಅಡಿವೆಪ್ಪ ತಂ . ಫಕ್ಕೀರಪ್ಪ 


ಸ್ವಂತ 


- 11 /9 


1 - 13 
0 - 01ಖ 
1 - 12 


1 - 20 


ಖುಷಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 


12 


10 | ಕರಿಗಾರ ಅಡಿವೆಪ್ಪ ತಂ . ಫಕ್ಕೀರಪ್ಪ 


ಸ್ವಂತ 


11/10 


1 - 13 
0 - 01ಖ 
1 - 12 


1 - 20 


ಖುಷ್ಠಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 


11 


| ಕುಂದರಗಿ ಕಲ್ಲಪ್ಪ ತಂ . ಬಸಪ್ಪ 


ಸ್ವಂತ 


11/11 


1 - 19 


1 - 36 


ಖಷ್ಠಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 


ಸ್ವಂತ 


| 


11/12 


19 - 32 
0 - 08ಖ 
19 - 24 


20 -19 


ಖುಷ್ಠಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 


1. ಜಾಧವ ರಾಜಬಾ ತಂ . ಹನಮಂತಪ್ಪ 7 - 20 
2 . ಪೂಜಾರ ತುಕಾರಾಮ ತಂ . ಭೀಮಪ್ಪ 
3. ಜಾಧವ ಲಕ್ಷಣ ತಂ . ಹನಮಂತಪ್ಪ 2 - 00 
4. ದೇಸಾಯಿ ನಾರಾಯಣ ತಂ . ಹನಮಂತರಾವ 10 - 04 
1. ಇಟಿಗಟ್ಟಿ ಇಂದಿರಾಬಾಯಿ ತಂ . ಮಹಾರುದ್ರಪ್ಪ 
2 . ಇಟಿಗಟ್ಟಿ ಸುಕನ್ಯಾ ತಂ . ಮಹಾರುದ್ರಪ್ಪ 
3. ಇಟಿಗಟ್ಟಿ ನಾಗರತ್ನಾ ತಂ . ಮಹಾರುದ್ರಪ್ಪ 
4. ಇಟಿಗಟ್ಟಿ ವಿರೇಂದ್ರ ತಂ . ಮಹಾರುದ್ರಪ್ಪ 7 - 24 

| 
5. ಪತ್ತಾರ ಕೃಪಾವತಿ ತಂ . ವೀರಭದ್ರಪ್ಪ 
6. ಇಟಿಗಟ್ಟಿ ಈರಪ್ಪ ತಂ . ಮಾನಪ್ಪ 

11 - 00 


ಸ್ವಂತ 


| 


12 


| 


18 -24 


27 - 68 


ಖುಷಿ 


15 | ದೇಸಾಯಿ ನರಹರಿ ತಂ . ಹನಮಂತರಾವ 


ಸ್ವಂತ 


| 


13 / 


10 - 02 
0 - 03ಖ 
9 - 39 


7 - 79 


ಖುಷ್ಠಿ 


| 


12 


1. ಪೂಜಾರ ಗಂಗವ್ವ ಕೋಂ . ಭೀಮಪ್ಪ 
2 . ದೊಡವಾಡ ಯಲ್ಲವ್ವ ಕೋಂ , ಅಡಿವೆಪ್ಪ 
3. ಬೆಟಗೇರಿ ನಾಗವ್ವ ಕೋಂ . ಮಲ್ಲೇಶ 
4. ಪೂಜಾರ ಬಸವರಾಜ ಭೀಮಪ್ಪ 
5. ತಿಮ್ಮಪ್ಪನವರ ಕರೆವ್ವ ಕೋಂ . ಚನಬಸಪ್ಪ 
6. ಪೂಜಾರ ಮಾರುತಿ ತಂ . ಭೀಮಪ್ಪ 
7. ಪೂಜಾರ ಸಾವಕ್ಕ ತಂ . ಭೀಮಪ್ಪ 
8. ಪೂಜಾರ ಮಹದೇವಪ್ಪ ತಂ . ಭೀಮಪ್ಪ 
9. ಪೂಜಾರ ದುರ್ಗದ ಭೀಮಪ್ಪ 
10. ಪೂಜಾರ ಮಂಜುಳಾ ತಂ . ಭೀಮಪ್ಪ 
11 . ಪೂಜಾರ ಶಿದ್ದವ್ವ ಕೋಂ . ಶಿದ್ದಪ್ಪ 12 . ಪೂಜಾರ 
ಲಕ್ಷವ್ವ ತಂ . ಮುಶೆಪ್ಪ 13. ಪೂಜಾರ ಕರಬಸಪ್ಪ ತಂ . 
ಮುಶೆಪ್ಪ 14 . ಪೂಜಾರ ಹನಮಂತಪ್ಪ ತಂ . ಮುಶೆಪ್ಪ 


16 


ಸ್ವಂತ 


| 


13 /2 


10 - 29 
0 - 07ಖ 
10 - 22 


14 - 74 


ಖುಷ್ಠಿ/ 
ಬಾಗಾಯ್ತು/ 
ಸನಿತ 


| 


ರಸ್ತೆ 


15 


13 


ಎ 


ವ 


೨೬೧೧ 


- 8 


16,17 


8 , 9 


1713 


ವಿಶೇಷ ರಾಜ್ಯ ಪತ್ರಿಕೆ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

3 . 

4 . - 5 
17 | ಸರಕಾರಿ ಕೆರೆ 

ಸ್ವಂತ 14 9 - 25 
1.ಬಸನಕೊಪ್ಪ ರುದ್ರಯ್ಯಾ ಶಿವಲಿಂಗಯ್ಯಾ 10 - 00 
2. ರುದ್ರಯ್ಯಾ 3. ಈರಯ್ಯಾ 4. ಬಸಯ್ಯಾ 5. ಈರಪ್ಪಯ್ಯಾ 

10 - 28 
6.ಸಾಮಯ್ಯಾ 7.ಗುರಲಿಂಗಯ್ಯಾ ಶಿವಲಿಂಗಯ್ಯಾ 
ಬಸನಕೊಪ್ಪ 0 - 28 
1. ಜಾಧವ ಮಂಜುನಾಥ ತಂದೆ ಸಂಭಾಜಿ 

ಸ್ವಂತ 

5 - 24 
2. ಜಾಧವ ಶೇಷಪ್ಪ ತಂ . ಸಂಭಾಜಿ 
20 | ಜಾಧವ ರಾಜಬಾ ತಂ . ಹನಮಂತಪ್ಪ 

ಸ್ವಂತ 15 / 3 

8 - 00 


ಸ್ವಂತ 


11 - 00 


15 / 2 


5 - 40 


ಖುಷಿ 


21 


– 


8 - 67 


ಖುಷಿ 


2 ,1 


ರ 


21 | ರವೀಂದ್ರ ಹನಮಂತರಾವ ದೇಸಾಯಿ 


ಸ್ವಂತ 


16 / 


6 - 22 


7 - 53 


ಖುಷಿ 


ಹ 


ರ 


21 


| ನರಹರಿ ಹನಮಂತರಾವ ದೇಸಾಯಿ 


ಸ್ವಂತ 


16 / 2 | 


6 - 20 | 


7 - 48 


ಋಷ್ಠಿ 


ಈ 


| 


ಸ್ವಂತ 


| 


17ಪೈ 


15 - 33 
0 - 14ಖ 
15 - 19 


15 - 95 


ಖುಷಿ 


ಕೆರೆ 


13 


ಸರಕಾರ 1. ನಡುವಿನಮನಿ ಬಸವ್ವ ಕೋಂ .ದ್ಯಾಮಪ್ಪ 
2. ತಳವಾರ ಫಕ್ಕೀರವ್ವ ಕೋಂ . ದ್ಯಾಮಪ್ಪ 
3 . ಬಾಣದಾರ ಹನಮವ್ವ ಕೋಂ . ಪಾಂಡಪ್ಪ 
4 . ಗೋರಬಾಳ ಲಕ್ಷ್ಮವ್ವ ಕೋಂ . ಫಕ್ಕೀರಪ್ಪ 
5. ರೇವಡಿಹಾಳ ಶಾಂತವ್ವ ತಂ . ಅಡಿವೆಪ್ಪ 
6. ಶ್ಯಾನವಾಡ ಪಾರ್ವತೆವ್ವ ಕೋಂ . ಶಿವಪುತ್ರಯ್ಯ 5 
06 
7. ದೇಸಾಯಿ ನರಹರಿ ತಂ . ಹನಮಂತರಾವ 5 -06 
1. ಜಾಧವ ತಿರಕಪ್ಪ ತಂ . ಕೃಷ್ಣಪ್ಪ 
2. ಜಾಧವ ಕರೆಪ್ಪ ತಂ . ಕೃಷ್ಣಪ್ಪ 0 - 26 
3. ಜಾಧವ ನಾಗಪ್ಪ ತಂ . ಕೃಷ್ಣಪ್ಪ 2 - 07 


2 - 07 


ಸ್ವಂತ 


18 / ಅ 


5 - 00 


5 - 75 


ಖುಷ್ಠಿ | 


20 


| 


19 | 


24 | ಗಾಯಕವಾಡ ಸುರೇಶ ತಂ . ಖಂಡಪ್ಪ 


ಸ್ವಂತ 


18 / ಬ 


1 - 20 


1 - 27 


ಖುಷಿ 


17 
ರಸ್ತೆ, 17 


ಸ್ವಂತ 


18/2 


7 - 09 


| 


8 - 32 


ಋಷ್ಠಿ | 


| 


25 | ಜಾಧವ ಲಕ್ಷ್ಮಣ ತಂ . ಹನಮಂತಪ್ಪ 

1. ಗಾಯಕವಾಡ ಯಲ್ಲಪ್ಪ ತಂ . ಖಂಡಪ್ಪ 

2. ಗಾಯಕವಾಡ ಮಹದೇವಪ್ಪ ತಂ . ಖಂಡಪ್ಪ 
26 | 3. ಗಾಯಕವಾಡ ಸುರೇಶ ತಂ . ಖಂಡಪ್ಪ 

4. ಗಾಯಕವಾಡ ಬಸಪ್ಪ ತಂ . ಖಂಡಪ್ಪ 
5 . ಭಾವಿಕಟ್ಟಿ ನೀಲವ್ವ ಕೋಂ . ಕರೆಪ್ಪ 


ಊರು 


ಸ್ವಂತ 


| 


19 /1 


| 


4 -12 


4 - 95 


ಖುಷ್ಠಿ 


ರಸ್ಥೆ 


೨೬೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 

| 7 | 


6 . ಪಿಟಕನವರ ಶಾರದಾ ಕೋಂ . ವಾಸು 
7. ಶಿಂದೆ ಕರೆವ್ವಾ ಕೋಂ . ಜೋತಿಬಾ 
8. ಗಾಯಕವಾಡ ರಾಜವ್ವ ಕೋಂ . ಹನುಮಂತಪ್ಪ 
9. ಜಾನಕನವರ ಕರೆವ್ವ ಕೋಂ . ಬಸಪ್ಪ 
10. ಜಾಧವ ಸೋಮವ್ವ ಕೋಂ . ಮಾಂತೇಶ 
11. ತಾಯಣ್ಣವರ ಮಾದೇವಿ ಕೋಂ . ಬಸಪ್ಪ 
12 . ದಂಡಿನವರ ಭಾರತಿ ಕೋಂ . ಹನಮಂತಪ್ಪ 
13 . ಜಾಧವ ಸಾವಕ್ಕ ಕೋಂ . ಫಕ್ಕೀರಪ್ಪ 
14 . ಗಾಯಕವಾಡ ನೀಲವ್ವ ಕೋಂ . ನಾರಾಯಣ 
15 . ಚವ್ಹಾಣ ಸೋಮವ್ವ ಕೋಂ . ಸುರೇಶ 
16 . ಗಾಯಕವಾಡ ಮಂಗಳಾ ತಂದೆ ನಾರಾಯಣ 


ಊರು 


| ಗಾಯಕವಾಡ ಮಂಜು ತಂ . ಶಿವಪ್ಪ 


ಸ್ವಂತ 


19 /2ಅ 


1 - 03 


1 - 23 


ಖುಷ್ಠಿ 


#g 


28 | ಗಾಯಕವಾಡ ಗಣಪತಿ ತಂ . ಶಿವಪ್ಪ 


ಸ್ವಂತ | 


19 /2ಬ 


1 - 03 


1 - 23 


ಖುಷ್ಠಿ 


ಊರು 
1 


#g 


ಊರು 


1. ಗಾಯಕವಾಡ ರೇಣವ್ವ ಕೋಂ . ನಾರಾಯಣ 
2 . ಗಾಯಕವಾಡ ವಿಜಯಲಕ್ಷ್ಮಿ ತಂ . ನಾರಾಯಣ 
ಅಸದಾರ ತಾಯಿ ರೇಣವ್ವ 
ಗಾಯಕವಾಡ ರುಕ್ಕಿಣಿ ತಂ . ನಾರಾಯಣ ಅಸದಾರ | 
ತಾಯಿ ರೇಣವ್ವ 
4. ಗಾಯಕವಾಡ ನಿರ್ಮಲಾ ತಂ . ನಾರಾಯಣ 
ಅಸದಾರ ತಾಯಿ ರೇಣ 
5. ಗಾಯಕವಾಡ ಮಂಜಪ್ಪ ತಂ . ನಾರಾಯಣ ಅಸದಾರ 
ತಾಯಿ ರೇಣವ್ವ 


ಸ್ವಂತ 


19 /2ಕ 


| 


1- 03 | 


| 


1 - 23 


ಖಷ್ಠಿ 


ರಸ್ಥೆ 


| 


19 


ಊರು 


30 || ಗಾಯಕವಾಡ ಕಸ್ತೂರೆವ್ವ ಕೋಂ . ಈಶ್ವರ 


ಸ್ವಂತ 


19 /2ಡ 


1 - 04 


1 - 28 


ಖಷ್ಠಿ 


ಊರು 


ಸ್ವಂತ 


19/3 


4 - 12 


4 - 95 


ಖುಷಿ 


1.ಗಾಯಕವಾಡ ಸುಭಾಸ ತಂ . ಮಾರ್ತಾಂಡಪ್ಪ 2 - 06 
2.ಗಾಯಕವಾಡ ಫಕ್ಕೀರಪ್ಪ ತಂ . ಮಾರ್ತಾಂಡಪ್ಪ 
ಅಸದಾರ ಕೃಷ್ಣಪ್ಪ 2 - 06 
1. ಕೆಎಲ್‌ಆರ್‌ಸರಕಾರ 3 - 07 
2 . ಪೂಜಾರ ತುಕಾರಾಮ ತಂ . ಭೀಮಪ್ಪ 
3 . ಪೂಜಾರ ರಾಮಪ್ಪ ಭೀಮಪ್ಪ 
4. ಪೂಜಾರ ಫಕ್ಕೀರಪ್ಪ ತಂ . ಭೀಮಪ್ಪ 


ಸ್ವಂತ 


21 - 19 
0 - 04ಖ 
21 - 15 


31 - 79 


ಖುಷಿ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೬೧೩ 


5. ಲಕ್ಕಪ್ಪನವರ ಅಕ್ಕವ್ವ ಕೋಂ . ಫಕ್ಕೀರಪ್ಪ 
6. ಗಟ್ಟೂರ ಕರೆವ್ವ ಕೋಂ , ದೊಡ್ಡಪ್ಪ 
7. ಜಾಲೀಹಾಳ ಗೌರವ್ವ ಕೋಂ , ಸೋಮಪ್ಪ 
8, ಹುಲೆಪ್ಪನವರ ಗಂಗವ್ವ ಕೋಂ , ರಾಮಪ್ಪ 
9. ಪೂಜಾರ ಹನಮವ್ವ ಕೋಂ . ಭೀಮಪ್ಪ 
10 . ಪೂಜಾರ ಕರೆಪ್ಪ ತಂ . ಭೀಮಪ್ಪ 7 - 17 
11. ನಡುವಿನಮನಿ ಬಸವ್ವ ಕೋಂ .ದ್ಯಾಮಪ್ಪ 
12 . ತಳವಾರ ಫಕ್ಕೀರವ್ವ ಕೋಂ , ರಾಮಪ್ಪ 
13 . ಬಾಣದಾರ ಹನಮವ್ವ ಕೋಂ . ಪಾಂಡಪ್ಪ 
14 . ಗೋರಬಾಳ ಲಕ್ಷವ್ವ ಕೋಂ . ಫಕ್ಕೀರಪ್ಪ 
15 . ರೇವಡಿಹಾಳ ಶಾಂತವ್ವ ತಂ . ಅಡಿವೆಪ್ಪ 
16 . ಶ್ಯಾನವಾಡ ಪಾರ್ವತೆವ್ವ ಕೋಂ . ಶಿವಪುತ್ರಯ್ಯ 5 
24 
1. ಕೆಎಲ್ ಆರ್ ಸರಕಾರ 2. ದೇಸಾಯಿ ನಾರಾಯಣ 
ತಂ . ಹನಮಂತರಾವ 2 -30 
3. ಪಾಟೀಲ ಶಾಂತಾಬಾಯಿ ಕೋಂ . ಗಣೇಶ 7 - 23 
4. ತಳವಾರ ಗಂಗಪ್ಪ ತಂ . ಭೀಮಪ್ಪ 
5. ತಳವಾರ ಉರ್ಫ ನವಲೂರ ಕರೆಪ್ಪ ತಂ . ಯಲ್ಲಪ್ಪ 
6. ತಳವಾರ ಉರ್ಫ ನವಲೂರ ಶಿದ್ದಪ್ಪ ತಂ . ಯಲ್ಲಪ್ಪ 
7. ನವಲೂರ ನಾಗವ್ವ ಕೋಂ . ಹನಮಂತಪ್ಪ 
8. ವಾಲೀಕಾರ ಕರೆವ್ವ ಕೋಂ . ಯಲ್ಲಪ್ಪ 
9 . ನವಲೂರ ಬಸಪ್ಪ ತಂ . ಹನಮಂತಪ್ಪ 
10 . ನವಲೂರ ಮಂಜುನಾಥ ತಂ . ಹನುಮಂತಪ್ಪ 
11 . ನವಲೂರ ಶಿವಾನಂದ ತಂ . ಹನಮಂತಪ್ಪ 
12 . ಲಕ್ಕಪ್ಪನವರ ಮಹಾದೇವಿ ಕೋಂ . ಫಕ್ಕೀರಪ್ಪ 
13 . ನವಲೂರ ರವಿ ತಂ . ಹನಮಂತಪ್ಪ 14 - 24 
14 . ಮನಗುಂಡಿ ನಿಂಗಪ್ಪ ತಂ . ದ್ಯಾಮಪ್ಪ 
15. ಮನಗುಂಡಿ ಮಲ್ಲಪ್ಪ ತಂ . ದ್ಯಾಮಪ್ಪ 
16. ಶಿವಾನಂದ 3 - 09 
ವಿಶ್ವನಾಥ ತಂ . ಚನ್ನಪ್ಪ ಮನಗುಂಡಿ 
18 , ಮನಗುಂಡಿ ಶಿವಪ್ಪ ತಂ . ಕರೆಪ್ಪ 3 - 09 
19 . ಗಾಯಕವಾಡ ಸಂಭಾಜಿ 
20 . ಗಾಯಕವಾಡ ಭೀಮಪ್ಪ 
21. ಗಾಯಕವಾಡ ಸೋಮಪ್ಪ 


ಸ್ವಂತ 


21 


58 - 35 
0 - 18ಖ 
58 - 17 


89 - 24 


| 


ಖುಷ್ಠಿ 


| 


22 


| 


20 | 


| 


12 


17. 


ವಿಶೇಷ ರಾಜ್ಯ ಪತ್ರಿಕೆ 
6 || 


5 


| 


3 - 00 


3 - 09 


ಖುಷಿ | 


22 


20 | 


೨೬೧೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

3 _ 4 | 
22. ಗಾಯಕವಾಡ ಅರ್ಜುನಪ್ಪ ತಂ , ಯಶವಂತ 17 - 13 
23. ಸೈಯದ್ ಮಕ್ತುಂಸಾಬ ತಂ . ಮಹ್ಮದಸಾಬ 5 - 30 
24. ಮನಗುಂಡಿ ಮಡಿವಾಳಪ್ಪ ತಂ . ಶಿವಪ್ಪ 
25 . ಮನಗುಂಡಿ ನಿಂಗಪ್ಪ ತಂ , ರಾಮಪ್ಪ 7 - 00 
26 , ರಾಮಪ್ಪ ಪೀರೋಜಿ ಗಾಯಕವಾಡ 2 – 05 
1. ಸಾವಂತನವರ ಮಹ್ನದರಫೀಕ ತಂ . ಹುಸೇನಸಾಬ 
2 . ಸಾವಂತನವರ ಮಹ್ಮದಹನೀಫ ತಂ . ಹುಸೇನಸಾಬ 
3 . ಸಾವಂತನವರ ಹಜರೇಸಾಬ ತಂ . ಹುಸೇನಸಾಬ 

| ಸ್ವಂತ | 21/2 
4. ಸಾವಂತನವರ ಮಹ್ಮದಸಲೀಮ ತಂ . ಹುಸೇನಸಾಬ 
1 - 20 

5. 
ನಾಯಕ ರವಿ ತಂ . ಸೋಮನಾಥ 1- 20 
1. ಪೂಜಾರ ಕರೆಪ್ಪ ತಂ . ರಾಯಪ್ಪ 
2. ಪೂಜಾರ ಬಸಪ್ಪ ತಂ . ಗದಿಗೆಪ್ಪ 
3. ಪೂಜಾರ ರಾಯಪ್ಪ ಗದಿಗೆಪ್ಪ 
4. ಪೂಜಾರ ಮುದಕಪ್ಪ ಗದಿಗೆಪ್ಪ 
5. ಪೂಜಾರ ಹನಮವ್ವ ಕೋಂ . ಯಲ್ಲಪ್ಪ 
6. ಬೆಂಗೇರಿ ಪಾರವ್ವ ಕೋಂ . ಕರೆಪ್ಪ 

22 / ಅ + 
7. ತಳವಾರ ಕರೆವ್ವ ಕೋಂ . ಕಲ್ಲಪ್ಪ 
8. ಪೂಜಾರ ಭರಮವ್ವ ಕೋಂ . ಫಕ್ಕೀರಪ್ಪ 
9. ಪೂಜಾರ ಹನುಮಂತಪ್ಪ ತಂ . ಫಕ್ಕೀರಪ್ಪ 
10. ಪೂಜಾರ ಕರಬಸಪ್ಪ ತಂ . ಫಕ್ಕೀರಪ್ಪ 
11. ಪೂಜಾರ ಆನಂದ ತಂ . ಫಕ್ಕೀರಪ್ಪ 
12 . ಪೂಜಾರ ಮಹಾದೇವಿ ತಂ . ಫಕ್ಕೀರಪ್ಪ 
13 . ಪೂಜಾರ ಕರೆಪ್ಪ ತಂ . ಯಲ್ಲಪ್ಪ 
1. ಕೋಳಿ ಈರಪ್ಪ ತಂ . ಲಕ್ಷ್ಮಣ 

22 / ಕ 
ಕೋಳಿ ಮಾರುತಿ ತಂ . ಲಕ್ಷ್ಮಣ 
37 ಮದೂರಕರ ರಾಜೇಶ ತಂ . ರಾಮಚಂದ್ರ 

ಸ್ವಂತ 22 /2 


ಸ್ವಂತ 


19 -34 


15 - 67 


ಖುಷಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 


23 


ತಾರೀಹಾಳ 
ಗ್ರಾಮದ ಗಡಿ 


1ಬ 


* | ಸ್ವಂತ | 


2 - 33 


2 - 60 


ಖುಷಿ 


ತಾರೀಹಾಳ 
ಗ್ರಾಮದ ಗಡಿ 


3 - 24 


3 - 31 


ಖುಷಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 
ಗಾಮನಗಟ್ಟಿ 
ಗ್ರಾಮದ ಗಡಿ 
ಗಾಮನಗಟ್ಟಿ 
ಗ್ರಾಮದ ಗಡಿ 
ಗಾಮನಗಟ್ಟಿ 
ಗ್ರಾಮದ ಗಡಿ 


| ಮದೂರಕರ ವಿಠಲ ತಂ . ಲಕ್ಷ್ಮಣ 


| 


ಸ್ವಂತ | 22/3 | 


3-23 


| 3-29 


| ಖುಷಿ 


ತಾರೀಹಾಳ 
ಗ್ರಾಮದ ಗಡಿ 
ತಾರೀಹಾಳ 
ಗ್ರಾಮದ ಗಡಿ 
ತಾರೀಹಾಳ 
ಗ್ರಾಮದ ಗಡಿ 


39 | ಮದೂರಕರ ರಮೇಶ ತಂ . ಲಕ್ಷ್ಮಣ 


ಸ್ವಂತ 


22 / 4 


3 - 23 


3 - 29 


ಖುಷ್ಠಿ 


೨೬೧೫ 


ವಿಶೇಷ ರಾಜ್ಯ ಪತ್ರಿಕೆ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

| 3 | 4 | 5 
40 ಮದೂರಕರ ಶಿವಪ್ಪ ಉರ್ಫ ಶಿವಾಜಿ ತಂ . ದುರಗಪ್ಪ | ಸ್ವಂತ | 22 /5ಅ 2- 00 


| 


6 


| 


11 


1 - 84 


ಗಾಮನಗಟ್ಟಿ 
ಗ್ರಾಮದ ಗಡಿ 


- 


ಖುಷ್ಠಿ 


2³ 


ತಾರೀಹಾಳ 
ಗ್ರಾಮದ ಗಡಿ 


1. ಮದೂರಕರ ರಾಮಪ್ಪ ಉರ್ಪ ರಾಮಚಂದ್ರ 
- ತಂ . ದುರಗಪ್ಪ 
2 . ತಳವಾರ ದ್ಯಾಮವ್ವ ಕೋಂ . ಶಂಕ್ರಪ್ಪ 
3. ಗುಳೇದಗುಡ್ಡ ಕಲ್ಲವ್ವ ಕೋಂ , ದ್ಯಾಮಣ್ಣ 
4. ಬಾಣದಾರ ಗಿರಿಜವ್ವ ಕೋಂ . ಗಂಗಪ್ಪ 
5. ತಳವಾರ ಮಲ್ಲಿಕಾರ್ಜುನ ಸಕ್ರಪ್ಪ 
6. ತಳವಾರ ಸುರೇಶ ತಂ , ಸಕ್ರಪ್ಪ 
7. ಬ್ಯಾಟಿ ಫಕ್ಕೀರವ್ವ ಕೋಂ . ತಿಪ್ಪಣ್ಣ 
8. ತಳವಾರ ಕರೆವ್ವ ಕೋಂ . ಫಕ್ಕೀರಪ್ಪ 


ಸ್ವಂತ 


22 /5 / 


| 


4 - 00 


| 


3 - 68 


| ಖುಷಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 


- 


23 


| 


ತಾರೀಹಾಳ 
ಗ್ರಾಮದ ಗಡಿ 


42 | ಬೆಂಗೇರಿ ಫಕ್ಕೀರಪ್ಪ ತಂ . ಕರೆಪ್ಪ 


ಸ್ವಂತ 


22 /5 /2 


3 - 00 


2 - 76 


ಖುಷ್ಠಿ 


ತಾರೀಹಾಳ 
ಗ್ರಾಮದ ಗಡಿ 


ಗಾಮನಗಟ್ಟಿ 
ಗ್ರಾಮದ ಗಡಿ 
ಗಾಮನಗಟ್ಟಿ 
ಗ್ರಾಮದ ಗಡಿ 


43 


ಸ್ವಂತ 


22 /5ಬ / 2 


2 - 00 


0 - 84 


ಖಷ್ಠಿ 


ಮಧೂರಕರ ರಾಮಪ್ಪ ಉರ್ಫ ರಾಮಚಂದ್ರ ತಂ . 
ದುರ್ಗಪ್ಪ 
ದಾಸರ ಅರ್ಜುನ ತಂ . ಮಲ್ಲಪ್ಪ 
ಬೆಂಗೇರಿ ಫಕ್ಕೀರಪ್ಪ ತಂ . ಕರೆಪ್ಪ 


44 


24 


11 - 05 


15 - 25 


ಖುಷಿ 


20. 23 


ಸ್ವಂತ 
ಸ್ವಂತ 


ತಾರೀಹಾಳ 
ಗ್ರಾಮದ ಗಡಿ 

23 
ತಾರೀಹಾಳ 
ಗ್ರಾಮದ ಗಡಿ 


25 / ಅ 


2 - 00 


1 - 24 


ಖುಷಿ 


24 


19 .20. 24 


ಸ್ವಂತ 


3 - 05 - 08 


4 - 70 


| ತಳವಾರ ಫಕ್ಕೀರಪ್ಪ ಕರೆಪ್ಪ 
47 | ತಳವಾರ ಬಸಪ್ಪ ತಂ . ನಿಂಗಪ್ಪ 


25 / ಬ 

25 /2 
26/2ಕ/ 


ಖುಷ್ಠಿ 
ಖುಷ್ಠಿ 


19 ,26, 20 
19,26 , 20 


ಸ್ವಂತ 


5 - 05 - 08 | 


6 - 18 


48 | ಗಾಯಕವಾಡ ಶೇಖಪ್ಪ ತಂ . ಶಿವಪ್ಪ 


ಸ್ವಂತ 


0 - 11 


00 - 51 


3ಬ 


ಖುಷಿ 


49 


ಹೊಂಗಲ ಗೀರಿಶ ತಂದೆ ಯಲ್ಲಪ್ಪ 


ಸ್ವಂತ 


26 /2ಕ / 

3ಕ 


0 - 11 


00 - 51 


ಖುಷ್ಠಿ 


50 | ಶೇಜವಾಡಕರ ರವಿಕಾಂತ ತಂದೆ ಪ್ರಭಾಕರ 


ಸ್ವಂತ 


26 /2ಅ/3 


06 - 18 


09 - 91 


ಖುಷಿ 


51 | ಕಿಲ್ಲೇದಾರ ರಾಜೇಸಾಬ ತಂದೆ ಹುಸೇನಸಾಬ 


ಸ್ವಂತ 


26/2ಅ/4 


01 - 00 


01- 53 


ಖುಷ್ಠಿ 


52 | ಕೋರಿಮೀನಾಕ್ಷಿ ಕೋಂ ಮೇಘರಾಜ 


ಸ್ವಂತ 


26 /2ಅ/ 5 


01 - 00 


01 - 53 


ಖುಷಿ 


೨೬೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


3 


26 /2ಕ/ 


53 | ಶೇಜವಾಡಕರ ದತ್ತಾತ್ರೇಯ ತಂದೆ ಪ್ರಭಾಕರ 


01 - 08 | 


02 - 53 


ಖುಷಿ 


28 


3 


ಸ್ವಂತ 


26/2ಕ / 2 


01 - 30 


03 - 28 


ಖುಷಿ 


28 


ರಸ್ತೆ 


ಸ್ವಂತ 


| 26 / ಬ / ಪಿ1 | 


11 - 33 
00 - 02 ಖ 

11 - 31 


| 


13 - 63 


| 
ಖುಷ್ಟಿ | 

| 


24 
23 


28 


೧) 


1) ಗಾಯಕವಾಡ ರೇವಣವ್ವ 

ಕೋಂ . ಮಾರ್ತಾಂಡಪ್ಪ 0 - 21 
2) ಹೊಂಗಲ ಗಿರೀಶ ತಂದೆ 
- ಯಲ್ಲಪ್ಪ 00 - 09 
3 ) ಕೌಜಗೇರಿ ಉಮೇಶಗೌಡ ತಂದೆ ಚಂದ್ರಶೇಖರಗೌಡ 

01 - 00 
1) ಸತ್ತೂರ ದೇವರಾಯಪ್ಪ ತಂದೆ ಹನುಮಂತಪ್ಪ 
2) ಸತ್ತೂರ ಧರ್ಮಪ್ಪ ತಂದೆ ಹನುಮಂತಪ್ಪ 
3) ಸತ್ತೂರ ಸಂಗಪ್ಪ ತಂದೆ ಹನುಮಂತಪ್ಪ 
4 ) ಸತ್ತೂರ ಶಂಕ್ರಪ್ಪ ತಂದೆ ಹನುಮಂತಪ್ಪ 
5) ಸತ್ತೂರ ಪುಂಡಲೀಕಪ್ಪ ತಂದೆ ಹನುಮಂತಪ್ಪ 
6) ಸತ್ತೂರ ಕರೆಪ್ಪ ತಂದೆ ಹನುಮಂತಪ್ಪ 
1) ಸತ್ತೂರ ದೇವರಾಯಪ್ಪ ತಂದೆ ಹನುಮಂತಪ್ಪ 
2) ಸತ್ತೂರ ಧರ್ಮಪ್ಪ ತಂದೆ ಹನುಮಂತಪ್ಪ 
3) ಸತ್ತೂರ ಸಂಗಪ್ಪ ತಂದೆ ಹನುಮಂತಪ್ಪ 
4) ಸತ್ತೂರ ಶಂಕರಪ್ಪ ತಂದೆ ಹನುಮಂತಪ್ಪ 
5) ಸತ್ತೂರ ಪುಂಡಲೀಕಪ್ಪ ತಂದೆ 
6) ಸತ್ತೂರ ಕರೆಪ್ಪ ತಮದೆ ಹನುಮಂತಪ್ಪ . 
1) ಗಾಯಕವಾಡ ಶಾಮವ್ವ ಕೋಂ . ಮಾನಪ್ಪ 
ಅ.ಸ. ದಾರರು ಮತ್ತು 3ನೇ ಶೃಮವ್ವ 
2) ಗಾಯಕವಾಡ ಮೌನೇಶ್ವರ ತಂದೆ ಮಾನಪ್ಪ 
3) ಗಾಯಕವಾಡ ಪದ್ಮವ್ವ ತಂದೆ ಮಾನಪ್ಪ 
4) ಗಾಯಕವಾಡ ಬಸವ್ವ ತಂದೆ ಮಾನಪ್ಪ 00 - 15 
5) ಶೇಜವಾಡಕರ ದತ್ತಾತ್ರೇಯ ತಂದೆ ಪ್ರಭಾಕರ 1- 15 
1) ಸೊಳೆಬಾಬಿ ರಮೇಶ ತಂದೆ ನಿಂಗಪ್ಪ 00 - 16 
2 ) ಅಗ್ನಿಹೋತ್ರಿ ಶುಭಾಂಗಿ ಕೋಂ . ಅಮಿತಾಬ 01 -14 
1) ಗಾಯಕವಾಡ ಬಸವಂತಪ್ಪ ತಂದೆ ಶಿವಪ್ಪ 01 - 06 
2) ಸೊಳೆಬಾಬಿ ರಮೇಶ ತಂದೆ ನಿಂಗಪ್ಪ 00 -24 


ಸ್ವಂತ 


26/ 2 


04 - 00 


09 - 60 


ಖುಷಿ 


26/ 2ಕರ 


01 - 30 


03 - 28 


28 


ಸ್ವಂತ 


26 /2ಕ/5 


ರ 


01 - 30 


03 - 28 


ಖುಷ್ಠಿ 


28 


27° 


ಸ್ವಂತ 


26 /26 /6 


01 - 30 


03 - 42 


ಖುಷಿ 


28 


27 


2 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೬೧೭ 


1) ಹೊಂಗಲ ಗೀರಿಶ ತಂದೆ ಯಲ್ಲಪ್ಪ 0 -15 
2) ಅಗ್ನಿಹೋತ್ರಿ ಶುಭಾಂಗಿ ಕೋಂ ಅಬಿತಾಬ 01- 15 


ಸ್ವಂತ 


26 /2ಕ /4 


01 - 30 


03 - 28 


ಖುಷ್ಠಿ 


65 


| ಶೇಜವಾಡಕರ ದತ್ತಾತ್ರೇಯ ತಂದೆ ಪ್ರಭಾಕರ 


ಸ್ವಂತ 


26/2ಅ/ 


00 - 30 


01 -15 


ಋಷ್ಠಿ 


ಶೇಜವಾಡಕರ ದತ್ತಾತ್ರೇಯ ತಂದೆ ಪ್ರಭಾಕರ 


ಸ್ವಂತ 


26/2ಅ/2 


00 - 30 


01 - 15 


ಖುಷಿ 


1) ಗಾಯಕವಾಡ ಭಾಗಿರತಿ ಕೋಂ ವಿಷ್ಣಪ್ಪ. 
2 ) ಗಾಯಕವಾಡ ರಾಮಚಂದ್ರ ತಂದೆ ವಿಷ್ಣಪ್ಪ 
3) ರಂಗೋಜಿ ಸುಮಿತ್ರಾ ಕೋಂ . ಮಲ್ಲೇಶಿ. 
4) ಕದಂ ರತ್ನವ್ವ ಕೋಂ . ಶಿವಾಜಿ 
5) ಗಾಯಕವಾಡ ನಕುಲ ತಂದೆ ವಿಷ್ಣಪ್ಪ . 
6) ದೇಸಾಯ ನೀಲವ್ವ ಕೋಂ . ಮಹಾದೇವ. 
7) ಸಾಮನಕೊಪ್ಪ ಚಂದ್ರವ್ವ ಕೋಂ . ಬಸು. 
8) ಪವಾರ ತುಳಸವ್ವ ಕೋಂ ಬಾಳಪ್ಪ . 


ಸ್ವಂತ 


26 /2ಡA. 


05 - 05 . 


07 - 49 


ಖಷ್ಠಿ 


28 


ರಕ್ತ 


68 | 


ಗಾಯಕವಾಡ ಶಂಕ್ರಪ್ಪ ತಂದೆ ರಾಜಬಾ 


ಸ್ವಂತ 


26 /2ಡ/2 


05 - 05 


07 - 07 


ಖುಷಿ 


69 | 


ಗಾಯಕವಾಡ ನಾರಾಯಣ ತಂದೆ ಮಹಾದೇವಪ್ಪ. 


| ಸ್ವಂತ | 


26/2ಡ/3 


06 - 10 


08 - 63 


ಖುಷಿ 


27 


70 | 


ನಾಯಕ ಶಶಿಕಲಾ ಕೋಂ .ರವಿ ಯರ್ಫ ರವೀಂದ್ರನಾಥ. 


27 /17 


01 - 21 


01 - 24 


ಖುಷ್ಠಿ 


ತಾರೀಹಾಳ 
ಗ್ರಾಮದ ಗಡಿ 


ನಾಯಕ ಶಶಿಕಲಾ ಕೋಂ . ರವಿ ಉರ್ಪ ರವೀಂದ್ರನಾಥ. 


ಸ್ವಂತ 


27 /1ಕ 


04 - 16 


03 - 52 


ಖುಷಿ 


ತಾರೀಹಾಳ 
ಗ್ರಾಮದ ಗಡಿ 


ನಾಯಕ ರವಿ ಉರ್ಫ ರವೀಂದ್ರನಾಥ ತಂದೆ 
ಸೋಮನಾಥ 


ಸ್ವಂತ 


27 /2ಡ 


02 - 00 


01 - 62 


ಖುಷಿ 


ತಾರೀಹಾಳ 
ಗ್ರಾಮದ ಗಡಿ 


1) ಅಮ್ಮಿನಬಾವಿ ಸಂಜಯ ತಂದೆ ವಸಂತ. 
2) ರೋಗವರ ನಾಗಪ್ಪ ತಂದೆ ಶಿವಪ್ಪ 
3) ಈರಪ್ಪ ತಂದೆ ಶಿವಪ್ಪ 
4) ದೇವಕಾತೆ ಕರೆವ್ವ ಕೋಂ ಯಲ್ಲಪ್ಪ 1 -18 


ಸ್ವಂತ 


27 ಬಪೈ 


1 - 18 


ಖುಷಿ 


ತಾರೀಹಾಳ 
ಗ್ರಾಮದ ಗಡಿ 


೨೬೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


1) ಖಂಡಕಾರ ನಾಗಪ್ಪ ತಂದೆ ಮಹಾದೇವಪ್ಪ 
2 ) ಖಂಡಕಾರ ಪಾರ್ವತಿ ಕೋಂ ಕರಿಯಪ್ಪ 
3) ಇಂಗಳಹಳ್ಳಿ ಯಲ್ಲವ್ವ ಕೋಂ ಶಿವಾಜಿ. 
4) ಸುಟಕೇನವರ ಗಂಗವ್ವ ಕೋಂ ಅರ್ಜುನ 
5) ಕಟ್ಟೇಕಾರ ಶಂತವ್ವ ಕೋಂ ಹುಚ್ಚಪ್ಪ 
6) ಜೋತಿ ಗಿರಿಜಾ ಕೋಂ . ಸಂಜು 
7) ಖಂಡೇಕಾರ ದೇವೆಂದ್ರಪ್ಪ ತಂದೆ ಕರಿಯಪ್ಪ 
8) ಖಂಡೇಕಾರ ಕರಿಯಪ್ಪ ತಂದೆ ಮಹಾದೇವಪ್ಪ 
9) ಖಂಡೇಕಾರ ಸರಸ್ವತಿ ಕೋಂ ಹನುಮಂತಪ್ಪ 
10) ಕಟ್ಟೆಕಾರ ಚಂದ್ರವ್ವ ಕೋಂ ಮುದಕಪ್ಪ 
11 ) ಖಂಡೇಕಾರ ಅಣ್ಣಪ್ಪ ತಂದೆ ಹನುಮಂತಪ್ಪ 
12 ) ಜಯಮ್ಮನವರ ಅನಸೂಯ ಕೋಂ ಮಹಾದೇವಪ್ಪ . 
13 ) ಕೋಟೆನವರ ಮಾದೇವಿ ಕೋಂ ಜಗನ್ನಾಥ. 
14) ಖಂಡೇಕಾರ ಮಂಜುನಾಥ ತಂದೆ ಹನುಮಂತಪ್ಪ 
15 ) ಖಂಡೇಕಾರ ಸಿದ್ದಪ್ಪ ತಂದೆ ಹನುಮಂತಪ್ಪ 
16) ಖಂಡೇಕಾರ ಮಹಾದೇವಪ್ಪ ತಂದೆ ಹನುಮಂತಪ್ಪ 


ಸ್ವಂತ 


| 


27 /2 


| 


08 - 00 


| 


12 -18 


| 


ಖುಷಿ 


| 


23 


| 


25 


ತಾರೀಹಾಳ 
ಗ್ರಾಮದ ಗಡಿ 


15 | 


ಕೋರಿ ಮೀನಾಕ್ಷಿ ಕೋಂ ಮೇಘರಾಜ 


ಸ್ವಂತ 


28 


3 - 19 


04 - 01 


ಖುಷಿ 


ತಾರೀಹಾಳ 
ಗ್ರಾಮದ ಗಡಿ 


ಕೋರಿ ಮೀನಾಕ್ಷಿ ಕೋಂ ಮೇಘರಾಜ 


76 . 


ಸ್ವಂತ 


2 - 32 


03 - 22 


ಖುಷಿ 


28 


ತಾರೀಹಾಳ 
ಗ್ರಾಮದ ಗಡಿ 


1) ಸರಕಾರ 
2) ಹೆಬ್ಬಳ್ಳಿ ನಿಂಗಪ್ಪ ತಂದೆ ಕರೆಪ್ಪ 
3) ಹೆಬ್ಬಳ್ಳಿ ಬಸಪ್ಪ ತಂದೆ ಕರೆಪ್ಪ 
4) ಹೆಬ್ಬಳ್ಳಿ ಮಹಾದೇವಪ್ಪ ಕರೆಪ್ಪ 
5) ಹೆಬ್ಬಳ್ಳಿ ಶಿವಾನಂದ ಯಲ್ಲಪ್ಪ 
6) ಹೆಬ್ಬಳ್ಳಿ ರವಿ ತಂದೆ ಯಲ್ಲಪ್ಪ ಅಸತಾಯಿ ನಿಂಗವ್ವ 
7) ರೋಣಗೋವಿಂದ ತಂದೆ ಭೀಮರಾವ 
8) ಹೆಬ್ಬಳ್ಳಿ ಸಂಗವ್ವ ಕೋಂ ಭೀಮಪ್ಪ 


ಸ್ವಂತ 


| 


30 


10 - 00 
00 - 01ಖ 
09 - 39 


14 - 70 


| 


ಖುಷಿ 


| 


25 


| 


31 


| 


26 


| 


28 


+ 


ಊರು 


78 | ದೇಸಾಯಿ ಹಣಮಂತರಾವ ತಂದೆ ನಾರಾಯಣರಾವ 


ಸ್ವಂತ 


31 /2ಅ 


00 - 32ಖ 
00 - 01 
00 - 31 


00 - 89 


ಖುಷಿ 


| 


30 


| 


33 


1 


28 


26 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೬೧೯ 


5 


7 


. 


10 


10 


ಊರು 


79 | ರೋಣ ಗೋವಿಂದ ತಂದೆ ಭೀಮರಾವ 


31/2ಕ 


04 - 02 
00 - 09ಖ 
03 - 33 


05 -76 


ಖುಷಿ 


26 


2 - 22 


ಊರು 


80 | ದೇಸಾಯಿ ರವೀಂದ್ರ ತಂದೆ ಹನುಮಂತಪ್ಪ 


ಸ್ವಂತ 


31 /2ಬ 


0 - 04ಖ 


4 - 17 


ಖುಷಿ 


26 


2 -18 


ಊರು. 


81 | ರೋಣಗೋವಿಂದ ತಂದೆ ಭೀಮರಾವ 


ಸ್ವಂತ 


31 /3 


1 - 14 


1 -56 


ಖುಷ್ಠಿ 


26 


82 | ಕೋರಿಮೀನಾಕ್ಷಿ ಕೋಂ .ಮೇಘರಾಜ 


ಸ್ವಂತ 


32 


2 - 34 


3 - 28 


ಖುಷ್ಠಿ 


ಊರು 
26 


83 | 


ಪಾಟೀಲ ಸಿದ್ದನಗೌಡ ತಂದೆ ಬಸಪ್ಪ 


ಸ್ವಂತ 


33 / ಅ 


1 - 30 


2 - 63 


ಖುಷಿ 


ಊರು 
26 


84 ಗಿರೆಡ್ಡಿ ಸದಾಶಿವರೆಡ್ಡಿ ಕೃಷ್ಣರೆಡ್ಡಿ 


ಸ್ವಂತ 


33 / u / 


0 - 06 


0 - 23 


ಖುಷ್ಠಿ 


ಊರು 
26 


ಊರು 


33 / ಬ / 2 


0 - 06 


0 - 23 


ಖುಷ್ಠಿ 


26 


85 | ಗಿರೆಡ್ಡಿ ಸದಾಶಿವರೆಡ್ಡಿ ಕೃಷ್ಣರೆಡ್ಡಿ 

1. ಗಾಯಕವಾಡ ರೇಣವ್ವ ಕೋಂ ನಾರಾಯಣ 
86 | 2. ವಿಜಯಲಕ್ಷ್ಮಿ 3. ರುಕ್ಕಿಣಿ 4. ನಿರ್ಮಲಾ 

5. ಮಂಜುನಾಥ ತಾಯಿ ರೇಣವ್ವ 
87 | ಕಸ್ತೂರೆವ್ವ ಈಶ್ವರ ಗಾಯಕವಾಡ 


ಊರು 


ಸ್ವಂತ 


33/ u /3 


0 - 07 


0 -25 


ಖುಷಿ 


| 


ಸ್ವಂತ 


33 / ಬ / 4 


00 - 06 


0 - 23 


ಖುಷಿ 


88 


| 


ಪಾಟೀಲ ಸಿದ್ದನಗೌಡ ತಂ . ಬಸಪ್ಪ 


ಸ್ವಂತ 


33 / ಕ 


1 - 10 


2 - 03 


ಖುಷಿ 


ತಾರೀಹಾಳ 
ಗ್ರಾಮದ ಗಡಿ 
ತಾರೀಹಾಳ 
ಗ್ರಾಮದ ಗಡಿ 
ತಾರೀಹಾಳ 
ಗ್ರಾಮದ ಗಡಿ 


89 | 


ಗಾಯಕವಾಡ ಮಂಜು ತಂ . ಶಿವಪ್ಪ 


ಸ್ವಂತ 


33ಗಿಡ / 


0 - 31 


1 - 16 


ಖುಷ್ಠಿ 


90 | ಗಾಯಕವಾಡ ಗಣಪತಿ ತಂ . ಶಿವಪ್ಪ 


ಸ್ವಂತ 


33 /lಡ/2 


0 - 31 


1 - 16 


ಖುಷಿ 


ತಾರೀಹಾಳ 
ಗ್ರಾಮದ ಗಡಿ 


91 


) 


1. ಗಾಯಕವಾಡ ರೇಣವ್ವ ಕೋಂ ನಾರಾಯಣ 
2. ವಿಜಯಲಕ್ಷ್ಮಿ 3. ರುಕ್ಕಿಣಿ 4. ನಿರ್ಮಲಾ 
5. ಮಂಜುನಾಥ ತಾಯಿ ರೇಣವ್ವ 


ಸ್ವಂತ 


33 /ಗಿಡ/3 


0 - 30 


1 - 13 


ಖುಷಿ 


ತಾರೀಹಾಳ 
ಗ್ರಾಮದ ಗಡಿ 


೨೬೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


1 ] 


92 | ಕಸ್ತೂರೆವ್ವ ಈಶ್ವರ ಗಾಯಕವಾಡ 


ಸ್ವಂತ 


33 /lಡ/4 


0 - 30 


1 - 13 


ಖುಷಿ 


ತಾರೀಹಾಳ 
ಗ್ರಾಮದ ಗಡಿ 


93 | ಪಾಟೀಲ ಸಿದ್ದನಗೌಡ ತಂ . ಬಸಪ್ಪ 


ಸ್ವಂತ 


33/2M 


2 - 06 


3 - 22 


ಖುಷ್ಠಿ 


ತಾರೀಹಾಳ 
ಗ್ರಾಮದ ಗಡಿ 


1. ಮಾದೇವಪ್ಪ 
2 . ಸುರೇಶ ತಂ . ಖಂಡಪ್ಪ ಗಾಯಕವಾಡ 6 - 02 
3. ಪಾಟೀಲ ಶಿದ್ದನಗೌಡ ತಂ .ಬಸಪ್ಪ 1- 07 


ಸ್ವಂತ 


33 /2ಬ 


7 - 09 


11 -15 


ಖುಷಿ 


ತಾರೀಹಾಳ 
ಗ್ರಾಮದ ಗಡಿ 


95 


ಅಶೋಕ ಸ್ವಾಮಿಸಾ ಮೆಹರವಾಡೆ 


ಸ್ವಂತ 


33 / 3ಅ 


2 - 10 


3 - 38 


ಖುಷ್ಠಿ 


ತಾರೀಹಾಳ 
ಗ್ರಾಮದ ಗಡಿ 


ಸ್ವಂತ 


33 /3ಬ 


4 - 18 


6 - 83 


| 


ಖುಷಿ 


| 


31 


34 


| 


32 


ತಾರೀಹಾಳ 
ಗ್ರಾಮದ ಗಡಿ 


1. 1.ಕೃಷ್ಣಪ್ಪ 2. ಸುಭಾಸ 3 . ಫಕ್ಕೀರಪ್ಪ 
4. ಮಡಿವಾಳಪ್ಪ ಗಾಯಕವಾಡ 1- 19 
2. ಹನಮಂತಪ್ಪ ತಂ . ಮಾರ್ತಾಂಡಪ್ಪ 0 -18 
3. ರಟ್ಟಿಹಳ್ಳಿ ಚಿದಾನಂದ ತಂ . ವಿರೇಶ 2 -00 
4. ಪಾಟೀಲ ಶಿದ್ದನಗೌಡ ತಂ . ಬಸಪ್ಪ 0 - 21 
1. ರಾಮರಾವ ವ್ಯಾಸರಾವ ದೇಸಾಯಿ 
2. ಗಂಗವ್ವ ಕೋಂ . ಭೀಮಪ್ಪ ಪೂಜಾರ 
3. ಯಲ್ಲವ್ವ ಕೋಂ .ಅಡಿವೆಪ್ಪ ಪೂಜಾರ 
4. ನಾಗವ್ವ ಕೋಂ . ಮಲ್ಲೇಶ ಬೆಟಗೇರಿ 
5 . ಬಸವರಾಜ 6, ಮಾರುತಿ 7. ಸಾವಕ್ಕೆ 
8. ಮಹಾದೇವ ಭೀಮಪ್ಪ ಪೂಜಾರ 
9. ಈರವ್ವ ಕೋಂ . ಬಸವರಾಜ ಪೂಜಾರ 
10. ದುರ್ಗವ್ವ 11. ಮಂಜುಳಾ ದುರ್ಗಪ್ಪ ಪೂಜಾರ 
12 . ಸಿದ್ದವ್ವ ಸಿದ್ದಪ್ಪ ಉಣಕಲ್ಲ 13. ಲಕ್ಷ್ಮವ್ವ 14.ಕರಬಸಪ್ಪ 
15. ಹನಮಂತಪ್ಪ ಮುಶೆಪ್ಪ ಪೂಜಾರ 


ಸ್ವಂತ 


34 


22 - 30 
0 - 02ಖ 
22 - 28 


25 - 61 


* ಖುಷ್ಠಿ 


| 


33 


| 


35 


_ 32 


35 ಉಳಿದ 

ಭಾಗ 


Wು 


475 - 35 
2 - 08ಖ 


ಒಟ್ಟು 


473 - 11 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೨೬ ೨೧ 


ಅ . ನಂ . 


ಖರಾಬ ಕ್ಷೇತ್ರ 


ಗ್ರಾಮ 

- 2 
ಗಾಮನಗಟ್ಟಿ 
ಇಟಿಗಟ್ಟಿ 


ಘೋಷ್ಟಾರೆ 
ಭೂಸ್ವಾಧೀನದ ಒಟ್ಟು ಕ್ಷೇತ್ರ 

- 3 
114 - 35 
475 - 19 
590 - 14 


0 - 09 


ನಿವ್ವಳ ಕ್ಷೇತ್ರ 

5 
114 - 26 
473 - 11 
587 - 37 


2 - 08 


ఒట్టు 


2 - 17 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎ . ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ), 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಸೋಮವಾರ , ಫೆಬ್ರವರಿ ೨೫ , ೨೦೧೩ (ಫಾಲ್ಗುಣ ೬ , ಶಕ ವರ್ಷ ೧೯೩೪) 

ನಂ . ೫೨೧ 
Part – III Bangalore, Monday , February 25 , 2013 (Phalguna 6 , Shaka Varsha 1934 ) 

No. 521 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 08 ಎಸ್ ಪಿಕ್ಯೂ 2012, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 28 (4) ರಡಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಐ 497 ಎಸ್ಪಿಕ್ಕೂ 2008 , ದಿನಾಂಕ: 25 - 11 - 2008ರಂದು ಕರ್ನಾಟಕ ರಾಜ್ಯ ಪತ್ರ ಭಾಗ -3ರಲ್ಲಿ ಪುಟ ಸಂಖ್ಯೆ: 
17 ಅ. ನಂ : 171ರಲ್ಲಿ ಪ್ರಕಟವಾದ ಅಧಿಸೂಚನೆಯ ಶೀರ್ಷಿಕೆಗಳು ಅಂಕಣ 4ರಲ್ಲಿಯ ಹೆಸರುಗಳು ಮಾತ್ರ ಬದಲಾವಣೆಯಾಗಿದ್ದು, ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಲಾಗಿದೆ. 
ಗ್ರಾಮ : ಎಸ್ .ಬಸಾಪುರ ಹೋಬಳಿ: ತೋರಣಗಲ್ಲು ತಾಲ್ಲೂಕು: ಸಂಡೂರು 

ಜಿಲ್ಲೆ: ಬಳ್ಳಾರಿ 
ಅಧಿಸೂಚನೆಯಂತೆ ಪ್ರಕಟವಾದ ಹೆಸರು 

ಈ ತಿದ್ದುಪಡಿ ಮಾಡಬೇಕಾದ ಹೆಸರುಗಳು 
ಅ. ನಂ . | ಹೆಸರು ಸರ್ವೆ ನಂಬರ್ | ವಿಸ್ತೀರ್ಣ | ಅ. ನಂ . 

ಹೆಸರು 

ಸರ್ವೆ ನಂಬರ್ ವಿಸ್ತೀರ್ಣ 
ಸಾವಿತ್ರಮ್ಮ ಗಂಡ ಹೊನ್ನೂರಪ್ಪ ಐಲಿ 

191/2ಎ 

1 - 00 
ಗುರುರಾಜಪ್ಪ ತಟ್ಟಿ ತಂದೆ ಈರಣ್ಣ ತಟ್ಟಿ 

191 /2ಬಿ 

1 - 00 
ಕೊಲ್ಲಾರಪ್ಪ ಹೊನ್ನೂರಪ್ಪ 

191/ 2 5 - 29 _ 171 ರಾಘವೇಂದ್ರ ತಟ್ಟಿ ತಂದೆ ಈರಣ್ಣ ತಟ್ಟಿ 

191 /2ಸಿ 

1 - 00 
ಶಿವಕುಮಾರ ತಟ್ಟಿ ತಂದೆ ಈರಣ್ಣ ತಟ್ಟಿ 

191/2ಡಿ 

1 - 29 
ಹೇಮರಾಜ ತಟ್ಟಿ ತಂದೆ ಈರಣ್ಣ ತಟ್ಟಿ 

191 / 2ಣ 

1 - 00 | 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


೨೬೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಸೋಮವಾರ, ಫೆಬ್ರವರಿ ೨೫ , ೨೦೧೩ (ಫಾಲ್ಗುಣ ೬ , ಶಕ ವರ್ಷ ೧೯೩೪) 

ನಂ . ೫೨೨ 
Part - III Bangalore, Monday , February 25 , 2013 ( Phalguna 6 , Shaka Varsha 1934) 

No . 522 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28(4)ರ ಮೇರೆಗೆ ಅಧಿಸೂಚನೆ 

ಸಂಖ್ಯೆ : ಸಿಐ 75 ಎಸ್‌ಪಿಕ್ಯೂ 2013 , ಬೆಂಗಳೂರು, ದಿನಾಂಕ : 23ನೇ ಫೆಬ್ರವರಿ 2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯಿದೆ ( ಕರ್ನಾಟಕ ಕಾಯಿದೆ 1966) ( ಈ ಮುಂದೆ ಪ್ರಸ್ತುತ ಕಾಯಿದೆ ಎಂದು ಹೇಳಲಾಗಿದೆ) ಕಲಂ 28(1) ರನ್ವಯ ವಿಹಿತವಾಗಿರುವ ಅಧಿಕಾರದಡಿ ಅಧಿಸೂಚನೆ ಸಂಖ್ಯೆ : ಸಿಐ 
291 ಎಸ್‌ಪಿಕ್ಯೂ 2012 ದಿನಾಂಕ 27 - 06 -2012 ( ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ) ರಂದು ಹೊರಡಿಸಿದ ದಿನಾಂಕ: 27 - 06 -2012 ರಂದು ಪ್ರಕಟವಾದ ಕರ್ನಾಟಕ ರಾಜ್ಯ ಪತ್ರದ ಪುಟ ಸಂಖ್ಯೆ: 1 ರಿಂದ 6 ರ ತನಕ 
ವಿಶೇಷ ಪತ್ರಿಕೆ ಭಾಗ - 3, ಸೆಕ್ಷನ್ 1 ರಲ್ಲಿ ಕರ್ನಾಟಕ ಸರಕಾರವು ಗ್ಯಾಸ್ ಅಥೋರಿಟಿ ಆಫ್ ಇಂಡಿಯಾ ಲಿ . ನ ಯೋಜನೆಗೆ ಗ್ಯಾಸ್ ಪೈಪ್ ಲೈನ್ ಅಳವಡಿಸಲು ಎಸ್. ವಿ ಸ್ಟೇಷನ್ ಬಗ್ಗೆ ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ತನ್ನ ಉದ್ದೇಶವನ್ನು ಪ್ರಕಟಿಸಿತ್ತು. 

ಅದರಂತೆ ಪ್ರಸ್ತುತ ಕಾಯಿದೆಯನ್ವಯ ಕಲಂ 28ರ ಉಪ ಕಲಂ ( 3) ರನ್ವಯ ಆಜ್ಞೆಯನ್ನು ಹೊರಡಿಸಲಾಗಿದೆ ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಪ್ರಸ್ತುತ ಅಧಿಸೂಚನೆಯಲ್ಲಿಯೂ ಕಾಣಿಸಲ್ಪಟ್ಟಿದೆ ಹಾಗೂ 
ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನ ಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸರಕಾರಕ್ಕೆ ಮನವರಿಕೆಯಾಗಿದೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯಿದೆ 1966 ( ಕರ್ನಾಟಕ ಕಾಯಿದೆ 18 :1966) ರ ಕಲಂ 28ರ ಉಪ ಕಲಂ (4) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಉದ್ದೇಶಕ್ಕಾಗಿ ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನ ಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರ್ಕಾರವು ಘೋಷಿಸಿದೆ. 

ಅನುಸೂಚಿ 
ಗ್ರಾಮ : 67 – ಮಳವೂರು ಹೋಬಳಿ : ಸುರತ್ಕಲ್ 

ತಾಲೂಕು : ಮಂಗಳೂರು 

ಜಿಲ್ಲೆ : ದ.ಕ 
ಗ ಡಿ ಗ ಳು 

ಸ್ವಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ 
ಅನುಭವದಾರರ 

ಆಕಾರ 
ಖಾತೆದಾರರ ಹೆಸರು 

ತರಹ ಸ, ನಂಬ್ರ 
ಹೆಸರು 

ಖಾಸಗಿ 

ಸರಕಾರಿ 
ಉತ್ತರ | ಪೂರ್ವ | ದಕ್ಷಿಣ ಪಶ್ಚಿಮ 

ರೂ . ಪೈ . 
ಎ . ಸಂ 

ಎ . ಸೆಂ 
7 | 8 9 

- 11 
ಶ್ರೀಮತಿ ಹೇಮಾವತಿ ಹೆಗ್ಡೆ ಕೋಂ ದಿ| ದಯಾನಂದ 

13 /5ಎ, 

8 / 38ಬಿ, 
ಹೆಗ್ಡೆ, ನವೀನ್ ಹೆಗ್ಡೆ, ವೀಣಾ ಅಜೀತ್, 

ಕಲಂ 2 ರಂತೆ 

8 / 38ಎ 8 /38ಬಿ 

0 .58 

13 / 4ಬಿ 13 /4ಎ 
ಕಿರಣ್ ಹೆಗ್ಡೆ, ವಂದನಾ 
ಪಿ. ರಾಜನ್ ಬಿನ್ ಕೃಷ್ಣ, 

13 / 4ಎ 

13 / 4ಎ 
ಕಲಂ 2 ರಂತೆ 

13 / 6 8 / 38ಎ 

13 / 2 0.19 

1.22 
ಗಾಯತ್ರಿ ಕೋಂ ರಾಜನ್ 

( ಅಂಶ ) 

( ಪಿ ) 
ಪಿ.ರಾಜನ್ ಬಿನ್ ಕೃಷ್ಣ, 

13 / 2 
ಕಲಂ 2 ರಂತೆ 

13 / 6 8 / 38ಎ 13 /4ಎ 13/ 2 

0 .30 

1.93 
ಗಾಯತಿ ಕೋಂ ರಾಜನ್ 

13 /5 

ಒಟ್ಟು: 0.60 

- 


6 


10 


13 / 6 , 


0.11 


-5ಬಿ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೬೨೩ 


ಹೋಬಳಿ : ಗುರುಪುರ 


ತಾಲೂಕು : ಮಂಗಳೂರು 


ಜಿಲ್ಲೆ : ದ.ಕ 

0 . 60 


ಕಲಂ 2 ರಂತೆ | 


ತರಿ 


43 / ಎl 


| 


37 . 


474 


43 /6ಸಿ 
( ಅಂಶ) 


ಗಾಮ : 105 - ಅರ್ಕುಳ 

ಸಂಪಾ ಬಿನ್ ಪಂಬದ ಬೂಬ, ಗಂಗ, ಲೀಲಾ, 
ಮಚ್ಚೆಂದನಾಥ, ಆನಂದ, ಮಂಜುನಾಥ, ಸುಧಾಕರ 
ಬಿನ್ ಇಂದಿರಾ, ರೇಖಾ, ಹೇಮಲತಾ , ಪದ್ಮನಾಭ 
ಶೆಟ್ಟಿ ಬಗ್ಗೆ - ಜೆ. ಪಿ . ಎ . ಸತೀಶ, ಬಲ್ಲಾಳ್ 
ಬಿನ್ ಜಗತ್ಪಾಲ್ ಬಲ್ಲಾಳ್ , ಯಶಸ್ವತಿ, ವಜನಾಭ , 
ಸುಮನಾಜಿ , ರತ್ನರಾಜ , ಅಜಿತ್ ಕುಮಾರ್, ಜಯ 
ಕುಮಾರ. 


43 / 6ಸಿ 
( ಅಂಶ) 
-5ಬಿ 


43 / 6ಸಿ 
( ಅಂಶ) 


ಒಟ್ಟು: 


0.60 


. 


ಗ್ರಾಮ 


ಒಟ್ಟು ವಿಸ್ತೀರ್ಣ 

( ಎ . ಸೆಂ ) 


ಘೋಷ್ಟಾರೆ 
ಕಲಂ 28(4) ರ ಪ್ರಸ್ತಾವಿತ ಜಮೀನಿನ ವಿಸ್ತೀರ್ಣ ( ಎ. ಸೆಂ ) 
ಖಷ್ಠಿ 

ಭಾಗಾಯ್ತು ಬಿ . ಖರಾಬು 
0.60 | - | - 
- 0.60 | - | - 
1.20 | - | 


67 - ಮಳವೂರು 


0 .60 


105 - ಅರ್ಕುಳ 


0 .60 


ಒಟ್ಟು 


1.20 


ಭಾಗ - V 
Part - V 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ .ಅ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ , ಫೆಬ್ರವರಿ ೨೫ , ೨೦೧೩ (ಫಾಲ್ಗುಣ ೬ , ಶಕ ವರ್ಷ ೧೯೩೪) 

ನಂ . ೫೨೩. 
Bangalore , Monday , February 25 , 2013 (Phalguna 6 , Shaka Varsha 1934 ) 

No . 523 
ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ ), ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ 

ನೇಮಕಾತಿ ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಸಿ3[1 ] ಪ್ಯಾಶಿ. ಅ.ನೇಮಕ : 15 : 2011 - 12 , ಬೆಂಗಳೂರು, ದಿನಾಂಕ: 25ನೇ ಫೆಬ್ರವರಿ, 2013 


2012 - 13ನೇ ಸಾಲಿಗಾಗಿ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹಶಿಕ್ಷಕರ / ಶಿಕ್ಷಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡುವ ಸಂಬಂಧದಲ್ಲಿ 
ಸಂಖ್ಯೆ: ಸಿ3(1) ಪ್ರಾ .ಶಿ. ಅ.ನೇಮಕ : 15 /2011 - 12 ಬೆಂಗಳೂರು ದಿನಾಂಕ: 02 - 02 - 2013 ಕರ್ನಾಟಕ ರಾಜ್ಯ ವಿಶೇಷ ರಾಜ್ಯ ಪತ್ರಿಕೆ ಭಾಗ -5, ನಂ . 120ರ ರೀತ್ಯಾ ಹೊರಡಿಸಲಾಗಿದ್ದು ಸರಿಯಷ್ಟೆ, ಸದರಿ ಅಧಿಸೂಚನೆಯಲ್ಲಿ 


೨೬೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ಹನೂರು ವಲಯದ ವಿಜ್ಞಾನ ವಿಷಯದಲ್ಲಿ ಒಂದು ಹುದ್ದೆ, ಪ್ರಕಟಣೆಯಾಗಿದ್ದು ಪರಿಶಿಷ್ಟ ಜಾತಿ ಇತರೆ ಅಭ್ಯರ್ಥಿಗೆ ಮುದ್ರತವಾಗಿರುತ್ತದೆ. ಇದನ್ನು ಸಾಮಾನ್ಯ ಅಭ್ಯರ್ಥಿ ಇತರೆ ಎಂದು ಓದಿಕೊಳ್ಳುವುದು. 

ಗುಂಡ್ಲುಪೇಟೆ ತಾಲ್ಲೂಕಿನ ಹಿಂದಿ ವಿಷಯದಲ್ಲಿ ಸಾಮಾನ್ಯ ವಿಷಯದಲ್ಲಿ ಸಾಮಾನ್ಯ ಗುಂಪಿನ ಇತರೆ ಅಭ್ಯರ್ಥಿಗೆ ಎರಡು ಹುದ್ದೆ, ಮುದ್ರಿತವಾಗಿರುತ್ತದೆ. ಇದರಲ್ಲಿ ಒಂದು ಹುದ್ದೆ, ಇತರೆ ಅಭ್ಯರ್ಥಿಗೆ ಇನ್ನೊಂದು ಹುದ್ದೆ , ಸಾಮಾನ್ಯ 
ಗ್ರಾಮಾಂತರ ಅಭ್ಯರ್ಥಿಗೆ ಎಂದು ಓದಿಕೊಳ್ಳುವುದು. 

ಗುಂಡ್ಲುಪೇಟೆ ತಾಲ್ಲೂಕಿನ ಕನ್ನಡ ವಿಷಯ ಪ್ರವರ್ಗ - 1ರಲ್ಲಿ ಒಟ್ಟು ಕಾಲಂನಲ್ಲಿ 2 ಹುದ್ದೆ , ಎಂದು ಮುದ್ರತವಾಗಿದೆ ಇದನ್ನು 1 ಹುದ್ದೆ, ಎಂದು ಓದಿಕೊಳ್ಳುವುದು. ಉಳಿದಂತೆ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿರುವ ಹುದ್ದೆಗಳಲ್ಲಿ 
ಕ್ರಮವಾಗಿರುತ್ತದೆ. 

ವಿಷಯ:- ವಿಜ್ಞಾನ 
ಬ್ಯಾಕ್ ಲಾಗ್ 
ತಾಲ್ಲೂಕು ಪ್ರಕಟಿತ ಖಾಲಿ | 

ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒಟ್ಟು 
ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಗುಂಪುವಾರು | ಪ. ಜಾತಿ | ಪ . ವರ್ಗ | ಪ್ರವರ್ಗ - 1 | 

ಸಾಮಾನ್ಯ | ಒಟ್ಟು 
ಹನೂರು 0 | 

- 1 | ಇತರೆ 


2ಎ 


2ಬಿ. 


ಗ್ರಾ . ಅ 


ಅಂಗವಿಕಲ 


ಮಾ . ಸೈ 
ಕ. ಮಾ 
ಯೋ . ನಿ 

ಒಟ್ಟು 


ಒಟ್ಟು 


1 


| 


1 


| 


0 


| 


ಬ್ಯಾಕ್ ಲಾಗ್ 
ಹುದ್ದೆಗಳು 


ತಾಲ್ಲೂಕು 


ಪ್ರಕಟಿತ ಖಾಲಿ 
ಹುದ್ದೆಗಳು 


ಒಟ್ಟು 
ಹುದ್ದೆಗಳು 


ವಿಷಯ:- ಹಿಂದಿ 

ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಗುಂಪುವಾರು | ಪ. ಜಾತಿ | ಪ. ವರ್ಗ | ಪ್ರವರ್ಗ - 1 , 2ಎ 2ಬಿ , 3ಎ 


3ಬಿ | ಸಾಮಾನ್ಯ 


ಗುಂಡ್ಲುಪೇಟೆ 


ಇತರೆ 


ಗ್ರಾ . ಅ 


ಅಂಗವಿಕಲ 
ಮಾ . ಸೈ 
ಕ. ಮಾ 
ಯೋ . ನಿ 

ಒಟ್ಟು 


ಒಟ್ಟು 


0 


. 


1 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೬ ೨೫ 


ವಿಷಯ :- ಕನ್ನಡ 


ಒಟ್ಟು 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 


ತಾಲ್ಲೂಕು 


ಬ್ಯಾಕ್ ಲಾಗ್ 
ಹುದ್ದೆಗಳು 


ಪ್ರಕಟಿತ ಖಾಲಿ 
ಹುದ್ದೆಗಳು 


ಹುದ್ದೆಗಳು 


2ಬಿ 


, 3ಎ 


3ಬಿ 


ಸಾಮಾನ್ಯ 


ಗುಂಪುವಾರು | ಪ. ಜಾತಿ | ಪ. ವರ್ಗ | ಪ್ರವರ್ಗ - 1 | 2ಎ , 
| ಇತರೆ | 2 | 


ಗುಂಡ್ಲುಪೇಟೆ 


0 


- 


28 


| 


28 


| 


0 


| 


1 


ಗ್ರಾ . ಅ 


ಅಂಗವಿಕಲ 


ಮಾ .ಸೈ 
ಕ. ಮಾ 


ಯೋನಿ 


ಒಟ್ಟು 


- 28 


| 


28 | 


ಒಟ್ಟು 


1 


| 


5 


ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು, 

ಸಾ . ಶಿ. ಇಲಾಖೆ, ಚಾಮರಾಜನಗರ 


ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ, ಫೆಬ್ರವರಿ ೨೮, ೨೦೧೩ ( ಫಾಲ್ಗುಣ ೯ , ಶಕ ವರ್ಷ ೧೯೩೪) 
Bangalore , Thursday , February 28 , 2013 ( Phalguna 9 , Shaka Varsha 1934 ) 


ಭಾಗ – III 
Part - III 


ನಂ . ೫೩೧ 
No. 531 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 3(1) ರನ್ವಯ ಅಧಿಸೂಚನೆ 

ಸಂಖ್ಯೆ: ಸಿಐ 102 ಎಸ್‌ಪಿಕ್ಯೂ 2012, ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 1881966)ನೇದ್ದರ ಕಲಂ 3ರ ಉಪ ಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಹಾವೇರಿ ಜಿಲ್ಲೆ ಹಿರೇಕೆರೂರ 
ತಾಲೂಕ ಚಟ್ನಳ್ಳಿ ಗ್ರಾಮದ ಈ ಕೆಳಗಿನ ಅನುಸೂಚಿಯ ಅಂಕಣ (2 ) ರಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು ಅಂಕಣ (3) ರಲ್ಲಿ ಕಾಣಿಸಿರುವಂತೆ ಅಂಕಣ ( 4) ರಿಂದ ( 7) ರ ವರೆಗೆ ವಿವರಿಸಿದ ಚಕಬಂದಿ ( ಚತು:ಸೀಮೆ) ಯನ್ನು 
ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಉದ್ದೇಶದನ್ವಯ ಘೋಷಿಸುತ್ತದೆ. 


೨೬೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಅನುಸೂಚಿ 


ಜಿಲ್ಲೆ: ಹಾವೇರಿ 


ತಾಲೂಕ: 


ಹಿರೇಕೆರೂರ 


ಹೋಬಳಿ: 


ರಟ್ಟಿಹಳ್ಳಿ 


ಗ್ರಾಮ : ಚಟ್ನಳ್ಳಿ 


ಗ್ರಾಮ : ಚಟ್ನಳ್ಳಿ 


ಸ್ವಾಧೀನ ಪಡಿಸುವ ಅಂದಾಜು 


ಚಕಬಂದಿ ( ಚತು:ಸೀಮೆ ) 
ಪಶ್ಚಿಮ 

ಉತ್ತರ 


ಅ. ನಂ . 


ರಿ. ಸ. ನಂ 


ವಿಸ್ತೀರ್ಣ 


ಪೂರ್ವ 


* 


ದಕ್ಷಿಣ 


| 


ಷರಾ 


5 


| 


6 


| 


| 


8 | 


| 
41 ರ ಉಳಿದ ಭಾಗ 


410 


47 ರ ಉಳಿದ ಭಾಗ 


47 


ಎ - ಗುಂ 
- 3 

7 - 09 
0 - 36ಖ 

6 - 13 
12 - 03 
0 - 08ಖ 
11 - 35 
3 - 25 
150 - 00 
150 - 00ಖ 

0 - 00 
7 - 07 
180 - 04 
151 - 04ಖ 
29 - 00 


490 + 2 


47 


48 


49 ರ ಉಳಿದ ಭಾಗ 

52 


50 
53 ರ ಉಳಿದ ಭಾಗ 


ಗ್ರಾಮದ ಗಡಿ 


29 .30 .33 .34 .40 . 
41.42 .4749.51 


53 /5ಅ 


62 


ಗ್ರಾಮದ ಗಡಿ 


62 ರ ಉಳಿದ ಭಾಗ. 


63 


ಒಟ್ಟು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 1(3) ರನ್ವಯ ಅಧಿಸೂಚನೆ 

ಸಂಖ್ಯೆ : ಸಿಐ 102 ಎಸ್ ಪಿ 2012 , ಬೆಂಗಳೂರು, ದಿನಾಂಕ : 28ನೇ ಫೆಬ್ರವರಿ 2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ( ಕರ್ನಾಟಕ ಕಾಯ್ದೆ 18:1966)ನೇದ್ದರ ಕಲಂ 1ರ ಉಪ ಕಲಂ (3) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಹಾವೇರಿ ಜಿಲ್ಲೆ ಹಿರೇಕೆರೂರ 
ತಾಲೂಕ ಚಟ್ನಳ್ಳಿ ಗ್ರಾಮದ ಈ ಕೆಳಗಿನ ಅನುಸೂಚಿಯ 2ನೇ ಅಂಕಣದಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು 3ನೇ ಅಂಕಣದಲ್ಲಿ ಕಾಣಿಸಿರುವಂತೆ ಅಂಕಣ ( 4) ರಿಂದ ( 7) ರ ವರೆಗೆ ವಿವರಿಸಿದ ಚಕಬಂದಿ ( ಚತು :ಸೀಮೆ) ಯನ್ನು 
ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಅಧ್ಯಾಯ 7 ರಲ್ಲಿಯ ಉಪ ಬಂಧಗಳನ್ನು ಈ ಅಧಿಸೂಚನೆ ದಿನಾಂಕದಿಂದ ಚಲಾಯಿಸಲಾಗುತ್ತದೆ ಅಂತಾ ಈ ಮೂಲಕ ನಿಗದಿಪಡಿಸಿದೆ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೨೬ ೨೭ 


ಅನುಸೂಚಿ 
ಹೋಬಳಿ: ರಟ್ಟಿಹಳ್ಳಿ 


ಜಿಲ್ಲೆ: ಹಾವೇರಿ 


ಗ್ರಾಮ : ಚಟ್ನಳ್ಳಿ 


ತಾಲೂಕ: ಹಿರೇಕೆರೂರ 

ಸ್ವಾಧೀನ ಪಡಿಸುವ 
ಅಂದಾಜು ವಿಸ್ತೀರ್ಣ 

ಎ - ಗುಂ 


ಚಕಬಂದಿ ( ಚತು:ಸೀಮೆ ) 


ಅ . ನಂ . 


ರಿ . ಸ. ನಂ . 


ಷರಾ 


ಪೂರ್ವ 


ಪಶ್ಚಿಮ 


| 


ಉತ್ತರ 


| 


ದಕ್ಷಿಣ 


53 


41 ರ ಉಳಿದ ಭಾಗ 


41 / 


47 ರ ಉಳಿದ ಭಾಗ 


7 - 09 
0 - 36ಖ 

6 - 13 
12 - 03 
0 - 08ಖ 
11 - 35 

3 - 25 
150 - 00 
150 - 00ಖ 

0 - 00 
7 - 07 


49 / + 2 


48 


49 ರ ಉಳಿದ ಭಾಗ 

52 


ಗ್ರಾಮದ ಗಡಿ 


53 ರ ಉಳಿದ ಭಾಗ 


29 .30. 33.34 .40. 
41 .42.4749.51 


53 /5 


62 


ಗ್ರಾಮದ ಗಡಿ 


52 


62 ರ ಉಳಿದ ಭಾಗ 


63 


ಒಟ್ಟು 


180 - 04 
151 - 04ಖ 
29 - 00 | 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕಾಯ್ದೆ 1966 ರ ಕಲಂ 28 (1) ರನ್ವಯ ಅಧಿಸೂಚನೆ 

ಸಂಖ್ಯೆ : ಸಿಐ 102 ಎಸ್‌ಪಿಕ್ಯೂ 2012, ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2013 
ಈ ಮುಂದಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಅಂದರೆ ಹಾವೇರಿ ಜಿಲ್ಲೆ ಹಿರೇಕೆರೂರ ತಾಲೂಕ ಚಟ್ನಳ್ಳಿ ಗ್ರಾಮದಲ್ಲಿ ಮೆಃ ಜಿ. ಎಂ . ಶುಗರ ಮತ್ತು ಎನರ್ಜಿ ಲಿಮಿಟೆಡ್ ಇವರಿಗಾಗಿ 
ಕೈಗಾರಿಕೆ ಅಭಿವೃದ್ಧಿಗೊಳಿಸಲು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಅವಶ್ಯವಿರುತ್ತದೆಯೆಂದು ಕರ್ನಾಟಕ ಸರಕಾರವು ಉದ್ದೇಶಿಸಿದೆ. 

ಆದ್ದರಿಂದ 1966 ನೇ ಸಾಲಿನ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ (ಕರ್ನಾಟಕ ಕಾಯ್ದೆ 18:1966) ರ ಕಲಂ 28ರ ಉಪಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಪ್ರಸ್ತುತ 
ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿ ಈ ಮೂಲಕ ಸೂಚನೆ ಕೊಡಲಾಗಿದೆ . 


೨೬ ೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ನ . 


ಪಶ್ಚಿಮ 


- 3 


5 . 


| 


7 


ಸ್ವಂತ 


ಖುಷ್ಠಿ 


53 


ಪ್ರಸ್ತುತ ಕಾಯ್ದೆಯ ಕಲಂ 35 ರ ಉದ್ದೇಶಕ್ಕಾಗಿ ಅಂಥ ಜಮೀನುಗಳಲ್ಲಿ ಪ್ರವೇಶಿಸುವ ವ್ಯಕ್ತಿಗಳೊಡನೆ ಮಧ್ಯೆ ಪ್ರವೇಶಿಸುವದಾಗಲಿ ಅಥವಾ ಅವರನ್ನು ತಡೆಯುವುದಾಗಲಿ ಮಾಡಬಾರದು ಅಂತಾ ಪ್ರಸ್ತುತ ಜಮೀನುಗಳಲ್ಲಿ ಆಸಕ್ತಿ 
ಇರುವವರಿಗೆಲ್ಲಾ ಈ ಮೂಲಕ ಎಚ್ಚರಿಸಲಾಗಿದೆ. ಸದರಿ ಜಮೀನಿನ ಮಾರಾಟ, ವಿಲೇವಾರಿ , ಗುತ್ತಿಗೆ ಅಡಮಾನ, ಹಸ್ತಾಂತರಣ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಭೂ 
ಅಭಿವೃದ್ದಿಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ ದಿನಾಂಕದ ನಂತರ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ , ಧಾರವಾಡ ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ 
ಪಕ್ಷದಲ್ಲಿ ಕೇಂದ್ರಿಯ ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 24(7) ಮೇರೆಗೆ ಪರಿಹಾರಧನ ಕೊಡಲು ಪರಿಗಣಿಸುವುದಿಲ್ಲವೆಂಬ ಹಾಗೂ ಅಧಿಕೃತವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, 33/ ಎ ಲಕಮನಹಳ್ಳಿ ಕೈಗಾರಿಕಾ ಪ್ರದೇಶ, ಪಿ.ಬಿ . ರಸ್ತೆ ಧಾರವಾಡ- 580004 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ಹಾವೇರಿ ತಾಲೂಕ: ಹಿರೇಕೆರೂರ 

ಹೋಬಳಿ: ರಟ್ಟಿಹಳ್ಳಿ 

ಗ್ರಾಮ : ಚಟ್ನಳ್ಳಿ 
ಅನುಭವ ಸಾಧೀನ ಪಡಿಸುವ 

ಚಕಬಂದಿ ( ಚತು:ಸೀಮೆ) 

ಆಕಾರ ಜಮೀನಿನ 
ಖಾತೆದಾರರ ಹೆಸರು ದಾರರ ರಿ . ಸ. ನಂ . ಅಂದಾಜು ವಿಸ್ತೀರ್ಣ 

ಪೂರ್ವ 
ತರಹ 
ರೂ - ಪೈ 

ಉತ್ತರ 

ದಕ್ಷಿಣ 
ಹೆಸರು ಎ - ಗುಂ 

10 

11 
ಶ್ರೀ ಬಸವೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ , ಕಿರಗೇರಿ 

7 - 09 2 - 27 . 

41 ರ ಉಳಿದ 
( ಬೈರನಪಾದ) 

0 - 36ಖ 

6 - 13 
ಶ್ರೀ ಬಸವೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ, ಕಿರಗೇರಿ 

12 - 03 4 - 21 | 

47 ರ ಉಳಿದ 
( ಬೈರನಪಾದ) 0 - 08ಖ 

ಭಾಗ 
11 - 35 
| ಅಧ್ಯಕ್ಷರು ಶ್ರೀ ಬಸವೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ | ಸ್ವಂತ 49 1 + 2 

3 - 25 

3 - 61 | | ಖಷ್ಠಿ | 49 ರ ಉಳಿದ | 
ನಿ, ಕಿರಗೇರಿ 

ಭಾಗ 
ಶ್ರೀ ಬಸವೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ , ಕಿರಗೇರಿ 

53 /5M 150 - 00 

ಗ್ರಾಮದ | 53 ರ ಉಳಿದ | 29 . 30 .33. 3440. 4 
( ಬೈರನಪಾದ) 

150 - 00ಖ 

ಗಡಿ | ಭಾಗ | 1 , 42. 47.49. 51 

0 - 00 
5 . ಶ್ರೀ ಬಸವೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ, ಕಿರಗೇರಿ | ಸ್ವಂತ | 

7 - 07 

6 - 10 ) ಖುಷಿ | ಗ್ರಾಮದ ಗಡಿ | 52 | 62 ರ ಉಳಿದ 63 
( ಬೈರನಪಾದ) 

ಭಾಗ. 
180 - 04 
151 - 04ಖ 
29 - 00 


ಭಾಗ 


ಸ್ವಂತ 


ಋಷ್ಠಿ 


49. 


47 


48 


4 


. 


ಸ್ವಂತ 


ಖುಷಿ 


52 


ಒಟ್ಟು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 

೨೬ ೨೯ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಮಂಗಳವಾರ, ಮಾರ್ಚ್ ೫ , ೨೦೧೩ (ಫಾಲ್ಗುಣ ೧೪, ಶಕ ವರ್ಷ ೧೯೩೪) 

ನಂ . ೫೪೪ 
Part – III Bangalore , Tuesday , March 5 , 2013 (Phalguna 14 , Shaka Varsha 1934 ) 

No. 544 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28(4) ರ ಮೇರೆಗೆ ಅಧಿಸೂಚನೆ 

ಸಂಖ್ಯೆ: ಸಿಐ 85 ಎಸ್ಪಿಕ್ಕೂ 2013, ಬೆಂಗಳೂರು, ದಿನಾಂಕ: 02.03.2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯಿದೆ ( ಕರ್ನಾಟಕ ಕಾಯಿದೆ 1966 ) ( ಈ ಮುಂದೆ ಪ್ರಸ್ತುತ ಕಾಯಿದೆ ಎಂದು ಹೇಳಲಾಗಿದೆ) ಕಲಂ 28 (1) ರನ್ವಯ ವಿಹಿತವಾಗಿರುವ ಅಧಿಕಾರದಡಿ ಅಧಿಸೂಚನೆ ಸಂಖ್ಯೆ : ಸಿಐ 99 
ಎಸ್‌ಪಿಕ್ಯೂ 2011 ದಿನಾಂಕ 16 - 03 - 2011 , ( ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ) ರಂದು ಹೊರಡಿಸಿದ ದಿನಾಂಕ : 18 - 03 - 2011 ರಂದು ಪ್ರಕಟವಾದ ಕರ್ನಾಟಕ ರಾಜ್ಯ ಪತ್ರದ ಪುಟ ಸಂಖ್ಯೆ: 1 ರಿಂದ 15 ರ ತನಕ ವಿಶೇಷ 
ಪತ್ರಿಕೆ ಭಾಗ -3, ಸೆಕ್ಷನ್ 1 ರಲ್ಲಿ ಕರ್ನಾಟಕ ಸರಕಾರವು ಮಂಗಳೂರು ವಿಶೇಷ ಆರ್ಥಿಕ ವಲಯದ ಜ್ಯಾಕ್‌ವೆಲ್, ಪಂಪಿಂಗ್ ಸ್ಟೇಷನ್, ವಿದ್ಯುತ್‌ ಕಾರ್ಯಗಾರ ಮತ್ತು ಇತರ ಸೌಕರ್ಯಗಳ ನಿರ್ಮಾಣದ ಉದ್ದೇಶಕ್ಕಾಗಿ ಪ್ರಸ್ತುತ 
ಅಧಿಸೂಚನೆಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ತನ್ನ ಉದ್ದೇಶವನ್ನು ಪ್ರಕಟಿಸಿತ್ತು. 

ಅದರಂತೆ ಪ್ರಸ್ತುತ ಕಾಯಿದೆಯನ್ವಯ ಕಲಂ 28ರ ಉಪ ಕಲಂ (3) ರನ್ವಯ ಆಜ್ಞೆಯನ್ನು ಹೊರಡಿಸಲಾಗಿದೆ ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಪ್ರಸ್ತುತ ಅಧಿಸೂಚನೆಯಲ್ಲಿಯೂ ಕಾಣಿಸಲ್ಪಟ್ಟಿದೆ ಹಾಗೂ 
ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನ ಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸರಕಾರಕ್ಕೆ ಮನವರಿಕೆಯಾಗಿದೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯಿದೆ 1966 (ಕರ್ನಾಟಕ ಕಾಯಿದೆ 18:1966) ರ ಕಲಂ 28ರ ಉಪ ಕಲಂ ( 4) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಉದ್ದೇಶಕ್ಕಾಗಿ ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನ ಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರ್ಕಾರವು ಘೋಷಿಸಿದೆ. 

ಅನುಸೂಚಿ 
ಗಾಮ : 62 -ತೋಕೂರು ಹೋಬಳಿ : ಸುರತ್ಕಲ್ ತಾಲೂಕು : ಮಂಗಳೂರು 

ಜಿಲ್ಲೆ : ದ . ಕ 
ಗಡಿಗಳು 

ಸ್ವಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ ಆಕಾರ 
ಖಾತೆದಾರರ ಹೆಸರು ಅನುಭವದಾರರ | ಹೆಸರು ತರಹ | ಸ, ನಂಬ್ರ 

ಖಾಸಗಿ 

ಸರಕಾರಿ 
ಉತ್ತರ ಪೂರ್ವ ದಕ್ಷಿಣ 

ಎ . ಸಂ 

ಎ . ಸಂ 
4 | 

10 

- 11 
ಶಂಕರ ಭಟ್ ಕುಸುಮ ಯಾನೆ ಲೀಲ 
1 ಕಮಲಮ್ಮ ಸಂಜೀವಿ ಯಾನೆ ಸತ್ಯವತಿ, ಅಹಲ್ಯ 

47 / 46 / 47 /2ಎ 45 /2ಎl 45 /2ಎl 
ಗುಲಾಬಿ , ಭಾಸ್ಕರ ಭಟ್, 

ಲಕ್ಷ್ಮೀ , ಕಾಮಾಕ್ಷಿ ವಾಸುದೇವ ಆಚಾರ್ಯ 
2 ಅಕ್ಕಮ್ಮ ಶೆಟ್ಟಿ ಕೋಂ ಐತಪ್ಪ ಶೆಟ್ಟಿ ಕಲಂ 2 ರಂತೆ 

ತರಿ | 52 ಬಿ 47/8ಎ | 52 /2ಎl 52 / ಎ 47 /8ಎ 0.09 | - 

ಒಟ್ಟು: 0. 35 

- 
ಗಾಮ : ಕಳವಾರು ಹೋಬಳಿ : ಸುರತ್ಕಲ್ ತಾಲೂಕು : ಮಂಗಳೂರು 

ಜಿಲ್ಲೆ : ದ.ಕ 
| ಶ್ರೀಮತಿ ಸೀತಮ್ಮ ಕೋಂ ರುದಯ | 

50 / 6 | 

50/ 6 | 

50 / 6 48 / 9 , 
ಕಲಂ 2 ರಂತೆ 

ತರಿ 48 /5 

0 . 32 
ಆಚಾರಿ. 

( ಅಂಶ) ( ಅಂಶ) | ( ಅಂಶ) | 48 / 8 
ಒಟ್ಟು: 0.08 

- 


8(d 


ರೂ . ಪೈ 


ಪಶ್ಚಿಮ 


7 


0 .26 


0.71 


0 .08 


೨೬೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


೫ 
) 


ಖಾತೆದಾರರ ಹೆಸರು 


ಅನುಭವದಾರರ 


ಹೆಸರು 


ತರಹ 


ಸ, ನಂಬ್ರ 


ಉತ್ತರ 


ಗಡಿಗಳು 

ಸ್ವಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ ಆಕಾರ 
ಪೂರ್ವ 

ಖಾಸಗಿ | ಸರಕಾರಿ ರೂ . ಪೈ 
ದಕ್ಷಿಣ 

ಪಶ್ಚಿಮ | ಎ. ಸಂ 
ಎ . ಸಂ 

| 

| ಎ . ಸೆಂ . 
8 

9 | 10 | 11 
ತಾಲೂಕು : ಮಂಗಳೂರು 

ಜಿಲ್ಲೆ : ದ.ಕ 
144A 144 / 
144 /7 

0 .10 
( ಅಂಶ) ( ಅಂಶ ) 
ಒಟ್ಟು: - 

0.10 | 


ಗಾಮ : 40 -ಮೂಡುಪೆರಾರ್ 


ಹೋಬಳಿ : ಗುರುಪುರ 


1 


. 


ಸರಕಾರ 


ಕಲಂ 2 ರಂತೆ 


ಖರಾಬು 


1441 
( ಅಂಶ) 


144 / 
( ಅಂಶ) 


ಗ್ರಾಮ 


ಘೋಷ್ಟಾರೆ 

ಕಲಂ 28 (4 ) ರ ಪ್ರಸ್ತಾವಿತ ಜಮೀನಿನ ವಿಸ್ತೀರ್ಣ ( ಎ . ಸೆಂ ) 
ಋಷ್ಠಿ | ತರಿ | ಭಾಗಾಯ್ತು | ಸರಕಾರಿ | ಒಟ್ಟು 

0 .35 
- | 0 . 08 | 

0 . 08 
- 

0.10 

0 . 10 
- 0.43 

0 .10 

0 .53 


62 -ತೋಕೂರು 

ಕಳವಾರು 
40 -ಮೂಡುಪೆರಾರ್ 

ಒಟ್ಟು: 


0 .35 


| 
| 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - III | ಬೆಂಗಳೂರು, ಮಂಗಳವಾರ, ಮಾರ್ಚ್ ೫ , ೨೦೧೩ ( ಫಾಲ್ಗುಣ ೧೪, ಶಕ ವರ್ಷ ೧೯೩೪) 

ನಂ . ೫೪೫ 
Part – III Bangalore , Tuesday , March 5 , 2013 (Phalguna 14 , Shaka Varsha 1934 ) 

No. 545 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28( 4) ರ ಮೇರೆಗೆ ಅಧಿಸೂಚನೆ 

ಸಂಖ್ಯೆ: ಸಿಐ 85 ಎಸ್‌ಪಿಕ್ಯೂ 2013 , ಬೆಂಗಳೂರು, ದಿನಾಂಕ: 02.03.2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯಿದೆ (ಕರ್ನಾಟಕ ಕಾಯಿದೆ 1966) ( ಈ ಮುಂದೆ ಪ್ರಸ್ತುತ ಕಾಯಿದೆ ಎಂದು ಹೇಳಲಾಗಿದೆ) ಕಲಂ 28(1) ರನ್ವಯ ವಿಹಿತವಾಗಿರುವ ಅಧಿಕಾರದಡಿ ಅಧಿಸೂಚನೆ ಸಂಖ್ಯೆ : ಸಿಐ 342 
ಎಸ್ಪಿಕ್ಕೂ 1994 ದಿನಾಂಕ 07 - 09 - 1994 , ( ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ) ರಂದು ಹೊರಡಿಸಿದ ದಿನಾಂಕ: 05 - 10 - 1994 ರಂದು ಪ್ರಕಟವಾದ ಕರ್ನಾಟಕ ರಾಜ್ಯ ಪತ್ರದ ಪುಟ ಸಂಖ್ಯೆ: 1 ರಿಂದ 15 ರ ತನಕ 
ವಿಶೇಷ ಪತ್ರಿಕೆ ಭಾಗ -3, ಸೆಕ್ಷನ್ 1 ರಲ್ಲಿ ಕರ್ನಾಟಕ ಸರಕಾರವು ಮಂಗಳೂರು ವಿಶೇಷ ಆರ್ಥಿಕ ವಲಯದ ಜ್ಯಾಕ್‌ವೆಲ್, ಪಂಪಿಂಗ್ ಸ್ಟೇಷನ್ , ವಿದ್ಯುತ್‌ ಕಾರ್ಯಗಾರ ಮತ್ತು ಇತರ ಸೌಕರ್ಯಗಳ ನಿರ್ಮಾಣದ ಉದ್ದೇಶಕ್ಕಾಗಿ ಪ್ರಸ್ತುತ 
ಅಧಿಸೂಚನೆಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ತನ್ನ ಉದ್ದೇಶವನ್ನು ಪ್ರಕಟಿಸಿತ್ತು. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


೨೬೩೧ 


ಅದರಂತೆ ಪ್ರಸ್ತುತ ಕಾಯಿದೆಯನ್ವಯ ಕಲಂ 28ರ ಉಪ ಕಲಂ ( 3) ರನ್ವಯ ಆಜ್ಞೆಯನ್ನು ಹೊರಡಿಸಲಾಗಿದೆ ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಪ್ರಸ್ತುತ ಅಧಿಸೂಚನೆಯಲ್ಲಿಯೂ ಕಾಣಿಸಲ್ಪಟ್ಟಿದೆ ಹಾಗೂ 
ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನ ಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸರಕಾರಕ್ಕೆ ಮನವರಿಕೆಯಾಗಿದೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯಿದೆ 1966 ( ಕರ್ನಾಟಕ ಕಾಯಿದೆ 18:1966) ರ ಕಲಂ 28ರ ಉಪ ಕಲಂ ( 4) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಉದ್ದೇಶಕ್ಕಾಗಿ ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನ ಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರ್ಕಾರವುಘೋಷಿಸಿದೆ . 


ಅನುಸೂಚಿ 


ಗಾಮ :62 -ತೋಕೂರು 


ಹೋಬಳಿ : ಸುರತ್ಕಲ್ 


ತಾಲೂಕು : ಮಂಗಳೂರು 

ಗಡಿಗಳು 


*) 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ತರಣೆ 


ಸ , ನಂಬ್ರ 


ಜಿಲ್ಲೆ : ದ.ಕ 
ಸ್ವಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ 

ಖಾಸಗಿ ಸರಕಾರಿ 
ಎ . ಸಂ 

ಎ. ಸೆಂ 
- 10 


ಅಕಾರ 
ರೂ . ಹೈ . 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ಕೊಂಕಣ 


ಸುಂದರ ಮೂಲ್ಯ, 
ವೇದಾವತಿ , ಯಶೋದ. 


ಶಂಕರ ಭಟ್, ಕುಸುಮ ಯಾನೆ ಲೀಲ, 
ಸಂಜೀವಿ ಯಾನೆ ಸತ್ಯವತಿ , ಅಹಲ್ಯ , ಗುಲಾಬಿ, 
ಭಾಸ್ಕರ ಭಟ್, ಲಕ್ಷ್ಮೀ , ಕಾಮಾಕ್ಷಿ ವಾಸುದೇವ 
ಆಚಾರ್ಯ 


ಇ. ಭಾಗಾಯ್ತು 


47/2ಎ 


470 | | 


4674 


470, 
45 


0. 27 


3 . 20 


ಕೊಂಕಣ 


| ಸಂಜೀವ ಶೆಟ್ಟಿ 


ಸಂಜೀವ ಶೆಟ್ಟಿ 


ತರಿ 


| 47 /7ಎ | 47/10 | 48 /8ಎ 


47/7ಬಿ 
ಕೊಂಕಣ 


0 .28 


2 .64 


3 | ಸಂಜೀವ ಶೆಟ್ಟಿ 


| ಸಂಜೀವ ಶೆಟ್ಟಿ, ಸುನಂದಮ್ಮ 


| ಇ.ಭಾಗಾಯ್ತು | 47/8ಎ | 4700 


47/9 | 


48 


46 / 4 
47 /7ಎ 

ಒಟ್ಟು: 


0 .47 


2.22 


1.02 


ಗ್ರಾಮ 


ಘೋಷ್ಟಾರೆ 

ಕಲಂ 28 (4) ರ ಪ್ರಸ್ತಾವಿತ ಜಮೀನಿನ ವಿಸ್ತೀರ್ಣ ( ಎ. ಸೆಂ ) 
ಋಷ್ಠಿ 

ಭಾಗಾಯ್ತು ಸರಕಾರಿ 
- | 0. 28 0 .74 | - | 


ಒಟ್ಟು 
1. 02 


62 -ತೋಕೂರು 


- 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


೨೬೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 

ವಿಶೇಷ ರಾಜ್ಯ ಪತ್ರಿಕೆ | 
ಭಾಗ – III ಬೆಂಗಳೂರು, ಮಂಗಳವಾರ, ಮಾರ್ಚ್ ೫ , ೨೦೧೩ ( ೧೪, ಶಕ ವರ್ಷ ೧೯೩೪) 

ನಂ . ೫೪೬ 
Part - III Bangalore , Tuesday , March 5 , 2013 ( Phalguna 14 , Shaka Varsha 1934 ) 

No . 546 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಈ ತಿದ್ದುಪಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 95 ಎಸ್ ಪಿಕ್ಯೂ 2013, ಬೆಂಗಳೂರು, ದಿನಾಂಕ: 02.03.2013 
ಸರ್ಕಾರವು ಕೆ. ಐ.ಎ . ಡಿ. ಕಾಯ್ದೆ 1966ರ ವಿಧಿ 28(4) ರಡಿಯಲ್ಲಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಐ 298 ಎಸ್‌ಪಿಕ್ಯೂ 2001, ದಿನಾಂಕ: 08.02 .2012 ರನ್ವಯ ಕೈಗಾರಿಕಾ ಪ್ರದೇಶಾಭಿವೃದ್ಧಿಗಾಗಿ ದಾವಣಗೆರೆ ಜಿಲ್ಲೆ. 
ಹರಿಹರ ತಾಲ್ಲೂಕು, ಕಸಬಾ ಹೋಬಳಿ, ಮಹಜೇನಹಳ್ಳಿ ಗ್ರಾಮದಲ್ಲಿ ಒಟ್ಟು 22 - 38 ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದೆ. 

ಈ ಜಮೀನುಗಳ ಪೈಕಿ ಸರ್ವೆ ನಂ : 80 ( ಪಿ2 ರಲ್ಲಿರುವ 5 -11 ಎಕರೆ ಜಮೀನನ್ನು ಸಹ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಆದರೆ , ಅಧಿಸೂಚನೆಯಲ್ಲಿ ಸರ್ವೆ ನಂ : 80 /2ಪಿ ಎಂದು ಪ್ರಕಟವಾಗಿದೆ. ಇದರಿಂದಾಗಿ ಈ ಜಮೀನಿನ 
ಹಕ್ಕು ದಾಖಲೆಗಳನ್ನು ಕೆ. ಐ .ಎ . ಡಿ . ಬಿ . ಹೆಸರಿಗೆ ವರ್ಗಾಯಿಸಲು ಗಣಕಯಂತ್ರ ಈ ಮಾಹಿತಿಯನ್ನು ಸ್ವೀಕರಿಸದೇ ತಾಂತ್ರಿಕ ಅಡಚಣೆ ಉಂಟಾಗಿದೆ . ಆದ್ದರಿಂದ ಈ ಅಡಚಣೆಯನ್ನು ನಿವಾರಿಸುವ ಸಲುವಾಗಿ ಈ ಜಮೀನಿನ ಉಪ ಸರ್ವೆ 
ನಂಬರ್‌ನ್ನು ಗಣಕೀಕೃತ ಆರ್. ಟಿ.ಸಿ. ಯಲ್ಲಿರುವಂತೆ ಅಧಿಸೂಚನೆಯಲ್ಲಿ ತಿದ್ದುಪಡಿ ಮಾಡುವುದು ಅಗತ್ಯವೆಂದು ಸರ್ಕಾರಕ್ಕೆ ಮನವರಿಕೆಯಾಗಿದೆ. ಅಂತೆಯೇ ಮೇಲ್ಕಂಡ ಅಧಿಸೂಚನೆಗೆ ಈ ಕೆಳಗಿನಂತೆ ತಿದ್ದುಪಡಿ ಹೊರಡಿಸಲಾಗಿದೆ. 
ಗ್ರಾಮ: ಮಹಜೇನಹಳ್ಳಿ 

ಹೋಬಳಿ: ಕಸಬಾ ತಾಲ್ಲೂಕು: ಹರಿಹರ | 

- ಜಿಲ್ಲೆ: ದಾವಣಗೆರೆ 


. 


ಸಂ . 


ವಿಧಿ 28 (4) ರ ಅಧಿಸೂಚನೆಯಂತೆ 

ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 
ಖಾತೆದಾರರು ಮತ್ತು ಅನುಭವದಾರರ ಹೆಸರು 

ಸರ್ವೆ ವಿಸ್ತೀರ್ಣ ಖರಾಬ್ | ಐನ್ 

ನಂಬರ್ | ( ಎ - ಗು೦ ) | ( ಎ - ಗು೦) | ( ಎ - ಗುಂ ) 
ಚನ್ನಬಸಯ್ಯ ಬಿನ್ ಬಸಯ್ಯ , 

80 /2ಪಿ 

5 - 11 | 1 - 00 4 - 11 | 
ರತ್ನಮ್ಮ ಕೋಂ ಬಸವೇಶ 
ಉಮೇಶ ಬಿನ್ ಬಸವೇಶ 
ಶಂಕರ್‌ಗುರು ಬಿನ್ ಬಸವೇಶ 


ತಿದ್ದುಪಡಿಯಂತೆ 

ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 
ಖಾತೆದಾರರು ಮತ್ತು ಅನುಭವದಾರರ 
ಹೆಸರು 

ಸರ್ವೆ | ವಿಸ್ತೀರ್ಣ | ಖರಾಬ್ ಐನ್ 

ನಂಬರ್ | ( ಎ - ಗು೦ ) | ( ಎ- ಗುಂ ) | ( ಎ - ಗುಂ ) 
ಚನ್ನಬಸಯ್ಯ ಬಿನ್ ಬಸಯ್ಯ , (ಸಿದ್ದಮ್ಮ ) | 

5 - 11 | 1 - 00 4 - 11 
ರತ್ನಮ್ಮ ಕೋಂ ಬಸವೇಶ 
ಉಮೇಶ ಬಿನ್ ಬಸವೇಶ 
ಶಂಕರ್‌ಗುರು ಬಿನ್ ಬಸವೇಶ 


1 , 


ಒಟ್ಟು 


5 - 11 


1 - 00 


4 - 11 


ಒಟ್ಟು 


5 - 11 | 


1 - 00 | 


4 - 11 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ - 2 , ಬೆಂಗಳೂರು 


